ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


(ಸೂಕ್ಷ ಹೀವಿ ಜಗತ್ತು, ಭಾಗ-5) 


ಮೂಲ 
ರೋಗರ್‌ ವೈ ಸ್ಪೇನಿಯರ್‌ 
ಮೈಕೇಲ್‌ ಡೌಡೋರೋಫ್‌ 
ಎಡ್ಬರ್ಡ್‌ ಎ ಅಡೆಲ್‌ಬರ್ಗ್‌ 


ಅನುವಾದ 
ಎಚ್‌ ಒಂಕಾರಯ್ಯ 
ಎಚ್‌ ಶಾಂತಾ 





ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು 


ಪ್ರಕಟಿ 119 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


(ಸೂಕ್ಷ್ಮಜೀವಿ ಜಗತ್ತೂ, ಭಾಗ-5) 


ಮೂಲ : ಕೋಗರ್‌ ವೈ. ಸ್ಟೇನಿಯರ್‌ 
ಮೈಕೇಲ್‌ ಡೌಡೋರೋಫ್‌ 
ಎಡ್ವರ್ಡ್‌ ಎ. ಅಡೆಲ್‌ ಬರ್ಗ್‌ 


ಅನುವಾದ : ಎಚ್‌. ಓಂಕಾರಯ್ಯ 
ವಿಚ್‌. ಶಾಂತಾ 





192983 


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-560 065 


ಮೂಲ: ದಿ ಮೈಕ್ರೋಜಬಿಯಲ್‌ ವರ್ಲ್ಡ್‌, ಅನುವಾದ : ಖ್ಯಕ್ಟ್ರೀರಿಯಾಗಳ 
ವರ್ಗೀಕರಣ ಮತ್ತು ವಿವರಣೆ (ಸೂಕ್ಷ್ಮಜೀವಿ ಜಗತ್ತು, ಭಾಗ-5) (ಕೃಷಿ 
ವಿಶ್ವವಿದ್ಯಾನಿಲಯ, ಕನ್ನಡ ಅಧ್ಯಯನ ವಿಭಾಗದಿಂದ ಸಿದ್ಧೆಗೊಂಡು, ಸಂವಹನ 
ಸಮಿತಿ ಪ್ರಕಾಶಿತ), ಪ್ರಥಮ ಮುದ್ರಣ : 1983. 


ಪ್ರತಿಗಳು : 1000 ಪುಟಗಳು : i + 269 ಬೆಲೆ: ರೂ. 25-00 
ಕ.೩ ವಿಶ್ವವಿದ್ಯಾನಿಲಯ, ಬೆಂಗಳೂರು 


ಪ್ರಧಾನ ಸಂಪಾದನೆ 
ವೀ. ಚ. ಹಿತ್ತಲಮನಿ 


ಕನ್ನಡ ಪಾ )ಿಧ್ಯಾಪಕರು 


PhS 


ಹೆ ಸಂಪಾದನೆ 
ಎಚ್‌. ಕೆ. ನರಸಿಂಹೇಗೌಡ 


ಸಹಾಯಕ ಪ್ರಾಧ್ಯಾ ಪಕರು 


ಭಾಷಾಂತರ ಪರಿಶೀಲನೆ 
ಬಿ. ಎಸ್‌. ನರಹರಿರಾವ್‌ 
ವಿಜ್ಞಾನಿಗಳು 


ಸಿ. ಎಫ್‌. ಟೆ. ಆರ್‌, ಬ. ಮೈಸೂರು 


ಕಲೆ 
ಶ್ರ ನಿದ್ಯಾಧರಯ್ಯ 


ಕಲಾವಿದರು 


ಮುದ್ರಣ 
ಎಂ. ಸಿ. ಬಿ. ಪ್ರಿಂಟರ್‌ ಗಃ ನಂ. 155, 3ನೇ ಮುಖ್ಯ ರಸೆ 


ರಸ್ತೆ, 7ನೇ ಅಡ್ಡರಸ್ತೆ, 
ಚಾಮರಾಜನೇಟೆ, ಬೆಂಗಳೂರು-560018 


ಕುಲಪತಿಗಳ ಹಾರೈಕೆ 


ಕನ್ನ ಡದಲ್ಲಿ ಕೃಷಿ ವಿಜ್ಞಾ ನ ಸಾಹಿತ್ಯ ದ ಎರಡನೆಯ ಘಟ್ಟ ದಲ್ಲಿ ನಾವಿಂದು 
ಇದ್ದೆ ವೆ. "ಈಗಾಗಲೇ ನೂರಕ್ಕೆ ಮಿಕ್ಕಿ ಹೊತ್ತ ಗೆಗಳು ಪ್ರ ಕಟಿಗೊಂಡಿವೆ.. ಹತ್ತಾರು 
ಎರಡನೆಯ ಮುದ್ರಣಗೊಳ್ಳು ತ್ತಿವೆ. ಇದು ಈ ಗ ೦ಥಗಳ ಉಪಯುಕ್ತತೆ ಹಾಗೂ 
ಜನಮೆಚ್ಛಿಗೆಯ ದ್ಯೋತಕ. 


ಕೃಷಿ ವಿಜಾ ಸ್ವನಗಳು ಹಲವಾರು. ಅವುಗಳ ವ್ಯಾಫ್ತಿ ಅಪಾರ. ಅವುಗಳ 
ಮಹತಿ ಚ 4 ನದು. ಅವುಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪಡೆದ ಜ್ಞಾ ನಸಂಪತ್ತು 
ಒಂದು ಮೇರು ಪರ್ವತ. ಅದರ ಪ್ರಯೋಜನ ನಾಡಿಗರಿಗೆ ಹಾಗೂ ನಾಡಿಗೆ 
ಸಂಪೂರ್ಣವಾಗಿ ಆದಾಗ್ಯ ದೇಶದಲ್ಲಿ ಪುಷ್ಟಿ-ತುಸ್ಟಿ ಭದ್ರತೆ-ಭವ್ಯತೆ, ಸುಖ-ಶಾಂತಿ 
ಗಳು ನೆಲೆಗೊಳ್ಳುತ್ತವೆ. ಈ ದಿಶೆಯಲ್ಲಿ ಪ್ರಾದೇಶಿಕ ಭಾಷೆಗಳಲ್ಲಿ ಕೃಷಿಯ ಸಂದೇಶ 
ಹರಡಲನುವಾಗುವ ಪ್ರಯತ್ನಗಳು ದೇಶಸೇವೆಯ ಮಹತ್‌ ಕಾರ್ಯಗಳು. 


ಒಂದು ದಶಕದ ಹಿಂದೆ ಮೊಳೆತ ಪೆ ಪೈರು ಇಂದು ಹುಲುಸಾಗಿ ಬೆಳೆದಿದೆ. ಈ 
ಕಾರ್ಯದ ಮುಖ್ಯ ಹೇತುವಾದ ಕನ್ನಡ ಮಾಧ್ಯ ಮ ನನಸಾಗಲು ಈ ಬೆಳೆ ಏಶಕ್ಕೂ 
ಸಾಲದು. ವಿಜ್ಞಾನದ ಒಂದೊಂದು ಪ ಪ ್ರಶಾರಗಳಲ್ಲಿ ನೂರು ನೂರು ಪುಸ್ತಕಗಳು 
ಪ್ರಕಟಿವಾಗಬೇಕು. ಆ ದಿನದ ಮೇಲೆ ಕಣ್ಣಿಟ್ಟು ಸಂಬಂಧಿಸಿದವರೆಲ್ಲರೂ ಉತ್ಸಾಹ 
ದಿಂದ ಕಾರ್ಯ ಮುಂದುವರಿಸಬೇಕೆಂದು ನನ್ನ್ನ ಕಳಕಳಿಯ ಹಾರೈಕೆ. 


ಈಗ ಪ್ರಕಟವಾಗುತ್ತಿರುವ ಬ್ಯಾ ಕ್ಟೀರಿಯಾಗಳ ವರ್ಗೀಕರಣ ಮತ್ತು 
ನಿವರಣೆ (ಸೂಕ್ಷ್ಮ ಜೀವಿ ಜಗತು ರಾ ಭಾಗ-5) ಈ ದಿಶೆಯಲ್ಲಿಯ ಮತ್ತೊಂದು ಹೆಜ್ಜೆ. 
ಇದರ ಉಪಯೋಗವನ್ನು ಸಂಬಂಧಪಟ್ಟಿ ವರೆಲ್ಲ ಮಾಡಿಕೊಳ್ಳ ಬೇಕು. 


ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ನಾ. ಗು. ಹೇರೊರ 
ಕೃಷಿ ವಿಶ್ವವಿ ನಿಲಯ ಕುಲಪತಿಗಳು 
ಬೆಂಗಳೂರು-560065 


ಸಂಪಾದಕರ ಮಾತು 


ಈ ಪುಸ್ತಕವು ರೋಗರ್‌ ವೈ. ಸಿ ನಿಯರ”, ಮೈಕೇಲ್‌ ಡೌಡೋರೋಫ್‌ 
ಮತ್ತು ಎಡ್ವರ್ಡ್‌ ಎ. ಅಡೆಲ್‌ಬರ್ಗ್‌ ಅವರು ಬರೆದ "ದಿ ಮೈಕ್ರೊಬಿಯಲ” ವರ್ಲ್ಡ್‌' 
ಎಂಬ ಇಂಗ್ಲಿಷ್‌ ಗ್ರಂಥದ ಅನುವಾದ. ಈ ಪುಸ್ತಕ ಏಳು ಭಾಗಗಳಾಗಿ ಪ್ರಕಟ 
ವಾಗಲಿದ್ದು 5ನೆಯ ಭಾಗವಾದ ಇದರಲ್ಲಿ ಬ್ಯಾಕ್ಟೀರಿಯಾಗಳ ವರ್ಗೀಕರಣ, ಜಾರುವ 
ಬ್ಯಾಕ್ಟೀರಿಯಾಗಳು, ದ್ಮುತಿಸಂತ್ಸೇಷಕ ಬ್ಯಾಕ್ಟೇರಿಯಾಗಳು, ಕರುಳಿನ ಗುಂಪು 
ಮತ್ತು ಆದಕ್ಕೆ ಸಂಬಂಧಿಸಿದ ಜೀವಿಗಳು ಗ್ರಾ ಖಣ ಅದ್ಯುತಿಸಂತ್ಲೇಷಕ 
ಬ್ಯಾಕ್ಟೀರಿಯಾಗಳು, ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು, ಅಂತರ್‌ ಬೀಜ 
ಕಣವನ್ನು ತ್ಸಾದಿಸುವ ಬ್ಯಾಕ್ಟೀರಿಯಾಗಳು ಹಾಗೂ ಅಂತರ೦್‌ಬೀಜಕಣಗಳನ್ನುತ್ತಾದಿ 
ಸದ ಗ್ರಾಮ್‌-ಧನ ಯೂಬ್ಯಾಕ್ವೀರಿಯಾಗಳು ಎಂಬ ಏಳು ಅಧ್ಯಾಯಗಳಿವೆ. 


ಈ ಪುಸ್ತಕದ ಕರಡೋದುವಿಕೆಯನ್ನು ನೆರವೇರಿಸಿದವರು ವಿಭಾಗದೆ ಕರಡೋದು 
ಗಾರರಾದ ಶ್ರೀ ಎಂ. ರಮೇಶ್‌ ಅವರಿಗೆ ನಮ್ಮ ಕೃತಜ್ಞತೆಗಳು. 


ಈ ಪ್ರಸ್ತಕವು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸೂಕ್ಷ್ಮಜೀವಿಗಳ ಪರಿಸರ ಹಾಗೂ 
ಅವುಗಳ ನಡವಳಿಕೆಗಳನ್ನು ಕುರಿತು ಅಧ್ಯಯನ ನಡೆಸುವ ವಿದ್ಯಾರ್ಥಿಗಳಿಗೂ, 
ಬೋಧಕರಿಗೂ ಇತರ ಆಭ್ಯಾಸಿಗಳಿಗೂ ಉಪಯೋಗಕಾರಿಯಾಗಿದೆ. ಇವರೆಲ್ಲ ಇದರ 
ಪ ಯೋಜನ ಹಡೆಯುವರೆಂದು ಆಶಿಸಲಾಗಿದೆ. 


ಕನ್ನಡ ಅಧ್ಯಯನ ವಿಭಾಗ ವೀ. ಚ. ಹಿತ್ತಲಮನಿ 
ಕೃಷಿ ವಿಶ್ವವಿದ್ಯಾನಿಲಯ ಕನ್ನಡ ಪ್ರಾಧ್ಯಾಪಕರು ಹಾಗೂ 


ಗಾ.ಕೃ.ವಿ.ಕೆ, ಬೆಂಗಳೂರು-65 ಕನ್ನಡ ಅಭಿವೃದ್ಧಿ ಸಮಿತಿ ಕಾರ್ಯದೆರ್ಶಿಗಳು 


ಮುನ್ನುಡಿ 


ಸುಮಾರು ನೂರು ವರ್ಷಗಳ ಹಿಂದೆ ಪ್ರಕೃತಿಯಲ್ಲಿ ಸೂಸ್ಷ್ಮಜೀವಿಗಳ ಪಾತ್ರ 
ವನ್ನು ಹಾಗೂ ಮಾನವನ ಕಲ್ಯಾಣದಲ್ಲಿ ಅವುಗಳೆ ಪ್ರಾಮುಖ್ಯತೆಯನ್ನು ಪಾಶ್ಚರ್‌ 
ತಿಳಿಸಿದನು. ಆತನ ತರುವಾಯದ ವಿಜ್ಞಾನಿಗಳು ಮಾನವನ ಕಲ್ಯಾಣದಲ್ಲಿ ಸೂಕ್ಷ್ಮ 
ಜೀವಿಗಳ ಬಗ್ಗೆ ಹೆಚ್ಚು ಗಮನಕೊಟ್ಟರು. ಇವರು ಸೂಕ್ಷ್ಮ ಜೀವಿಶಾಸ್ತ್ರವನ್ನು 
ಅನ್ವಯಿತ ವಿಜ್ಞಾನದ ವಿಶಾಲ ಕ್ಷೇತ್ರವನ್ನಾಗಿ ಬದಲಾಯಿಸಿದರು. ಇದು ಉಳಿದ 
ಜೀವಿಶಾಸ್ತ್ರದಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿತ್ತು. ಸೂಕ್ತ ಒಜೇವಿ ಜಗತ್ತಿನ 
ಮೊದಲನೆಯ ಮುದ್ರಣ ಬೆಳಕಿಗೆ ಬಂದಾಗ ಬಹುಕಾಲದ ಈ ಬೇರ್ಪಡಿಕೆ ಅಂತ್ಯ 
, ಗೊಳ್ಳು ವುದರಲ್ಲಿತ್ತು. ಸಾಮಾನ್ಯ ಜೀವಿಶಾಸ್ತ್ರಡ ಸೂತ್ರಗಳ ಚೌಕಟ್ಟಿನಲ್ಲಿ ಸೂಕ್ಷ 
ಜೀವಿಶಾಸ್ತ್ರವನ್ನು ನಿರೂಪಿಸುವುದರ ಮೂಲಕ ಈ ಬದಲಾವಣೆ ವೇಗವಾಗಿ ನಡೆಯು 
ವಂತೆ ಪ್ರಚಾರ ಮಾಡುವುದೇ ನಮ್ಮ ಪುಸ್ತಕದ ಉದ್ದೇಶವಾಗಿತ್ತು. ಅನಂತರ ಜೀವಿ 
ಶಾಸ್ತ್ರದಲ್ಲಿ ಒಂದು ಕ್ರಾಂತಿಯೇ ಆಗಿದೆ. ಸೂಕ ಒಜೇವಿ ಜಗತ್ತಿನ ಮೊದಲ ಮುದ್ರಣ 
ಹೊರಬಂದಾಗ ಕೇವಲ ಇದರ ಭವಿಷ್ಯದ ಅಸ್ಪಷ್ಟ ರೂಪರೇಖೆಗಳನ್ನು ಮಾತ್ರ 
ವಿವೇಚಿಸಲಾಗಿತ್ತು. ಅಂದು ಕೋಶ ಚಟುವಟಿಕೆಯನ್ನು ಅಣುಗಳ ಆಧಾರದ ಮೇಲೆ 
ಕಂಡುಹಿಡಿಯಲು ಬ್ಯಾಕ್ಟೀರಿಯಾ ಮತ್ತು ವೈರಸ್‌ಗಳು ಸಾಧನಗಳಾಗಿದ್ದವು. ಇಂದು 
ಕೋಶ ಹಾಗೂ ಅಣುರೂಪದ ಮಟ್ಟಿ ಗಳಲ್ಲಿ ಜೈವಿಕ ಘಟನೆಗಳನ್ನು ಪಟ್ಟಿ ಮಾಡಲು 
ಎಸೆ! ಇಯ ಕೊಲಿ ಮತ್ತು ಅದರ ಫುಜ್‌ಗಳು ಪ್ರಮುಖ ಆಧಾರಗಳಾಗಿವೆ. 

ಈ ಕ್ರಾಂತಿಯ ಪರಿಣಾಮಗಳು ವಿಶ ವಿದ್ಯಾನಿಲಯದ ಶೈಕ್ಸಣಿಕ ಕ್ಷೇತ್ರದಲ್ಲಿ 
ಈಗಾಗಲೇ ಕಂಡುಬಂದಿವೆ. ಕಾಲೇಜಿಗೆ ಹೊಸದಾಗಿ ಸೇರಿರುವ ವಿದ್ಯಾರ್ಥಿಗಳು 
(ಪ್ರೌಢೆಶಾಲೆಯ ವಿದ್ಯಾರ್ಥಿಗಳೂ ಸಹ) ಈಗ ಆಣುಸೂಕ್ಸ್ಮ ಜೀವಿಶಾಸ್ತ್ರದ ಆತ್ಯಂತ 
ಕ್ಲಿಷ್ಟ ಭಾಗಗಳ ಅಭ್ಯಾಸ ಮಾಡುತ್ತಿದ್ದಾರೆ. ಇವರು ಒಂದು ಕಶೇರುಕದೆ ಸಾಮಾನ್ಯ 
ಆಂಗರಚನೆಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳ ದಿರಬಹುದು ; ಆದರೆ, ಅನುವಂಶೀಯ 
ಸಂಕೇತವು ಇವರ ಮನಸ್ಸಿನಲ್ಲಿ ಬಲವಾಗಿ ನಿಲ್ಲುತ್ತದೆ. ಜೀವಿಶಾಸ್ತ್ರದ ಬೌದ್ದಿಕ 
ವಾತಾವರಣನಲ್ಲುಂಟಾದ ಈ ಬದಲಾವಣೆಗಳು, ಸೂಕ್ಷ್ಮಜೀವಿ ಜಗತ್ತು ಗ್ರಂಥದ 
ಮೂರನೇ ಮುದ್ರಣದಲ್ಲಿ ವಿಷಯದ ವ್ಯಾಪ್ತಿ ಮತ್ತು ಮಟ್ಟಗಳ ಬಗ್ಗೆ ಪುನರ್‌ 
ವಿಮರ್ಶೆಗೆ ಒತ್ತಾಯ ಹೇರಿದವು. ಆದುದರಿಂದ ಈ ಪುಸ್ತಕವನ್ನು ಸಂಪೂರ್ಣವಾಗಿ 
ಪುನಃ ಬರೆಯಲಾಗಿದೆ. 

ಸೂಕ್ತ ಒಜೀವಿಶಾಸ್ತ್ಯೃ ವನ್ನು ಓದಲು ಪ್ರಾರಂಭಿಸುವ ಈಗಿನ ವಿದ್ಯಾರ್ಥಿಗೆಳು 
ತಮಗಿಂತ ಹನ್ನೆರಡು ವರ್ಷ ಮುಂಚೆ ಓದಿದವರಿಗಿಂತ ಗಣನೀಯವಾಗಿ ಹೆಚ್ಚು 


vi 


ವೈಜ್ಞಾನಿಕ ಹಿನ್ನೆಲೆಯನ್ನು ಪಡೆದಿರುಶ್ತಾರೆಂಬ ಆಧಾರದ ಮೇಲೆ ಈ ಪುಸ್ತಕದೆ 
ವರೂಪಣೆಯ ಮಟ್ಟ ವನ್ನು ನಿರ್ಧರಿಸಲಾಗಿದೆ. ಆದ್ದರಿಂದ, ಸಾವಯವ ರಸಾಯನ 
ಶಾಸ್ತ್ರ ಸಾಮಾನ್ಯ, ಜೈವಿಕ ರಸಾಯನಶಾಸ್ತ್ರ ಮತ್ತು ಕೋಶ ಶರೀರ ಶಾಸ್ತ್ರಗಳ 
ಮೂಲತತ್ವಗಳನ್ನು ಈಗಿನ ವಿದ್ಯಾರ್ಥಿಗಳು ಕಿಳಿದಿರುತ್ತಾರೆಂದು. ಊಹಿಸಲಾಗಿದೆ. 
ಅಗತ್ಯ ವಿದ್ದೆ ಡೆಗಳಲ್ಲೆ ಲ್ಲ ಈ ಕ್ಷೇತ್ರ ಗಳಲ್ಲಿ ವಿಷಯಕ್ಕನುಗುಣವಾದ ಸಾಮಾನ್ಯ 
ಉಲ್ಲಿೇಮಗಳನ್ನು "ನೀಡಲಾಗಿದೆ ; ಆದರೆ ಮೊದಲಿನ ತತ್ವಗಳನ್ನು ಆಧಾರವಾಗಿಟ್ಟು 
ಕೊಂಡು ಈ ಬಿಷೆಯಗಳನ್ನು ವಿವರಿಸಿಲ್ಲ, 


ಈ ಪುಸ್ತಕದ ವ್ಯಾಪ್ತಿಯನ್ನು ಬಹು ವಿಧಗಳಲ್ಲಿ ಬದಲಾಯಿಸಲಾಗಿದೆ. ಸೂಕ್ಕ 

ಜೀವಿಗಳಿಂದ ಉಂಟಾಗುವ ರೋಗಗಳ ಸಂಬಂಧವಾದ ವಿಷಯವನ್ನು ಇದಕ್ಕಿಂತ 
ಹೆಚ್ಚಾಗಿ ವಿವರಿಸಲಾಗಿರುವ ಸೂಕ್ಷ್ಮಜೀವಿಗಳ ಸಹಜೀವನ ಸಂಬಂಧಗಳಲ್ಲಿ ಸೇರಿಸ 
ಲಾಗಿದೆ. ಇದು ಸೂಕ್ಷ್ಮಜೀವಿಗಳ ಪರಿಸರದ ಮುಖ್ಯ ವಿಷಯವಾಗಿದೆ. ಇದನ್ನು 
ಇ5ುವರೆಗೆ, ವಿದ್ಯಾರ್ಥಿಗಳ ಉಸಯೋಗಕ್ಕಾಗಿ ಪಠ್ಯಪುಸ್ತಕದಲ್ಲಿ ಸಮರ್ಪಕವಾಗಿ 
ನಿರೂಪಿಸಲಾಗಿಲ್ಲ. ಬ್ಯಾಕ್ಟೀರಿಯಾಗಳ ಮುಖ್ಯ ಘಟಕ ಗುಂಪುಗಳ ಸಂಸ್ಕೃರಣವನ್ನು 
ಬಹುವಾಗಿ ವಿಸ್ತರಿಸಲಾಗಿದೆ; ಏಕೆಂದಕ್ಕಿ ಈ ಬಗ್ಗೆ ತಿಳಿಯುವುದು ಕಷ್ಟಕರ, ಹಿಂದಿನ 
ಮುದ್ರಣವನ್ನು ಓದಿದವರು ಇಂತಹ ವಿಸ ಸ ರಣುವನ್ನು ಸೂಚಿಸಿದ್ದರು. ಕೊನೆಯ 
ದಾಗಿ, ಬ್ಯಾಕ್ಟಿ ೇರಿಯಾಗಳ ಬಗ್ಗೆ ಹೆಚ್ಚಾಗಿ ಸಂಬಂಧಿಸಿರುವ ಈ ಪ್ರಸ್ತಕದಲ್ಲಿ ಅಣು 

ಸೂಕ್ಷ್ಮಜೀವಿಶಾಸ್ತ್ರದ ಪ್ರಮುಖ ತತ್ವಗಳ ಚರ್ಚೆಯನ್ನು ಬಿಟ್ಟುಬಿಡುವುದು ಉಚಿತ 

ವಿಸಲಾರದು, ಸೂಕ್ಷ ಒಜೇವಿಗಳನ್ನು ಮತ್ತು ಅವುಗಳ ನಡವಳಿಕೆಯನ್ನು ವಿವರಿಸು 
ದು ನಮ್ಮು ಗುರಿಯಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ಅಣುಸೂಕ್ಷ್ಮಜೀವಿ 
ಮುಖ ತತ ಗಳನ್ನು ಈ ಪುಸ್ತಕದಲ್ಲಿ ವಿವರಿಸಿದ್ದೆ "ವೆ. 


th 


£4 


ಫೆ 


ಹ Pat 
ಸದ ಪ್ರಮು 


ಉಲ್ಲೇಖ ವಿಷಯದ ಬಗ್ಗೆಯೂ ಗಮನಾರ್ಹವಾಗಿ ಯೋಚಿಸಿದ್ದೇವೆ. ಬಹು 
ತೇಕ ಓದುಗರಿಗೆ, ಮೂಲ ಸ ಸಾಹಿತ್ಯದಿಂದ ಆಯ್ದ ಭಾಗಗಳನ್ನು ಪೂರ್ಣವಾಗಿ ಈ 
ಪುಸ್ತಕದಲ್ಲಿ ಕೊಟ್ಟಿದ್ದರೆ ಈ ಪುಸ್ತಕ ಇನ್ನೂ ಹೆಚ್ಚು ಉಪಯುಕ್ತವಾಗುತ್ತಿತ್ತು; 
ಆದರೆ, ಇದರ ಗಾತ್ರ ಹೆಚ್ಚುತ್ತಿತ್ತು. ಇದೆರ ಬದಲಾಗಿ ಉಲ್ಲೇಖಿಸಿದ ಪುಸ್ತಕಗಳ 
ವಿಮರ್ಶೆಗಳ ಗ್ರಂಥ ವಿವರಣ ಪಟ್ಟಿಯನ್ನು ಪ್ರತಿಯೊಂದು ಅಧ್ಯಾಯದ ಅಂತ್ಯದಲ್ಲಿ 
ನೀಡಲಾಗಿದೆ ಕುತೂಹಲವುಳ್ಳ ಓದುಗನು ಇದರ ಸಹಾಯದಿಂದ ಈ ಪಠ್ಯಪುಸ್ತಕ 
ದಲ್ಲಿ ನೀಡಲಾಗಿರುವ ವಿಷಯಗಳಿಗೆ ಪೂರಕವಾಗಿ ಹೆಚ್ಚಿನ ಸಂಗತಿಗಳನ್ನು ತಿಳಿಯ 
ಲೆಕ್ನಿಸಲಿ. ಈ ಪರಿಹಾರ ಪೂರ್ಣವಾಗಿ ತೃಪ್ರಿಕ ಶವಾದುದಲ್ಲ ; ಏಕೆಂದರೆ, ಯಾವು 
ದಾದರೊಂದು ವಿಷಯದ ಮೂಲವನ್ನು ಕಂಡುಹಿಡಿಯಲು ಹೆಚ್ಚು ಹುಡುಕಬೇಕಾಗು 
ತ್ತದೆ; ಆದರೆ, ಇದೊಂದೇ ನಾವು ರೂಪಿಸಬಹುದಾದ ಅತ್ಯಂತ ಉತ್ತಮ ಮಾರ್ಗ. 


vii 


ಈ ಎಲ್ಲ ಬದಲಾವಣೆಗಳಿಂದ ಸೂಕ್ಷ್ಮಜೀವಿ ಜಗತ್ತು, ಇದರ ಹಿಂದಿನ 
ಮುದ್ರಣದ ಪುನರ್ವಿಮರ್ಶೆಯಾಗಿರದೆ ಒಂದು ಹೊಸ ಪುಸ್ತಕವೇ ಆಗಿದೆ. ಈ ಹೊಸ 
ರೂಪದಲ್ಲಿ ಈ ಪುಸ್ತಕವು ಅಧ್ಯಾಪಕರ ಹಾಗೂ ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು 
ಪೂರೈಸುತ್ತದೆ , ಎಂದು ನಂಬಲಾಗಿದೆ. ಈ ಪುಸ್ತಕದ ಬಗ್ಗೆ ಟೀಕೆ, ಸೂಚನೆ ಹಾಗೂ 


ವಾಸ್ತವಿಕ ತಪ್ಪುಗಳನ್ನು ಸ್ವಾಗತಿಸುತ್ತೇವೆ. 


ಈ ಮುದ್ರಣದ ತಯಾರಿಕೆಯಲ್ಲಿ ನಮಗೆ ಸಹಾಯ ಮಾಡಿದ ಅನೇಕ ವ್ಯಕ್ತಿ 
ಗಳಿಗೆ ನಮ್ಮ ಅಭಿನಂದನೆಗಳನ್ನು ಸೂಚಿಸಲು ಈ ಅವಕಾಶವನ್ನು ಬಳಸಿಕೊಳ್ಳಲು 

ಸುತ್ತೇವೆ. ಹೊಸ ವಿಷಯಗಳನ್ನು ಬಿಚ್ಚು ಮನಸ್ಸಿನಿಂದ ತಿಳಿಸಿದ ನಮ್ಮ 
ಅಸಂಖ್ಯಾತ ಸ ಸಹೋದ್ಯೊ ೇಗಿಗಳಿಗೆ ಮತ್ತೊ ಮ್ಮ ಕೃ ತಜ್ಞ ತೆಯನ್ನು ಅರ್ಪಿಸುತ್ತಿದ್ದೇವೆ. 
ವಿಷಯಸೂಚಿಯನ್ನು ಕ ಹಾರಿಸುವ ದುರ್ಭರ ಉೈೊರ್ಯವನ್ನು ನೈಪುಣ್ಯ 3ಯಿಂಬ 
ಕೈಗೊಂಡ ಡಾ! ಸೊರ್ಬರ್ಟೋ ಪ್ಯಾಲ್ಲಿರೊನಿ ಅವರಿಗೆ ನಾವು ಚಿರಖುಣಿಗಳು. 
ಡಾ|! ಬಾರ್ಬರ ಬ್ಯಾಕಮನ್‌ ಅವರು ಪೂರ್ಣ ಕರಡುಪ್ರತಿಯನ್ನು ಓದಿ ವಿಷಯ 
ನಿರೂಪಣೆಯ ಶೈಲಿ ಹಾಗೂ ವಿಷಯಗಳ ಬಗ್ಗೆ ಇನ್ನೂ ಉಪಯುಕ್ತ ಸಲಹೆಗಳನ್ನು 
ನೀಡಿದ್ದ ಕ್ಕಾಗಿ ಕೃ ತಜ್ಞರಾಗಿದ್ದೇವೆ. ಡಾ| ಫೌ ಂಕ "ಬ್ಲಾಕ್‌, ಡಾ! ಲಾರೆನ್ಸ್‌ 


ಫ್ರೈಡ್‌ಮನ್‌, ಡಾ| ಎಸ್‌. ಮಾರ್ಕ್‌ ಹೆನ್ರಿ, ಡಾ| ಜಾನ ಇಂಗ್ರಹ್ಯ್ಯಾವರ್‌, 


ಡಾ| ಪಿ. ಟಿ, ಮ್ಯಾಗಿ, ಡಾ! ರ್ಯಾಫೆಲ್‌ ಮಾರ್ಟಿನೆನ್‌, ಡಾ! ಎನ್‌. ಜೆ. ಪ್ಯಾಲಿ 
ರೊನಿ ಮತ್ತು ಡಾ. ಎಚ್‌. ಪಿ. ಬೈಫೆರ್ಸ್‌ ಇವರು ಪುಸ್ತಕದ ನಿರ್ದಿಷ್ಟ ಭಾಗಗಳ 
ನ್ನೋದಿ ಉಪಯುಕ್ತ ಸಲಹೆಗಳನ್ನು ನೀಡಿದ್ದಾರೆ. ಆಂತಿಮವಾಗಿ, ನಮ್ಮ ಕಾರ್ಯ 
ದಶಿ, ಗಳಾದ ಶ್ರೀಮತಿ ಲಿಸ್‌ನಿಸ್ಸನ" ಮತ್ತು ಶ್ರೀಮತಿ ಬೆಟರೀಸ್‌ ಎಲ್‌. ಜಾಕೊಬ್‌ 
ಸನ್‌ ಇವರಿಗೆ ನಮ್ಮ ಕೃತಜ್ಞತಾಪೂರ್ವಕ ವಂದನೆಗಳು ಸಲ್ಲುತ್ತವೆ. 


ಕೋಗರ್‌ ವೈ. ಸ್ಟೇನಿಯರ್‌ 


ಮೈಕೇಲ್‌ ಡೌಡೋರೋಫ್‌ 
ಎಡ್ವರ್ಡ್‌ ಎ. ಅಡೆಲ್‌ ಬರ್ಗ್‌ 


ಅಧ್ಯಾ ಯ 
ಅಧ್ಯಾಯ 
ಅಧ್ಯಾಯ 
ಅಧ್ಯಾಯ 


ಅಧ್ಯಾಯ 


ಅಧ್ಯಾ ಯ 
ಅಧ್ಯಾಯ 


15 
16 
17 
18 


19 


20 
21 


ಪರಿವಿಡಿ 


ಕುಲಪತಿಗಳ ಹಾರೆ ಕೆ 


FR i ಇಳು ಪಟ್ಟಿ 
ಸಂಪಾದಕರ ಮಾತು 


ಬ್ಯಾಕ್ಟ್ಮೀರಿಯಾಗಳ ವರ್ಗೀಕರಣ 


ಜಾರುವ ಬ್ಯಾಕ್ಟೀರಿಯಾಗಳು 
ದ್ಯುತಿಸಂಶ್ಲೇಷಕ ಬ್ಯಾಕ್ಟೇರಿಯಾಗಳು 
ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ 
ಜೀವಿಗಳು 

ಗ್ರಾಮ್‌ ಯಣ ದ್ಯುತಿಸಂಶ್ಲೇಷಕ ಯಜು 
ಬ್ಯಾಕ್ಟೀರಿಯಾಗಳ ಗತರ ಗುಂಪುಗಳು 


ಇದ್‌ ಇ 
ಅಂಶರ್‌ಬೀಜಕಣವನ್ನುತ್ಪಾದಿಸದ ಬ್ಯಾಸ್ಕೆ ೫ ರಿಯಾಗಳು 


ಅಂತರ್‌ಬೀಜಕಣಗಳನ್ನುತ್ಪಾದಿಸದ ಗ್ರಾಮ್‌-ಧನ 
ಯೂ ಬ್ಯಾಕ್ತ (ಕ ರಿಯಾಗಳು 


ಪಾರಿಭಾಷಿಕ ಶಬ. ಕೋಶ 


iii 


35 


58 


56 


ಸ್ಯಾಕ್ಟೀರಿಯಾಗಳ ವರ್ಗೀಕರಣ ಮುತ್ತು ವಿವರಣೆ 


(ಸೂಕ್ಷ್ಮಜೀವಿ ಜಗತ್ತು, ಭಾಗ-5) 


ಪುಟ 
40 
62 
70 
81 
93 
96 
114 
129 
139 
140 
147 
161 
190 


197 
230 


ನಾಲು 


14 
14 


10 
25 
2೦ 


ಕರಡುಬರುವ 

ಡೈರ್ಕಾಕ್ಸಿಲಿಕ` 

ದ: ತಿಚಯಾಪಃಕಯಕಿ ಯ 
ಕ ಬ 

ಕಳುಳಿನ 

ಜೀವಿಗಳು 

ಪ್ರಕಾಶದಿಂಡ 

ತೆಗೆದುಕೊಳ್ಳ 

ಉತ್ಕರ್ಷಣೆಯಾಗುವ 

ಗುಪುಗಳು 

ಹೊದಗಿಸಬೇಕು 

ಪ್ರಾಸ್ತಿಕೇಟ್‌ 

೧2 

20 

೧1300001 

C02 

ಸ್ಪೈಪ್ಟೊಕಾಕಸ್‌ 

೧೧2 


ಒಪ್ಪು 
ಸ್ಟೊರಾಂಜಿಯಮ್‌ 
ಕಂಡುಬರುವ 
ಡೆ ೈಕಾರ್ಬಾಕ್ಸಿಲಿಕ್‌ 
ದ್ಯುತಿಚಯಪಚಯಕ್ತಿಯೆ 
ಕರುಳಿನ 
ಜೀವಿಗಳು 
ಪ್ರಕಾಶದಿಂದ 
ತೆಗೆದುಕೊಳ್ಳಲಾಗಿದೆ. 
ಉತ್ಕರ್ಷಣೆಯಾಗುವ 
ಗುಂಪುಗಳು 
ಹುಮಗಿಸೆಬೇಕು 
ಪ್ರಾಸ್ತೆಕೇಟ್‌ 
02 
H20 
CH3COOH 
C02 
ಸೆಷ್ಟೊ ್ರಕಾಕಸ್‌ 
C02 


ಆಧ್ಯಾಯ ಹದಿನೈದು 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 


ನ್‌್‌ SS ree eee ಸ 





ಜೀವ ಶಾಸ್ತ್ರೀಯ ವರ್ಗೀಕರಣದ ನಿಧ:ನವನ್ನು ವರ್ಗೀಕರಣ ಶಾಸ್ತ್ರ_ನೆನ್ನು 
ತಾರೆ. ಇದಕ್ಕೆ ಎರಡು ಕಾರ್ಯಗಳಿವೆ. ಮೊದಲನೆಯ ಕಾರ್ಯವೇನಿಂದರೆ 
ಮೂಲ ವರ್ಗೀಕರಣ ಶಾಸ್ತ್ರೀಯ ಎಕಾಂಶಗಳನ್ನು ಅಥವಾ ಪ್ರಭೇಧಗಳನ್ನು 
ಗುರುತಿಸಿ ನಂತರ ಸಾಧ್ಯವಾದಷ್ಟು ಪೂರ್ಣವಾಗಿ ನಿನರಿಸುವುದು. ಎರಡನೆಯದಾಗಿ 
ಈ ವಕಾಂಶಗಳನ್ನು ಜೋಡಿಸಲು ಹಾಗೂ ಪಟ್ಟಿ ಮಾಡಲು ಸೂಕ್ತವಾದ ಮಾರ್ಗ 
ವನ್ನು ರೂಪಿಸುವುದು. ಇವು ಕ್ರಮವಾಗಿ, ಅಂಕಿ ಆಂಶಗಳ ಶೇಖರಣೆ ಮತ್ತು ಸಂಗ್ರಹಣೆ 
ಹಾಗೂ ಅವುಗಳ ಪುನರ್‌ವಿಮರ್ಶೆಯ ಕಣರ್ಯಗಳಲಾಗಿನೆ, 


ಪ್ರಭೇದಗಳು: ವರ್ಗೀಕರಣದ ಏಕಾಂಶಗಳು 


ಪ್ರಭೇದ ಎಂಬ ಪದದ ಅರ್ಥವು ಬಹಳ ಸಂಕೀರ್ಣವಾಗಿದೆ. ಇದಕ್ಕೆ 
ಕಾರ್ಯರೂಪದಲ್ಲಿ ಉಪಯೋಗಕ್ಕ ಬರುವಂತಹ ರಿಖರವಾದ ಅರ್ಥವಿವರಣೆ ನೀಡು 
ವುದು ಕಷ್ಟ. ಒಂದು ಪ್ರಭೇದವೆಂದರೆ, ದೃಶ್ಯರೂಪ ಸಾದೃಶ್ಯ ಹೆಚ್ಚಾಗಿರುವ ಆಡರೆ 
ಚದೇ ರೀತಿಯ ಇತರ ಜೀವಸಮೂಹಗಳಿಂದ ಬಹಳ ಭಿನ್ನ ವಾಗಿರುವ ಜೀವಿಸಮೂಹ 
(ಅಥವಾ ಸೊಕ್ಷ್ಮಜೀವಿಗಳಲ್ಲಿ ಕ್ಲ ನಲ” ಟೀವಸಂಖ್ಯೆ ಗಳು). ಗಮನಾರ್ಹವಾಗಿ 
ಬೇರೆ ದೃಶ್ಯರೂಪವಿರುವ ಎರಡು ಗುಂಪುಗಳ ಮಧ್ಯದನ್ಲಿರುವ ಅಂತರವು ಅಂತರ್‌... 
ಶ್ರೇಣಿಗಳಿಂದ ತುಂಬಲ್ಬಡುವಂತೆ ನೈಸರ್ಗಿಕ ವೈವಿಧ್ಯತೆ ಅನಿಚ್ಛನ್ನವಾಗಿದ್ದರೆ 
ಪ್ರ ಭೇದಗಳನ್ನು ಗುರುತಿಸುವುದು ಸಾಧ್ಯವಿಲ್ಲ ಆದರೆ ಜೀವಶಾಸ್ತ್ರದ 
ಬೆಳವಣಿಗೆಯ ಆರಂಭಕಾಲದಲ್ಲಿ, ಸಸ್ಯ ಮತ್ತು ಪ್ರಾ ಣಿಗಳ ಬಹುತೇಕ ಗುಂಪುಗಳಲ್ಲಿ 
ಗಣಠೀಯವಾದ ವಿಚ್ಛಿನ್ನತೆಗಳು ಪ್ರತ್ಯೇಕಿಸಬಹುದಾದಂತಹ ಗುಂಪುಗಳಾಗಿ 
ಒಂದು ಗುಂಪಿನ ಜೀವಿಗಳನ್ನು ಬೇರ್ಪಡಿಸುವುದು ಕಂಡುಬರುತ್ತಿತ್ತು. ಆದ್ದರಿಂದ 
ವರ್ಗೀಕರಣ ಕಾರ್ಯದ ಮೂಲಧಾರವಾಗಿ ಪ್ರಭೇದವನ್ನು ಉಪಯೋಗಿಸ 
ಲಾಗಿದೆ. 


kz 


ಬ್ಯಾಕ್ಸ್ಟೀರಿಯಾಗಳ ವರ್ಗೀಕರಣ ಮತ್ತು ನಿವರಣೆ 


ಅನುವಂಶೀಯ ವ್ಯತ್ಯಾಸಗಳು ಸಿರಂತರವಾದುದರಿಂದ ಜೀವಿಗಳ ಪ್ರತಿ 
ಯೊಂದು ಗುಂಪು ಅಂತರಿಕ ದೃಶ್ಯರೂಪೀಯ ಅಸಮಾನ್ಯ ತೆಯ ಯಾವ ಪ್ರಮಾಣವು 


ಒರಿದು ಸಮೂಹವನ್ನು ಎರಡು ಅಥನ ಮೂ ನ್ರಬೇದಗಳಾಗ ವಿಭಾಗಿಸುತ್ತದೆ 
ಅಥವಾ ಒಂದು ನಮೂಹನನ್ನು ಒಂದೇ ಮ ಪ್ರಥೇದವಾಗಿ ಸರಿಗಣಿಸಬೇಕಾದರೆ 
ಆಂತರಿಕವಾಗಿ ಎಸ್ಟು ವಿಭಿನ್ನ ತೆಗೆ ಅವಕಾಶವಿರಬೇಕೆಂಬುದನ್ನು ವ್ಸ ಜ್ಞಾನಿಕ 
ನೈಪುಣ್ಯತೆಯು ನಿರ್ಧರಿಸುತ್ತವೆ. ಈ ಪ್ರಶ್ನೆಯ ಬಗ್ಗೆ ಇರುವ ಅಭಿಪ್ರೂ ಯಗಳು 
ಸಹಜವಾಗಿ ಬೇಕೆಬೇರೆಯಾಗಿನೆ. ಉದಾಹರಣೆಗೆ, ವರ್ಗೀಕರಣ ಶಾಸ್ತ್ರಜ್ಞರನ್ನೇ 
ಎರಡು ಗುಂಪುಗಳಾಗಿ ವಿಭಾಗಿಸಬಹುದು; ಒಂದು ಪ್ರ ಭೇದಕ್ಕ್‌ ವಿಶಾಲವಾದ 
ಮಿತಿಯನ್ನು ಕೊಡುವಂತಹ 'ಶೂಡಿಸುಎವರು' ಮತ್ತು ಬಹಳ ಸೂಕ್ಷ್ಮವಾಗಿ 
ಪ್ರ ಭೇದಗಳನ್ನು ಬೇರೆ ಬೇರೆ ಮಾಡುವಂತಹ “ವಿಭಜೆಸುವವರು?. 


ಲೈಂಗಿಕವಾಗಿ ಸಂತಾನಾಭಿವೃದ್ಧಿ ಮಾಡುವ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ 
ಜಾತಿಗೆ ಅನುವಂಶೀಯವಾಗಿ ಮತ್ತು ವಿಕಾಸವಾದದ ಪದಗಳಲ್ಲಿ ಅರ್ಥವಿವರಣೆ 
ನೀಡಬಹುದು. ಲೈಂಗಿಕವಾಗಿ ಸಂತಾನಭಿವೃದ್ಧಿ ಮಾಡುವ 'ಜೀವಿಸಂಖ್ಯೆಯು 
ಗೊತ್ತುಗುರಿಯಿಲ್ಲದಂತೆ ಅಂತರ್‌ ಸ ಸಂಕಿಂಣಕ್ಕೊಳಗಾಗಲು ಅದು ಸ್ವತಂತ್ರ ವಾಗಿರು 
ವವರೆಗೂ ಆದರ ಒಟ್ಟು ನಂಶವಾಹಿ ಗುಂಪು ಅನಿಚ್ಛಿ ನ್ಹವಾದ ಪುನರ್‌ ವಿಂಗಡಣೆಗೆ 
ಮತ್ತು ಹೊಸ ಉತ್ಪರಿವರ್ತಗಳಿಗೊಳಗಾಗಿ ದೈಶ್ಯರೂಪ್ಮೀಸ 3೨ ವೈವಿಧ್ಯ ತಿಗೆ ಕಾರಣ 
ವಾಗುತ್ತದೆ ಹಾಗೂ ಈ ವೈನಿಧ್ಯತಿಯು ಜೀನಿಸಂಖೈಯಲ್ಲಿ ಪ್ರಸೆರಿಸುತ್ತ ಸೆ. 
ಅಂತರ್‌ ಸಂಕಿರಣಕ್ಕೂ ಳಗಾಗುವ ಇಂತಹ ಜೀವಿಸಂಖ್ಯೆ ವಾತಾವರಣದ ಬದ 
ಲಾವಣೆಗಳಿಂದ ವಿಕಾಸಹೊಂದಬಹುದು. ಆದಕ್ಕೆ ವಿಕಾನವು ಗಣನೀಯವಾಗಿ 
ಸಮಾನತ್ರ ವನ್ನು ಹೊಂದಿರುತ್ತದೆ ಜೀವಿಸಂಖ್ಯೈಯ ಒಂದು ವಿಭಾಗವು, ಉಳಿದ 
ಜೀವಿಸಂಖ್ಯೆಯನ್ನು ಆಕ್ರಮಿಸಿರುವ ವಾ ಾವರಣ ಕ್ಕಿ ತ ಬೇಕೆಡೆ ಸಂತಾನಭಿವೃದ್ಧಿ 
ರೀತಿಯಲ್ಲಿ ಬೇರ್ಪಟ್ಟ ಮಾತ್ರ, ಹೊಸ ಬ್ರ ಭೇದಗಳು ಉದ್ಭವಿಸಲು ಕಾರಕ 
ವಾಗುವ ದಿಕ್ಕು ತಿ ಹೊಂದುವ `ವಕಾಸವುಂಟಾಗಬಹುದು. ಸಂತಾನಾಭಿವೃದ್ಧಿಯ 
ಬೇರ್ಪಡಿಕೆ ಮೊದಲಿಗೆ ಕೇವಲ ಬೌಗೋಳಿಕ ವಾಗಿತ್ತು; ಆದರೆ ಮೊಗಲು ಅವಿಚ 
ನ್ನೆವಾಗಿದ್ದ ಜೀವಿಸಂಖ್ಯೆಯ ಬರಡು ಭಾಗಗಳ ಮಧ್ಯೆ ಬೌತಿಕ ತಡೆ ಬಂದಿದ್ದೆ 
(ಉದಾಹರಣೆಗೆ, ಪರ್ವತ ಶ್ರೇಣಿ ಅಥವಾ ಸಾಗರ), ಈ ಪ್ರತಿಯೊಂದು ಉಪ 
ಜೀವಿ ಸಂಖ್ಯೆ ಗಳಲ್ಲಿ ಒಂದು ಸಾಮಾನ್ಯ ವಂಶವಾಹಿರಾಶಿಯನ್ನು ಅಂತರ ಸಂಕೆ 
ರಣದಿಂದ ಉಪಾಡಲಾಗುತ್ತವೆ ಆದರೆ ಆಕಸ್ಮಿಕ ಉತ್ಸ ರಿವರ್ತನೆಯಿಂದ ಮತ್ತು 
ಆಯ್ಕೆಯಿಂದ ಎರಡು ಉಪಜೀವಿ ಸಂಖ್ಯಗಳು ಈಗ ಬೇರೆ ಬೇರೆ ಮಾರ್ಗಗಳಲ್ಲಿ 
ವಿಕಾಸನ ಹೊಂದಬಹುದು, ಬೌಗೋಳಿಕ ಶಡೆಯಿರುವವರೆಗೂ ಅವು ದಿಕ್ಟು ಕೆ 
ಹೊಂದುವುದನ್ನು ಮುಂದುವಂಸುತ್ತವೆ. ಕೊನೆಗೆ ಸಂಚಿತ ವ್ಯತ್ಯಾಸಗಳು 


ಬ್ಯಾಕ್ಟ್ರೀರಿಯಾಗಳ ವರ್ಗೀಕರಣ 3 


ಶರೀರಶಾಸ್ತ್ರೀಯ ಬೇರ್ಪಡುವಿಕೆಯನ್ನು ಭೌಗೋಳಿಕ ಬೇರ್ಪಡಿಸುದಿಕೆಯ ಮೇಲೆ 
ಹೇರುವಷ್ಟು ಹೆಚ್ಚಾಗುತ್ತವೆ, ಅದುದರಿಂದ ಎರಡು ಗುಂಪಿನ ಜೀವಿಸಂಖ್ಯೆಗಳನ್ನು 
ಒಟ್ಟಿಗೆ ತಂದರೆ, ಅವ್ರ ಅಂತರ್‌ ಸಂಕೆರಣಕ್ಕೊಳಗಾಗಲಾರವು. ಆದ್ದರಿಂದ ಎರಡು 
ಜೀನಿಸಂಖ್ಯೆಗಳು ಇನ್ನೊಂದು ಬಾರಿ ಒಟ್ಟಿಗೆ ಕಲೆತರೂ ಅವುಗಳ ವಂಶವಾಹಿ 
ರಾಶಿಗಳು ಶಾಶ್ವತಮಾಗಿ ಬೇರ್ಪಟ್ಟರುತ್ತವೆ. ವಿಕಾಸದ ಈ ಪರಿಗಣನೆಗಳಿಂದ 
ಪ್ರ ಭೇದವೆಂಬ ಪದಕ್ಕೆ ಈ ರೀತಿ ಅರ್ಥವಿವರಣೆ ನೀಡಬಹುದು. ವಿಕಾಸದಲ್ಲಿ 
ವಾಸ್ತವವಾಗಿ ಅಥವಾ ನಿಗೂಢನಾಗಿ ಅಂತರ್‌ಸಂಕೆರಣ ನಡೆಸುವ ಶ್ರೇಣಿಗಳು 
ಶರೀರ ಶಾಸ್ತ್ರೀಯವಾಗಿ ಅಂತರ್‌ಸಂಕೆರಣವನ್ನು ನಡೆಸದ ಎರಡು ಅಥವಾ 
ಇನ್ನೂ ಹೆಚ್ಚಿನ ಶ್ರೇಣಿಗಳಾಗಿ ಬೇರ್ಪಡುವಾತಹ ಒಂದು ಘಟವೇ ಪ್ರಭೇದ 
ಎಂದ. ವಿವರಿಸಬಹುದು. ಈ ಅರ್ಥ ವಿವರಣೆಯು ವಾಸ್ತವವಾಗಿ ಸ್ತ 
ವಿಶಿಷ್ಟ ಬಿಡುವುಗಳ ಮೂಲದ ನಿವರಣೆಯಾಗಿವೆ. ಅಲ್ಲದೆ ಇದ್ದು ಪ್ರಭೇದಗಳ 
ವ್ಯತ್ಯಾಸಗಳನ್ನು ಗುರುತಿಸಲು, ಅಂತರ್‌ ಸಂಕಿರಣಕ್ಕೂಳಗಾಗಲು ಇರವ 
ಅಶಕ್ರಕೆಯೆಂಬ ಒಂದು ಪ್ರಾಯೋಗಿಕ ವಿಶೇಷ ಲಕ್ಷಣವನ್ನು ಒದಗಿಸುತ್ತವೆ. 


ಫೌ ಸ 


ಎ 
ಸಸ್ಯಗಳ ಮತ್ತು ಪ್ರಾಣಿಗಳ ಹಲವು ವರ್ಗೀಕರಣ ಶಾಸ್ತ್ರಜ್ಞ ರಿಗೆ ಜೀವಶಾಸ್ತ್ರೀಯ 


pel 
ಪ್ರಭೇದಗಳು ಎಂಬುದು ಮಾತ, ಅರ್ಥಪೂರ್ಣವಾದುದು. 


ದುರದೃಷ್ಟ ವಶಾತಿ” ಜೀವಶಾಸ್ತ್ರೀಯ ಜಾತಿಯೆನ್ನು ನ ಸಾಮಾನ್ಯ ಜ್ಞಾನವು, 
ಕೇನಲ ಅಧಭಿನಾ ಪ್ರಮುಖವಾಗಿ ಬ್ಬೆ ಂಗಿಕ ರೀತಿಯ್ಲ ಸಇತಾರೋತ್ಪಾದನೆ 
ನಡೆಸು. ಸೂಕ್ಷ್ಮ ಜೀವಿಗಳ ವಿಷಯದಲ್ಲಿ ಪೂರ್ಣವಃಗಿ ಸರಿಯಲ್ಲ, ಒಂದು 
ಬ್ಯಾಕ್ಟೀರಿಯಲ್‌ ಕೋಶ ವಿಭಜನೆಯಿಂದ ಉತ್ಪತ್ತಿಯಾಗುನ ಎರಡು ಸಂತತಿಗಳ 
ಮಧ್ಯೆ ಒಂದು ಅಪರೂಪ ಪುನ” ಸಂಯೋಜನೆಯನ್ನು ಬಟ್ಟು ಉಳಿದ ಎಲ್ಲಾ 
ವಿಷಯಗಳಲ್ಲೂ ಅವು ಪರಸ್ಸರ ಸಂತಾನಾಭಿವೃದ್ಧಿ ನಡೆಸುವ ರೀತಿಯಲ್ಲ ಬೇರ್ಪಬ್ಬಿವೆ] 
ಆದುದರಿಂದ ಒಂದು ನರ್ಮಷ್ಟ ಅರ್ಥಿದನ್ಯೆ ಒಂದು ಬಸ್ಯಕ್ರ್ರೇಲಿಯಲ್‌ ಕ್ಲೋನ್‌ 
ಜೀವಿಯಲ್ಲಿ ಲೈಂಗಿಕರೀತಿಯನ್ಲಿ ಸಂತಿಃ ನೂಭ್ಬಾಬ್ಬಿ ಮಾಡುವ ಜಾತಿಗೆ ಅನುವಂಶೀಯ 
ವಾಗಿ ಮತ್ತು ವಿಕಾಸದಲ್ಲಿ ಸಮನಾಗಿರುತ್ತವಿ. ಒಂದು ಕ್ಲೋನ್‌ ಅನ್ನು ವರ್ಗೀಕರಣ 
ಏಕಾಂಶಿವಾಗಿ ಉಪಯೋಗಿಸಿ ಸೂಕ್ಷ್ಮಜೀವಿಗಳನ್ನು ಖರ್ಗೀಕರಿಸಲಾಗುವುದಿಲ್ಲ. 
ಹೀಗಾದಲ್ಲಿ ಸೂಕ್ಷ್ಮಜೀವಿ ಶಾಸ್ತ್ರ ಜ್ವನು ತನಗೆ ಇಪ್ಪ ಬಂದಷ್ಟು ಪ್ರ ಭೇದಗಳನ್ನು 
ಸೃಷ್ಟಿಸಬಹುದು, 


ಸೂಕ್ಷ ಜೀವಿಗಳ ವಿಕಾಸವು ನಡೆದು ಬಂದ ರೀತಿ ಸಹಜವಾಗಿ ಸಸ್ಯ ಅಥವಾ 
ಪ್ರಾಣಿ ಜೀವಿ ಸಂಖ್ಯೆಗಳ ವಿಕ:ಸಕ್ಕೆ ೧ತ ಭಿನ್ನ ಎಾಗಿದೆ. ಸೂಕ್ಷ್ಮಜೀವಿಯ 


ವಿಕಾಸವು, ಕ್ಲೋನಲ ಮಟ್ಟಕ್ಕಿಂತ ಮೇಲಿರುವ ಗುಂಪುಗಳನ್ನು ಪ್ರ ಭೇದಗಳಾಗಿ 


4 ಚ್ಯಾಕ್ಟ್ರೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಪರಿಗಣಿಸುವುದನ್ನು ನಿರ್ಧರಿಸುವ ದೃಶ್ಯರೂಪೀಯ ಬಿಡುವುಗಳಿಗೆ ಕಾರಣ 
ವಾಗುತ್ತದೆಂದು ನಂಬಲು ಯಾವ ತಾತ್ರಿಕ ಕಾರಣವೂ ಇಲ್ಲ. ಬ್ಯಾಕ್ಕೀರಿಯಲ್‌ 
ವರ್ಗೀಕರಣ ಶಾಸ್ತ್ರಜ್ಞರ ಅನುಭವದಂತೆ ಒಂದು ಬ್ಯಾಕ್ಟೀರಿಯಲ್‌ ಗುಂಪಿಗೆ 
ಸೇರಿರುವ ಹಲವು ತಳಿಗಳನ್ನು ಸೂಕ್ಷ ವಾಗಿ ಹೋಲಿಸಿದರೆ, ಅವುಗಳ ನಡುವೆ 
ಅಂತರವುಳ್ಳ ಶ್ರೇಣಿಗಳಿಗಾಗಿ ಅವುಗಳನ್ನು ವಿಭಾಗಿಸಬಹುದು ಮತ್ತು ತಳಿಗಳ 
ಇಂತಹ ಗುಂಪುಗಳನ್ನೆ € ಸೂಕ್ಷ್ಮಜೀವಿ ಶಾಸ್ತ್ರಜ್ಞರು ಪ್ರ ಭೇದಗಳೆನ್ನು ತ್ತಾರೆ. 
ಹೀಗೆ, ಒಂದು ಸೂಕ್ಷ್ಮಜೀವಿ ಪ್ರಭೇದವು ನಿಖರವಾಗಿ ರೂಪುಗೊಳ್ಳು ತ್ತದೆ. 
ಸೂಕ್ಷ ಜೀವಿಯ ವಿಕಾಸವು ನಡೆದುಬಂದ ರೀತಿಯು ಜ್ಞಾನದಿಂದ, ಸೂಕ್ಷ್ಮಜೀವಿ 
ಪ್ರಭೇದಗಳಿಗೆ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿರುವ ಜೀವಶಾಸ್ತ್ರೀಯ ಜಾತಿಗಳ 
ಸಾಮಾನ್ಯ ಜ್ಞಾನಕ್ಕೆ ಹೋಲುವ ಅರ್ಥವಿನರಣೆಯು ಸಿಗುತ್ತದೆ, ಹೀಗಾದರೆ 
ಲೈಂಗಿಕ ರೀತಿಯಲ್ಲಿ ಸಂತಾನಾಭಿವೃದ್ಧಿ ನಡೆಸುವ ಗುಂಪುಗಳಲ್ಲಿನ ಪ್ರಭೇದಗಳಿಗೆ 
ಅರ್ಥವಿವರಣೆ ನೀಡಲು: ಈಗ ಉಪಯೋಗಿಸಲಾದ ಪರಿಮಾಣಗಳಿಗಿಂತ ಬೇರೆ 
ರೀತಿಯಲ್ಲಿ ಅದನ್ನು ವ್ಯಕ್ತ ಪಡಿಸಬಹುದು. 


ಬ್ಯಾಕ್ಟೀರಿಯಲ್‌ ಜೀವಿ ಸಂಖ್ಯೆಗಳಲ್ಲಿ ಅನುವಂಶೀಯ ಬದಲಾವಣೆಯ: 
ಬಹು ಬೇಗನೆ ಉಂಟಾಗುತ್ತದೆ. ಆದುದರಿಂದ ವಿಕವಗಶವಾಹಿಗಳ ಹತೋಟಿ 
ಯಲ್ಲಿರುವ ಕಡಿಮೆ ಸಂಖ್ಯೆಯ ಗುಣ ವ್ಯತ್ಯಾಸಗಳ ಆಧಾರದ ಮೇಲೆ ಬ್ಯಾಕ್ಕೇ 
ರಿಯಲ್‌ ಪ್ರಭೇದಗಳನ್ನು ಪ್ರತ್ಯೇಕಿಸುವುದು ಸೂಕ್ತವಲ್ಲ. ಬ್ಯಾ ಕೈ(ೇರಿಯಲ್‌ 
ಪ್ರಭೇದಕ್ಕೆ ಸೂಕ್ತವಾದ ಅರ್ಥವಿವರಣೆಯು ಹೀಗಿವೆ. ಒಂದು ಬ್ಯಾಕ್ಟೇರಿಯಲ್‌ 
ಪ್ರಭೇದದಲ್ಲಿ, ಎಲ್ಲಾ ದೃ ಶ್ಯರೂಪೀಯ ಸಾದೃಶ್ಯಗಳನ್ನು ಹೆಚ್ಚಾಗಿ ತೋರಿಸು 


ವಂತಹ ಮತ್ತು ಹೆಚ್ಚಿನ ಸಂಖ್ಯೆಯ ಸ್ವತಂತ್ರ ಗುಣಗಳ ಸಹಾಯದಿಂದ ಇತರ 
ಗುಂಪುಗಳಿಂದ ಗುರುತಿಸಲಾಗುವಂತೆಹ ತಳಿಗಳ ಸಮೂಹವಿರುತ್ತದೆ. 


ಪ್ರಭೇದಗಳ ಗುಣವಿಶ್ಲೇಷಣೆ 


ಮಾದರಿಯಾಗಿ, ಪ್ರಭೇದಗಳನ್ನು ಅವುಗಳ ದೃಶ್ಯರೂಪಗಳ ಹಾಗೂ 
ಜೀನಿ ರೂಪಗಳ ಪೂರ್ಣ ವಿವರಣೆಗಳಿಂದ ನಿರ್ಧರಿಸಬೇಕು. ವರ್ಗೀಕರಣದ 
ಅಭ್ಯಾಸವು ಈ ಮಾದರಿಗಳಂತೆ ಇರುವುದಿಲ್ಲ; ಬಹುಪಾಲು ಜೀವಶಾಸ್ತ್ರೀಯ 
ಗುಂಪುಗಳಲ್ಲಿ ದೃಶ್ಯರೂಪಗಳನ್ನು ಕೂಡ ಪೂರ್ಣವಾಗಿ ವಿವರಿಸಲಾಗುವುದಿಲ್ಲ, 
ಮತ್ತು ಜೀನಿರೂಪೀಯ ಗುಣವಿಶ್ಲೇಷಣೆಗಳ ಎತೂ ಬಹು ಅಪರೂಪ, 


ಸಾಮಾನ್ಯವಾಗಿ ಬಹು ಸುಲಭವಾಗಿ ನಿರ್ಧರಿಸಬಹುದಾದ ದೃಶ್ಯರೂಪೀಯ 
ಗುಣಗಳು ಯಾವುವೆಂದರೆ ನೇರವಾಗಿ ಗಮನಿಸಬಹುದಾದ ರಚನಾತ್ಮಕ ಮತ್ತು 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 5 


ಅಂಗರಚನಾಶಾಸ್ತಿ €ಯ ಗುಣಗಳು. ಈ ಕಾರಣದಿಂದ, ಹೆಲವಾರು ಮಟ್ಟ ಗಳಲ್ಲಿ 
ಜೀವಶಾಸ್ತ್ರೀಯ ವರ್ಗೀಕರಣವು, ಹೆಚ್ಚು ಕಡಿಮೆ ಪೂರ್ಣವಾಗಿ ರಚನಾತ್ಮಕ 
ಗುಣಗಳನ್ನು ಅನಲ:ಬಿಸಿಪೆ. ಆದರೆ "ಬ್ಯಾಕ್ಟೀರಿಯಾಗಳು ಮಾತ್ರ ಇದಕ್ಕೆ 
ಹೊರತಾಗಿವೆ. ಬ್ಯಾಕ್ಕ(ರಿಯಾಗಳ ರಚನೆ ಅತ್ಯಂತ ಸರಳವಾಗಿರುವುದರಿಂದ 
ವರ್ಗೀಕರಣ ಶಾಸ್ತ ಜ್ಞ ನಿಗೆ ಈ ರೀತಿ ಗುಣವಿಶ್ಲೇಷಣೆಗಳ ಆಧಾರದಿಂದ ಬಹು 
ಕಡಮೆ ಗುಣಗಳನ್ನು ಅವು ಒದಗಿಸುತ್ತವೆ, ಆದ್ದರಿಂದ ಬಾಕ್ರೇರಿಯಲ್‌ ವರ್ಗೀ 
ಕರಣ ಶಾಸ್ತ್ರ ಜ್ಞನು ಲಭ್ಯವಾಗುವಂತಕ ಕಡಿಮೆ ರಚನಾತ್ಮಕ ಅಂಕಿಅಂಶಗಳ 
ಕೊರತೆಯನ್ನು ತುಂಬಲು ಇತರ ರೀತಿಯ ಜೀವರಾಸಾಯನಿಕ, ಶರೀರ ಶಾಸ್ತ್ರಿ ಯ 
ಹಾಗೂ ಪರಿಸರ ಶಾಸ್ತಿ ಯ ಗುಣಗಳ ಮೊರೆಹೋಗಬೇಕಾಗುತ್ತದೆ ಬ್ಯಾಕ್ಟೀರಿ 
ಯಲ್‌ ವರ್ಗೀಕರಣನ್ರ ಇತರ ಯಾನವ್ರವೇ ಜೀವಶಾಸ್ಮಿ «ಯ ಗುಂಪಿಗಿಂತ ಹೆಚ್ಚುಗಿ 
ಕಾರ್ಯಕಾರಿ ಲಕ್ಷಣಗಳನ್ನ ವಲಂಬಿಸಿದೆ. ಬಹುತೇಕ ಬಾಕ್ಸೇರಿಯಾಗಳನ್ನು, 
ಅವು ಹೇಗೆ ಕಾಣಿಸುತ್ತವೆ ಎನ್ನುವುದಕ್ಕಿಂತ ಅವು ಏನನ್ನು ಮಾಾಡಬಲ್ಲವೆಂಬುದನ್ನು 


ಕಂಡುಹಿಡಿಯುವುದರಿಂದ ಗುರುತಿಸಲಾಗುತ್ತದೆ. 


ಇದರಿಂದ ಬಾಕ್ರೀರಿಯಲ್‌ ವರ್ಗೀಕರಣ ಶಾಸ್ತ್ರ _ಜ್ಞನಿಗೆ ಇನ್ನೊಂದು 
ಸಮಸ್ಸೆ ಯು ಎದುರಾಗುತ್ತವೆ ಬ... ಒಂದು ಖ್ಯಾತಿ ಉನ್‌ "೨ನೇನನ್ನು ಮಾಡ 
ಬಲುದಂದು ಕಂಡುಹಿಡಿಯಲು ಆತನು ಅದರೊಂದಿಗೆ ಪ್ರ ಯೋಗಗಳನ್ನು ನಡೆಸ 
ಬೇಕು. ಕೈಗೊಳ್ಳ ಬಹುದಾದಂತಹ ಪ್ರಯೋಗಗಳ ನು ಅಸಂಖ್ಯಾತವಾಗಿವೆ. ಇದೂ 
ಅಲ್ಲದೆ ಎಲ್ಲಾ ಪ್ರಯೋಗಗಳು ಕೆಲವ್ರ ಅಂಶಗಳನ್ನು ತೋರಿಸುವುವು, ಆದರೆ ಈ 
ಅಂಶಗಳು ಸಂಬಂಧಿಸಿದ ಗುಂಪುಗಳಿಂದ, ಪೃಜೆ ಯೋಗಕ್ಕೊ ೪ಪಡಿಸಿದ ಜೀವಿಯನ್ನು 


Ne) 
ವಿಂಗಡಿಸಲು ಸಾಧ್ಯವಾಗುವಷ್ಟು ಪ್ರಾಮುಖ್ಯ ತೆ ನಡೆದಿರುವುದಿಲ್ಲ. ಬ್ಯಾಕೆ ಕ (ರಿಯಲ್‌ 


ವರ್ಗೀಕರಣ ಶಾಸ್ತ್ರಜ್ಞನು, ಬಣ್ಣ ವನ್ನು ಗ ೨ರುತಿಸಲಾಗದ ಒಬ್ಬ ಬಣ್ಣ ಕ ಕುರುಡ 
ನಾಗಿದ್ದು ಬೇರೆ ಬೇರೆ ಗಾತ್ರದ ಕೆಂಪು ಮತ್ತು ಹಸಿರು ಚೆಂಡುಗಳನ್ನು ಬೇರ್ಪಡಿಸಲು 
ತೊಚಗಿರುವ % | ತಿಯಲ್ಲಿ ದ್ದು ವೆ ಬಣ್ಣ ದ ವ್ಯ ತಾ, ಸವನ್ನು ತಿಳಿಯದೆ ಆ ಮನುಷ್ಯ ನು 
ಚೆಂಡುಗಳನ್ನು "ಗಾತ್ರ ದ ವ್ಯತ್ಯಾಸಗಳ ಆಧಾರದ ಮೇಲೆ ನರ್ಗೀಕರಿಸಬೇಕಾಗುತ ದೆ. 
ಹೀಗೆ ವರ್ಗೀಕರಿಸಿದ್ದ ರಲ್ಲಿ ಸ್ಪಷ್ಟ ವಾದ ಗುಂಪುಗಳಿಲ್ಲದ್ದೆ ಚಿಕ್ಕ ಗಾತ್ರದಿಂದ ದೊಡ್ಡ 


ಗಾತ್ರ ದವರೆಗಿನ ವಾ ನಯ ಗುಂಪುಗಳಿರುತ್ತವೆ. ಹೀಗೆಯೇ ಬ್ಯಾಕ್ಟೀರಿಯಲ್‌ 


ವರ್ಗೀಕರಣ ಕಾ್ರ್ರ ನು ವರ್ಗೀಕರಣಕ್ಕಾ ಗಿ ಸೂಕ್ತವಾದ ಪ್ರಯೋಗಗಳನ್ನು 
ಮಾಡಿದ್ದಾನೆಂದು wt ತವಾಗಿ ಹೇಳಲ ಗದು. ತಳಿಗಳ ಒಂದು ಸಂಗ್ರಹದಲ್ಲಿ 
ಪ್ರಮುಖವಾಗಿ ಗುಂಪಾಗುವುದನ್ನು ತೋರಿಸುವಂತಹ ಕೆಲವು ಪ್ರಯೋಗಗಳನ್ನು 
ಆತ ಮಾಡದಿರುವುದರಿಂದ ಆತ ಅಖಂಡ ಶ್ರೇಣಿಯೊಂದಿಗೆ ಕಲಸ ಮಾಡುತ್ತಿರು 


ವುದಾಗಿ ತಪ್ಪಾಗಿ ನಿರ್ಧರಿಸುತ್ತಾನೆ. ಈ ತೊಂದರೆಯನ್ನ ನಿವಾರಿಸಿಕೊಳ್ಳಲು 


6 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ದ್ರ ಶ್ಯ ರೂಪೀ ಗುಣವಿನೆ ೨ ಷಣೆಗಳನ ಸಾಧ್ಯವಾ 'ದಷ್ಟು ಪೂರ್ಣವಾಗಿ ಶೋಧಿಸು 
ವುದನ್ನು ಬಿಟ್ಟರ ಬೇರೆ ಒಳ್ಳೆ ಯ ಮರವೇ ಇಲ್ಲ. 


ಣ್‌ 


ಪ್ರಭೇದಗಳಿಗೆ ಹೆಸರಿಡುವಿಕೆ 


ನಾಮಕರಣ ಪದ್ದತಿಯ ದ್ವಿ ದ್ವಿಪದ ವ್ಯವಸ್ಥೆ ಗನುಗುಣವಾಗಿ ಪ್ರತಿಯೊಂದು 
ಜೀವಶಾಸ್ತ್ರೀಯ ಪ್ರಭೇದವು ಎರಡು ಪದಗಳನ್ನು ಳ ಫಿ ಲ್ಯಾಟಿನ್‌ ರೂಪದ ಒಂದು 
ಹೆಸರನ್ನು ನಡೆಯುತ್ತದೆ. ಮೊದಲನೆಯ ಪದವು" ಪ್ರಭೇದವು ಜಾತಿಯನ್ನು 
ಸೇರಿರುವ ಗುಂಪಿನ ತಕ್ಷಣದ ಹೆಚ್ಚಿನ ಶ್ರೇಣಿ ಅಥವಾ ಜಾತಿಯನ್ನು ಸೂಚಿಸುತ್ತದೆ 
ಮತ್ತು ಎರಡನೆಯ ಪದವು ಆ ಜಾತಿಯ ಒಂದು ನಿರ್ದಿಷ್ಟ ಪ್ರಭೇದವನ್ನು 
ಗುರುತಿಸುತ್ತದೆ. ಜಾತಿಯ ಹೆಸರಿನ (ಆದರೆ ನಿರ್ದಿಷ್ಟವಾದುದಲ್ಲ) ಮೊದಲ ಅಕ್ಷ 
ರವು ದೊಡ್ಡೆ ಕ್ಷರದಲ್ಲಿ ಬರೆಯಲಾಗಿರುತ್ತಜ ಮತ್ತು ಪೂರ್ಣ ಪದಗುಚ್ಛ ವನ್ನು ಓರೆ 
ಅಕ್ಷರಗಳಲ್ಲಿ ಮುದ್ರಿಸಲಾಗಿರುತ್ತದೆ: ಉದಾಹರಣೆಗೆ, ಎಸೆರಿಸಿಯ (ಜಾತಿಯ ಹೆಸರು) 
ಕೊಲಿ (ನಿರ್ದಿಷ್ಟ ಹೆಸರು), ಗೊಂದಲಗಳಿಗೆ ಅನಕಾಶವಿಲ್ಲದಿದ್ದರೆ ಜಾತಿಯ 
ಹೆಸರನ್ನು ಅದರ ಮೊದಲ ಅಕ್ಷರಕ್ಕೆ ಜಲವು ವೇಳೆ ಸಂಕ್ಸಿಪ್ತ ಗೊಳಿಸಲಾಗುತ್ತದೆ: 
ಉದಾಹರಣೆಗೆ, ಎ ಕೊಲಿ. 


ಜೀನಶಾಸ್ತ್ರೀಯ ನಾಮಕರಣ ವ ವ್ಯವಸೆ ಸ್ರೆಗೆ ಕಠಿಣವಾದ ಮತ್ತು ಸಂಕೀರ್ಣವಾದ 
ನಿಯಮಗಳಿವೆ... ನಾಮಕರಣ ಪದ್ದ ಕಿಯನ್ನು ಸಾಧ್ಯವಾಗುವಷ್ಟು ಸ್ಪಿರವಾಗಟ್ಟು 
ಕೊಳ್ಳು ವಂತೆ ಈ ನಿಯಮಗಳನ್ನು " ರೂಪಿಸಲಾಗಿದೆ ಹೊಸದಾಗಿ *`ುರುತಿಸಿದ 
ಪ್ರಭೇದಕ್ಕೆ ಕೊಟ್ಟ ಹೆಸರನ್ನು, ಮುಂಚೆಯೇ ಆ ಜೀವಿಯನ್ನು ವಿನರಿಸಲಾದ 
ಇನ್ನೊ ಂದು ನಿರ್ದಿಷ್ಟ ಹೆಸರಿನೆ ಕೆಳಗೆ ತೊ ರಿಸ ಲು ಸಾಧ್ಯ ವಾದರೆ ಮಾತ್ರ 
ಬದಲಾಯಿಸಬಹುದು ಆಗ ಮೊದಲ ಹೆಸರೇ ಉಳಿಯುತ್ತದೆ. 'ಮರದೃಷ್ಯವಶಾತ್‌ 
ಹೆಸರಿನ ಅರ್ಧಭಾಗವಾದ ಜಾತಿಯ ವಿಷಯದಲ್ಲಿ ಈ ಸ್ಥಿರತೆ ಕಾಣುವುದಿಲ್ಲ: 
ನಿಕೆಂದರೆ ಸಂಬಂಧವಿರುವ ಸ್ರಭೇದಗಳನ್ನು ನಾನಾವಿಧದ ಜೋಡಣೆಯಿಂದ 
ಸಂಗಡಗಳನ್ನಾಗಿ ಮಾಡಬಹುದು ಮತ್ತು ಕಾಲಕ್ರಮೇಣ ಹೊಸೆ ವಿಷಯವು 
ಲಭ್ಯವಾದಾಗ ಬದಲಾವಣೆಗಳುಂಟಾಗುತ್ತವೆ ಉದಾಹರಣೆಗೆ ಎ. ಕೊಲಿ ಯನ್ನು 
ಬ್ಯಾಕ್ಟೀರಿಯಮ್‌ ಕೊಲಿ ಯಾಗಿ ಬ್ಯಾಕ್ಟೀರಿಯವರ್‌ ಪಂಗಡದಲ್ಲಿ ಸೇರಿಸಲಾಗಿತ್ತು 
ಮತ್ತು ಬ್ಯಾಸಿಲ್ಲಸ್‌ ಕೊಲಿ ಯಾಗಿ ಬ್ಯಾಸಿಲ್ಲಸ್‌ ಜಾತಿಯಲ್ಲಿ ಸೇರಿಸಲಾಗಿತ್ತು ಈ 
ಮೂರು ದ್ರಿ-ನಾಮಗಳು ಸಮಾನಾರ್ಥ*ವಾಗಿವೆ; ಏಕೆಂದರೆ ಇವೆಲ್ಲವೂ ಒಂದೇ 
ಜಾಕಿಗೆ ಅನ್ರ ಯಿಸುತ್ತವೆ. ದ್ವಿಪದ ವ್ಯವಸ್ಥೆ ಯ ಈ ಪರಿಣಾಮವು ತುಂಬಾ 
ಗೊಂದಲವನ್ನು ಟುಮಾಡಬಹೆ: ರು ಮತ್ತು “ವರ್ಗೀಕರಣ ಶಾಸ್ತ್ರೀಯ ವಿವರಣೆ 
ಗಳು ಸಾಮಾನ್ಯವಾಗಿ ಗೊಂದಲವನ್ನು ಕಡಿನೆಮಾಡಲು ಅಂತಹ ಎಲ್ಲಾ 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 7 


ಸಮಾನಾರ್ಥಕಗಳನು ಸ ರ ಮಾಡುತ್ತವೆ ವೈರಸ್‌ಗಳನ್ನು ಬಿಟ್ಟು ಇತರೆ ಎಲ್ಲಾ 

ಸ ಕಥ ಸ 
ಜೀವಶಾಸ್ತ್ರೀಯ ಗುಂಪುಗಳಿಗೆ ದ್ವಿಪದ ನಾರ್ಮರಣ ಪದ್ದತಿಯನ್ನು ಉಪಯೋಗಿ 
ಸಲಾಗಿದೆ. ಈಗ ವೈರ್‌ ಶಾಸ್ತ್ರ ಜ್ತ ರು ಈ ಗುಂಪಿನ ಜೀವಿಗಳಿಗೆ ಉತ್ತಮ ರೀತಿಯ 


ಹೆಸರಿಡುವ ವಿಷಯದಲ್ಲಿ ಭಿನ್ನಾ; ಭಿಪ್ರಾಯ ತಾಳಿದ್ದಾರೆ, ಕೆಲವರು ದ್ವಿಪದ 
ವ್ಯವಸ್ಥೆಯನ್ನು ವೆ ವೈರಸ್‌ ಗಳಲ್ಲೂ ಉಪಯೋಗಿಸಲಿಟ್ಟಿ ೩ದರೆ ಇತರರು ಜೀವಿಯ 
ಗುಣಗಳ ಬಗೆ ಸಂಕೇತಗಳಲ್ಲಿ ತಿಳಿಸುವಂತಹ ಇನ್ನೊಂದು ವ್ಯವಸೆ ಯನ್ನು 


ಉಪಯೋಗಿಸ ಿಚ್ಛಿ ಸುತ್ತಾರೆ. 


ಬಾಕಿ ರಿಯಲ್‌ ವರ್ಗೀಕರಣ ಶಾಸ್ತ್ರ ದಲ್ಲಿ ಒಂದೂ ಹೊಸ ಪ ಚೇದಕ 

೫ ಣಾ ಸ್ಸ ಜೆ 
ಹೆಸರಿಟ್ಟಾಗ ಒಂದ ನಿರ್ವಿಷ್ಟ ತಳಿಯನು ಮಾದರಿ ತಳಿ ಎಂದು ಹೆಸರಿಸುತ್ತಾರೆ. 
ಅಂತಕ ತಳಿಗಳನ್ನು ಸಾಕಣೆ ಸಂಗ್ರ ಹಗಳಲ್ಲಿ ಕಾಪಾಡುತ್ತಾರೆ. ಒಂದು ಕಳದು 
ಹೋದರೆ ಮಾದರಿ ತಳಿಯ ವಿವರಣೆ ಸಾಧ, ವಾದಷ್ಟು ನಿಕಟವಾಗಿ ಹೋಲುವಂತಹ 


ಒಂದರಿ. ನವೀನ ಮಾದರಿ ಯನ್ನು ಆಯ್ಕೆ ಮಾಡುತ್ತಾರೆ: ಮಾದರಿ ತಳಿಯು 


ನಾಮಕರಣ ಪದ್ದತಿಯ ಕೆಲಸಗಳಿಗೆ ಮುಖ್ಯವಾಗಿರುತ್ತದೆ ಏಕೆಂದರೆ ಅದಕ್ಕ 
ನಿರ್ದಿಷ್ಟ ಹೆ (ಸರರುತ್ತವೆ. ಓಂದೇ ಪ್ರ ಭೇದಕ್ಕೆ ಮುಂಚೆ ಸೇಂಸಲಾದ ಇತರ 


ತಳಿಗಳು ಹೆಚ್ಚಿನ ಅಧ್ಯಯನಗಳ ನಂತರ ಬೇರೆ ಪ್ರಭೇದಗಳಾಗಿ ಪರಿಗಣಿಸಲು 
ಅರ್ಹವಾಗಿದ್ದರೆ, ಅವುಗಳಿಗೆ ಹೊಸ ಹೆಸರನ್ನ ಡಬೇಕು. ನಿರ್ದಿಷ್ಟವಾದ ಹಳೆಯ 
ಹೆಸರು ಮಾಡರಿ ತಳಿಗೆ ಮತ್ತು ಸಂಬಂಧಿಸಲ್ಪಟ್ಟಿ ತಳಿಗಳಿಗಿರುತ್ತದೆ, 

ಒಂದು ಜೀವಶಾಸ್ತ್ರೀಯ ಗುಂಪನ್ನು ವರ್ಗೀಕರಣ ಶಾಸ್ತ್ರೀಯವಾಗಿ 
ನರಿಗಣಿಸಿದರೆ ಸ್ವತಂತ್ರ ಪ್ರಭೇದಗಳು ಅನುಕ್ರಮವಾಗಿ ಹೆಚ್ಚಿನ ಪಂಗಡದಲ್ಲಿರುವ 
ಗುಂಪುಗಳಾಗಿ ವಿಂಗಡಿಸಲ್ಪಡುತ್ತವೆ; ಜಾತಿ ಕುಟುಂಬ ್ಗ ಪಂಗಡ್ಕ ವರ್ಗ ಮತ್ತು 
ವಿಭಾಗ ಅಥವ. ಕುಲ. ಇಂತೆಹೆ ಓಂದು ಜೋಡಣೆಯನ್ನು ಕ್ರ ಮಬದ್ದ ಶ್ರೇಣಿಯ 
ಜೋಡಣೆ ಎನ್ನು ತ್ರಾ ರ ಏಕೆಂದರೆ ಈ ವ್ಯವಸ್ಥೆ ಯಲ್ಲಿ ಹಂಚಿಕೊಂಡ ಗುಣಗಳ 
ಸಣ್ಣ ಸಂಖ್ಯೆ ಯು, ಪ್ರೆಗತಿಪರವಾಗಿ ದೊಡ್ಡ ಸಂಖ್ಯೆ ಯನ ವರ್ಗೀಕರಣಶಾಸ್ತ್ರೀಯ 
ಗುಜಗಳೊಂದಿಗ ಮಾ ಜಾತಿಯು ವಿಶೇಷ ಪ್ರಾಮುಖ್ಯತೆ 
ಯನ್ನು ಹೊಂದಿವೆ. ಎಂಬುದನ್ನು ಗಮನಿಸಬೇಕು; ಏಕೆಂದರೆ, ನಾಮಕರಣ 
ಪದ್ದತಿಯ ನಿಯಮಗಳಿಗೆ ಅನುಗುಣ ವಾಗಿ ಒಂದು ಪ್ರಭೇದವನ್ನು ಜಾತಿಗೆ 
ಸೇರಿಸು ವುದಕ್ಕೆ ಮುನ್ನ ಅದಕ್ಕೆ ಹೆಸರಿಡಲಾಗು್ರದಿಲ್ಲ ಜಾಕಿಗಿಂತ ಹೆಚ್ಚಿನದಾದ 
ವರ್ಗೀಕರಣ ಶಾಸ್ತ್ರೀಯ "ನಲ್ಲಿ ಒಂದು ಪ್ರ ಭೇದದ ಸಳ ನಿರ್ದೇಶನವು 
ಯಾವ ಅವಶ್ಯಕ ನಾಮಕರಣ ಪದ್ಧ ತಿಯ ಸಂದೇಶವನ್ನು ಹೊಂದಿರುವುದಿಲ್ಲ : 
ಉಪಯೋಗಿಸಲಾದ ಜೋಡಣೆಯ ವ್ಯವಸ್ಥೆ ಯಲ್ಲಿ, ಇತರ ಜೀವಿಗಳಿಗೆ ಸಂಬಂಧಿ 
ಸಲ್ಪಟ್ಟಿಂತೆ ಜೀವಿಯ ಸ್ಪಾ ನವನ್ನು ಮಾತ್ರ ಅದು ಸೂಚಿಸುತ್ತದೆ. 


ಔ ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 
ವರ್ಗೀಕರಣ ಶಾಸ್ತ್ರೀಯ ವ್ಯವಸ್ಥೆಯ ಸಮಸ್ಯೆಗಳು 


ನಾನಾ ವಿಧದ ಜೀವಿಗಳೊಂದಿಗೆ ವ್ಯವಹರಿಸುವಾಗ ಅಂಕೆ ಅಂಶ ಸಂಗ್ರ ಹಣೆಗೆ 
ಮತ್ತು ಪುನರ್ನಿಮರ್ಶೆಗೆ ಯಾವುದಾದರೊಂದು ಕ್ರಮವಾದ ಜೋಡಣೆಯ 
ವ್ಯ ವಸ್ಥೆ ಯು ಅವಶ್ಯಕವಾಗುತ್ತ ದೆ. ಇದಕ್ಕೆ ಯಾವ ಲಕ್ಷಣಗಳನ್ನು ಉಪಯೋಗಿ 
ಸಿದರೂ ಸರವಾಗಿಲ್ಲ. ಆದರೆ. ಅವು ಅಧಿಶ್ಚಯವಾಗಿರದೆ, ಅನುಕೂಲವಾಗಿರಬೇಕು. 
ಪುಸ್ತಕಗಳನ್ನು ಬೇರೆ ಬೇರೆ ವಿಧಗಳಲ್ಲಿ, ಉದಾಹರಣೆಗೆ, ವಿಷಯಕ್ಕೆ ಅನುಗುಣವಾಗಿ, 
ಅಥವಾ ಅವುಗಳ ಹೆಸರಿಗೆ ತಕ್ಕಂತೆ ಜೋಡಿಸಬಹುದು. ಬೇರೆಬೇರೆಯವರು. 
ತಮ್ಮ ತಮ್ಮ ಅವಶ್ಯಕತೆಗೆ ಹಾಗೂ ಅಬಿರುಚಿಗನುಗುಣವಾಗಿ ಬೇರೆಬೇಕೆ ವ್ಯವಸ್ಥೆ 
ಗಳನ್ನು ಅನುಸರಿಸುತ್ತಾರೆ, ಸೆ ಸ್ವೇಚ್ಛಾ ನುಸಾರವಾಗಿ ಆಯ್ದೆ ಮಾಡಿದ ಲಕ್ಷಣಗಳನ್ನು 
ಅಧರಿಸಿ ಮಾಡಿದ ವರ್ಗೀಕರಣದ ವ್ಯವಸ್ಥೆಯನ್ನು ಕೃತಕ ವರ್ಗೀಕರಣನೆನ್ನು ತ್ತಾರೆ 


ಜೀವಶಾಸ್ತ್ರೀಯ ವರ್ಗೀಕರಣದ ಬಹಳ ಮುಂಚಿನ ವ್ಯವಸ್ಥೆ ಗಳು, ಕೃತಕ 
ವಾಗಿದ್ದವು. ಸಸ್ಯ ಳ ಮತ್ತು ಪ್ರಾಣಿಗಳ ಅಂಗರಚನಶಾಸ್ತ್ರ್ರದ ಜ್ಞಾನವ 
ಹೆಚ್ಚಿದಂತೆ, ಈ ಜೀವಿಗಳನ್ನು ಕೆಲವು ಸಾಮಾನ್ಯ ಗುಣಗಳುಳ್ಳ ಹಲವು ಮುಖ್ಯ 
ವಿನ್ಯಾಸಗಳಾಗಿ ಅಥವಾ ವಿಧಗಳಾಗಿ ಜೋಡಿಸಬಹುದೆಂದು ತಿಳಿಯಿತು. ಈ 
ವಿನ್ಯಾಸಗಳಿಗೆ ಅಥವಾ ವಿಧಗಳಿಗೆ ಮೇಲ್ಮೈ ಪರೀಕ್ಷೆಯಲ್ಲಿ ಕಂಡುಬರದಂತಹ 
ಹಲವು ಸಾಮಾನ್ಯ ಗುಣಗಳಿರಬಹುದು,, ಈವಿಧಗಳ ಉದಾಹರಣೆಗಳು 
ಯಾವುವೆಂದರೆ ಕಶೇರುಕಗಳಲ್ಲಿ ಸಸ್ತನಿಗಳು ಪಕ್ಷಿಗಳು ಮತ್ತು ಉರಗವರ್ಗದ 
ಪ್ರಾಣಿಗಳು. ಈ ಸಂಕೇತ ನಿರೂಪಣ ಶಾಸ್ತ್ರಿ (ಯ ಹೋಲಿಕೆಗಳ ಮತ್ತು 
ವ್ಯತ್ಯಾಸಗಳ ಪರಿಮಾಣಗಳಲ್ಲಿ ಜೀವಿಗಳನ್ನು ಗುಂಪು ವತಾಡಲು ಪ್ರಯತ್ನಿ ಸಿದ 
ಜೀವಶಾಸ್ತ್ರದ ವರ್ಗೀಕರಣದ ಮೊದಲ ವ್ಯ ವಸ್ಥೆ ಯು, 18ನೇ ಶತಮಾನದ 
ಮಧ್ಯದಲ್ಲಿ ಲಿನ್ನೇ ಯಸ್‌ (ಕಾರ್ಲ್‌ವಾನ್‌ಲಿನ್ನೆ ಲ ಆನರಿಂದ ಅಭಿವೃದ್ಧಿ ಹೊಂದಿತು. 
ಮೊದಲ ಕೃತಕ ಜೋಡಣೆಗಳಿಗಿಂತ, ಲಿನ್ನೇಯನರ ಜೋಡಣೆಯು ಸ್ಪಷ್ಟವಾಗಿ 
ಹಾಗೂ ಹೆಚ್ಚು ಉಪಯುಕ್ತವಾಗಿತ್ತು. ಏಕೆಂದರೆ ಒಂದು ಜೀವಿಯ ವರ್ಗೀಕರಣ 
ಶಾಸ್ತ್ರಿಯ ಸ್ಥಾನವು ತಕ್ಷಣವೇ ಅದರ ಗುಣಗಳ ವಿಷಯವನ್ನು ಒದಗಿಸುತ್ತಿತ್ತು. 
ಒಂದು ಪ್ರಾಣಿಯ ಕಶೇರುಕ ವರ್ಗದ ಸಸ್ತನಿಗಳ ಗುಂನಿಗೆ ಸೇರುತ್ತದೆ. ಎಂದಾಗ 
ತಕ್ಷಣವೇ ಸಸ್ತನಿಗಳನ್ನು ಒಟ್ಟಿಗೇ ಇತರ ಕಶೇರುಕಗಳಿಂದ ಪ್ರತ್ಯೇಕಿಸುವ ಎಲ್ಲಾ 
ಗುಣಗಳನ್ನೂ ಅದು ಹೊಂದಿದೆ ಎಂಬುದನ್ನು ತಿಳಿಸುತ್ತದೆ, ಲಿನ್ನೇಯವರ ನುರ್ಗಿೀ 
ಕರಣವು ಅದುವರ್ಗೀಕರಿಸಿದ ಜೀವಿಗಳ ಜೀವಶಾಸ್ತ್ರೀಯ ಸ್ವರೂಪವನ್ನು ತೋರಿ 
ಸುವುದರಿಂದ, ಮುಂಚಿನ ಕೃತಕ ವ್ಯವಸ್ಥೆ ಗಳಿಗೆ ವಿರುದ್ದವಾಗಿ ಅದು ನೈಸರ್ಗಿಕ 
ವರ್ಗೀಕರಣ ವ್ಯವಸ್ಥೆ ಯಾಯಿತು, 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಇ 
ವರ್ಗೀಕರಣ ಶಾಸ ಸ್ತ್ರ್ರಕ್ಕೆ ಹುಲವಿಕಾಸದ ಮಾರ್ಗೆ 


ಜೀವಶಾಸ್ತ್ರೀಯ ವಿಕಾಸದ ಅಂಶವನ್ನು ಪರಿಗಣಿಸಿದಾಗ ನೈಸರ್ಗಿಕ 
ವರ್ಗೀಕರಣದ ಸಾಮಾನ್ಯ ಜ್ಞಾನಕ್ಕೆ ತಕ್ಷಣವೇ ಇನ್ನೊಂದು ವಿಷಯವು 
ಸೇರಿಸೆಲ್ಪಟ್ಟಿ ತು. 18ನೇ ಶತಮಾನದ ಜೀವಶಾಸ್ತ್ರಜ್ಞರಿಗೆ ಸಂಕೇತ ನಿರೂಪಣಾ 
ಶಾಸ್ತ್ರೀಯ ಗುಂಪುಗಳು ಹೋಲಿಕೆಗಳನ್ನು ಮಾತ್ರ ತೋರಿಸಿದವು : ಆದರೆ 
ಡಾರ್ವಿನ್‌ ನಂತರದ ಜೀವಶಾ ಸ್ತ್ರ ಜ್ಜ ರಿಗೆ ಅವು ಸಂಬಂಧಗಳನ್ನು ತೋರಿಸಿದವು. 
19ನೇ ಶತಮಾನದಲ್ಲಿ "ನೈಸ್‌ ವ್ಯವಸ್ಥೆ ಯ' ಸಾಮಾನ್ಯ ಜ್ಞಾನವು ಬಜ 
ಲಾಯಿತು. ವಿಕಾಸದ ಸಾದೃಶ್ಯದ ಪರಿಮಾಣಗಳ ಅಧಾಶಾಗಿ ಜೀವಿಗಳನ್ನು 
ಗುಂಪು ಮಾಡಿದರು, ವರ್ಗೀಕರಣ ಶಾಸ್ತ್ರೀಯ ತ್ರ ಮಬದ್ರ ಶ್ರೇಣಿಯು ಒಂದು 
ವಂಶವ್ಪಕ್ಷದ ಪ್ರತಿರೂಸದಂಕೆ ಕಂಡುಬಂದಿತು, ಒಂದು ವಂಶವೃಕ್ಷ ಮತ್ತು 
ಒಂದು ಕ್ರ ಮಬದ್ಧ ಶ್ರೇಣಿಗಳು ನಿಕಟವಾಗಿ ಹೋಲುತ್ತವೆ. ಅದರೆ ವಶವ ಕ್ಷದಲ್ಲಿ 
ಅಡಕವಾಗಿರುವ ಕಾಲದ ಅಳತೆಯು ವರ್ಗೀಕರಣ ಶಾಸ್ತ್ರೀಯ ಕ್ರಮಬದ 
ಶ್ರೇಣಿಯಲ್ಲಿರುವುದೇ ಇಲ್ಲ ಈ ವಿಷಯವನ್ನು ಹಲಪು ವಿಕಾಸವಾದದ ಜೀವ 
ಶಾಸ್ತ್ರಜ್ಞರು ಸ್ಪಷ್ಟವಾಗಿ ಗ್ರಹಿಸಲಲ್ಲ. ಅವರಿಗೆ, ವಿಕ:ಸವಾಹದ ಸಂಬಂಧಗಳನ್ನು 
ತೋರಿಸಲು ಕ್ರಮಬದ್ರ ಶ್ರೇಣಿಗಳ ಪುನರ್‌ ರಚನಇಕ್ರಮದಿಂದ ವರ್ಗೀಕರಿಸುವುದು 
ಒಂದು ಹೊಸ ಗುರಿಯಾಯಿತು. ಈ ರೀತಿ ಗುರಿಯಿರುವ ಒಂದು ವರ್ಗೀಕರಣ 
ಶಾಸ್ತ್ರೀಯ ವೃಷಸ್ಥೆ ಯನ್ನು ಹುಲನಿಕಾಸದ ನ್ಯವಸ್ಥೆಯೆನ್ನು ತ್ತಾರೆ, 


ಆದರೆ ಕುಲನಿಕಾನಪ ವರ್ಗೀಕರಣದ ಗುರಿಯನ್ನು ಗುರುತಿಸ ಲಾಗುವುದಿಲ್ಲ 
ವೆಂಬ. ಅನುಭವಗಳಿಂದ ತಿಳಿದಿದೆ. ನಿಕಾಸಪ್ರಂಟಾದ ರೀತಿಯನ್ನು ಸಳೆಯುಳಿಕ 
ದಾಖಲೆಯಲ್ಲಿರುವಂತಹ ನೇರ ಚಾರಿತ್ರಿಕ ಸಾಧ್ಷ್ಯ್ಯಗಳಿಂದ ನಿರ್ಧಾರ ಮಾಡಿಕೊಳ್ಳ 
ಬಹುದು. ಈ ದಾಖಲೆಯು ಅತ್ಯಲ್ಪ ವಾಗಿದೆ ಮತ್ತು 400 ಮಿಲಿಯನ್‌ ವರ್ಷಗಳ 
ಗಿಂತಲೂ ಹಿಂದಿನ ಹಿ (ಕ ಬ್ರಿ ಯನ್‌ ಶಿಲೆಗ:ಫ್ಲ ಸ್ಪಷ್ಟವಾಗಿ ಕಾಣುನುದಿಲ್ಲ. 
ಪ್ರೀಕ್ಯಾಂಬ್ರಿಯನ್‌ ಕಾಲಿ ಪ್ರಾರಂಭವಾದಾಗ ಬಹುತೇಕ ಈಗ ಇರುವಂಹತ 
ಮುಖ್ಯ ಜೀವಶಾಸ್ತ್ರೀಯ ಗುಂಪುಗ-) ತಮ್ಮ ತರುವಿಕಯನ್ನು ಆಗಲೇ 
ತೋರ್ಪಡಿಸಿದ್ದವು ; ಕಶೇರುಕಗಳು ಮತ್ತು ಸಸ್ಯಗಳ ಕ್ಯಾಂಬ್ರ ಯನ್‌ ಕಾಲದ 
ನಂತರ ನಿಕಾಸಿದಿಂದ ಮುಖ್ಯವಾಗಿ ಹೊಸದಾಗಿ ಬಂದಿವೆ. ಈ ಬರಡು 
ಗುಂಪುಗಳಿಗೆ ಪಳೆಯುಳಿಕೆ ದಾಖಲೆಯು ಪೂರ್ಣವಾಗಿದೆ ಮತ್ತು ಸಸ್ಯ ಹಾಗೂ 
ಕಶೇರುಕ ವಿಕಾಸದ ಮುಖ್ಯ ಹಾದಿಗಳನ್ನು ಸ್ವಲ್ಪ ನಿಖರವಾಗಿ ಪುನಃ ಗುರುತಿಸ 
ಬಹುದು ಇತರ ಎಲ್ಲಾ ಮುಖ್ಯ ಜೀವಶಾಸ್ತ್ರೀಯ ಗುಂಪುಗಳ ವಿಕಾಸದ 
ಸಾಮಾನ್ಯ ವಿಷಯವು ಬಹುಶಃ ತಿಳಿದಿಲ್ಲ ಮತ್ತು ಅವುಗಳನ್ನು ಕುಲನಿಕಾಸದ 


ಆಧಾರದಿಂದ ವರ್ಗೀಕರಿಸಲು ಸಾಕಷ್ಟು ಪ್ರತ್ಯಕ್ಷ ಸಾಕ್ಷ್ಯವಿಲ್ಲ. 


10 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮುತ್ತು ವಿವರಣೆ 


ಸಂಖ್ಯಾ ಶಾಸ್ತಿ ಬಯ ವರ್ಗೀಕರಣಶಾಸ್ತ್ರ ) 


ಮೇಲಿನ ಮತ್ತು ಇನ್ನಿತರ ಕಾರಣಗಳಿಂದ ಬ ಶೇಕ ಆಧುನಿಕ ವರ್ಗೀ 
ಕರಣ ಶಾಸ್ತ್ರಜ್ಞರು ಕುಲವಿಕ:ಸಪ ಮಾರ್ಗವನ್ನು ಕ್ಲೈಬಿಬ್ಚಿ ದ್ದಾರೆ, ಮತ್ತು 
ಇನ್ನೂ ಹೆಚ್ಚು ಅನುಭವಸಿದ್ದವಾದ ಮಾರ್ಗವನ್ನು ಅನುಸಂಸಿದ್ದಾರೆ. ಜೀವಗ 
ಲ್ಲಿರುವ ಹೊಲಿಕೆಗಳ ಮತ್ತು ವ್ಯತ್ಯಾಸಗಳ ಪ್ರಮಾಣನನ್ನ ನುಸರಿಸಿ ವರ್ಗೀಕರಣ 
ಶಾಸ್ತ್ರೀಯ ಜೋಡಣೆಯ ವ್ಯವಸ್ಥೆ ಯೇ ಈ ಮಾರ್ಗವಾಗಿದೆ. ಈ ವಿಧಾನವನ್ನು 
ಲಿನೆ ಯವರ ಸಮಕ-ಲೀನರಾದ ಮೈಕೆಲ್‌ ಆಡನ್‌ ಸೆನ್‌ ಸೂಚಿಸಿದನು, ಇದನ್ನು 
ಆಡನ್‌ ಸೋನಿಯನ್‌ (ಅಥವಾ ಸಂಖ್ಯಾ ಶಾಹಿ ಸ್ತ್ರೀಯ) ನರ್ಗಿಕರಣವೆನ್ನು ತ್ತಾರೆ ಪ್ರತಿ 
ಯೊಂದು ದ್ಪ ಶ್ನರೂಪಿಯ ಗುಣಕ್ಕೂ ಸಭುತೂಕ ಕೊಟ್ಟಾ ಗ ನರೀಶಿನಲಾ ದ ಒಟ್ಟು 
ಗುಣಗಳ ಸುಖ್ಯಗೆ ಸಂಬಂಧಿಸಲ್ಪಟ್ಟಿ ೧3 ಚಿ ಹೊಂದಿರುವ ಗುಣಗಳ ಸಂಖೆ ಯ 
ಪರಿಮಾಣಗಳಲ್ಲಿ ಜೀವಿಗಳ ಮಧ್ಯೆ ವರ್ಗೀಕರಣ ಶಿ:ಸ್ತ್ರೀಯ ಅಂತರಗಳನ್ನು 
ಸಂಖ್ಯಾಶಾಸ್ತ್ರೀಯವಾಗಿ ತೋರಿಸಲು ಸಾಧ್ಯವಾಗುತ್ತ ಬಬರ ಅವರ ಊಹ- 
ಈ ರೀಕಿ ನಿರ್ಧರಿಸಲಾದ ಸಂಖ್ಯಾತ್ಮಕ ಸಂಬಂಧಗಳ ಪ್ರಾ ವುುಖ್ಯ ಕೆಯ 


ಸರೀಕ್ಷಿಸಲಾದ , ಗುಣಗಳ ನಸಂಖ್ಯೆಗನ:ಗುಣವಾಗಿರುತ್ತದೆ ದೃಶ್ಯರೂಪವನ್ನು 
ಪ್ರತಿನಿಧಿಸುವ ಮಾದರಿಯನ್ನು ಪಡೆಯಲು ಇವು ಸಾಧ್ಯವಾದಷ್ಟು ಜನ್ನ ವಾಗಿರಬೇಕು, 


ಇಕ್ಕೀಚನವರೆಗೂ ಆಡನ್‌ ಸೋನಿಯನ್‌ ಮಾರ್ಗವು, ಅದರಲ್ಲಿರುವ ಅಸಂ 
ಖ್ಯಾತ ಸಂಖ್ಯಾತ್ಮಕ ಕೆ ಯೆಗಳಿಂದ ಕಾರ್ಯರೂಪಕ್ಕೆ ಬರುವಂತೆ ಕಂಡು 
ಬಂದಿರಲಿಲ್ಲ. ಆದರೆ, ಈ ತೊಂದರೆಯನ್ನು ಕಂಪ್ಯೂಟರ್‌ಗಳು ನಿವಾರಿಿವೆ. ಇವು 
ಜೀವಿಗಳ ಅನೇಕ ಗುಣಗಳನ್ನು ಮತ್ತು ಅಂಕೆಅ೧ಶಗಳನ್ನು ಹೋಟಲಿನಿಬಲ್ಲವು 
ಹಾಗೂ ಹೆಇಲಿಸೆಯ ಮಟ್ಟಗಳನ್ನು ತೋರಿಸಬಲ್ಲವು, ಯಾವುದಾದರೂ ಎರಡ: 
ಜೀವನಿಗೆ ಜೋಡಿ ಹೋಲಿಕೆಯ ಲೆಕ್ಕವನ್ನು ಸ್ವಲ್ಪ ಬೇರೆ ಬೇರೆಯಾದ 
ರೀತಿಗಳಲ್ಲಿ ಮಾಡಬಹುದು (ಕೋಷ್ಟಕ 15.1). ಹೋಲಿಕ ಗುಣಕವಾದ ಲೈ, 
ಎರಡೂ ಜೀವಿಗಳ ಯಣಾತ್ಮಕ ಗುಣಗಳ ನ್ನು ಲೆಕ್ಕಕ್ಕ ತೆಗೆದುಕೊಳ್ಳು ಪುದಿಜ. 
ಆದು ಕೇವಲ ಧನಾತ್ಮಕ ಸೋಲಿಕೆಗ: ಮೇಲೆ ಅಧಾರಫಟ್ರಿ ದ. ಸಾಮ್ಯದ 
ಗುಣಕವಾದ ಔನ ಲೆಕ್ಕದಲ್ಲಿ ಧನ: ತ್ಮಕ ಹಾಗೂ ಖುಣಾತ್ಮಕ ಸಾಮ್ಯಗ 
ಳೆರಡೂ ಇರುತ್ತವೆ. 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 11 


ua 
o0- uy TH] 
1 61111] 
4 8 
5S le] 
ಶೀಕಡ 
ಹೋಲಿಳೆ 


ಬೆಳಿಗೆಳು 
ತಳಗಳು 





ದ NEN eer | Hr 
ABCDFFCGHTI ] ೧1 


ಶಳಿಗಳು ತಳಿಗಳು 
+a} (0 


ಚಿತ್ರ 15.1: 10 ಬ್ಯಾಕ್ಟೀರಿಯಲ್‌ ತಳಿಗಳ ಒಂದು ಸಂಗ್ರಹದ ಹೋಲಿಕೆಗಳ 
ಚೌಕಟ್ಟುಗಳು, ಇವನ್ನು ಸಿಯಿಂದ ವರೆಗೆ ಹೆಸರಿಸಲಾಗಿದೆ. (8) ಪುನರ್‌ಜೋಡಣೆಯ 
ಮುನ್ನ ಹೋಲಿಕೆ ಚೌಕಟ್ಟು. ಎಲ್ಲಾ ದೃಶ್ಯ ರೂಸಗಳಲ್ಲೂ ಬಹಳ ನಿಕಟವಾಗಿ ಪರಸ್ಪರ 
ಹೋಟಲುವಂತಣ್‌ ತಳಿಗಳು ಒಂದೇ ಕಡೆ ಒಂದರ ಪಕ್ಕದಲ್ಲಿ ಒಂದು ಇರುವಂತೆ ತಳಿಗಳನ್ನು 
ಜೋಡಿಸಲಾಗಿದೆ. P.ಟ. Sneath ©ನರ Microbial classification In the 
construction of taxonomic groups (G.C Ainsworth and P.H.A. 
Sneath,) ಮುದ್ರಣಕಾರರು New york: Cambridge University Press 1962 


ತಳಿಗಳೂ 





rd 


ಇಳು ರರಾಜ 100 
ಶೇಕಡ ಹೋಲಿಕೆ 
ಚಿತ್ರ 15.2: 15.1ನೇ ಚಿತ್ರದ ಅಂಕಿ ಅಂಶಗಳನ್ನು ಉಸಯ್ರೋಗಿಸಿ 10 ಬ್ಯಾಕ್ಟೀರಿ 
ಯಲ್‌ ತಳಿಗಳ ಮಧ್ಯೆ ಹೋಲಿಕೆ ಸಂಬಂಧಗಳನ್ನು ತೋರಿಸುವ ಒಂದು ಡೆಂಡ್ರೋಗ್ರಾಂ ಚಿಕು 
ಚಿಕ್ಕ ಗೆರೆಗಳಿಂದ ಬರೆಯಲಾದ ಎರಡು ನೆಟ್ಟಿ ಗಿರುವ ಗೆರೆಗಳು, ವರ್ಗೀಕರಣ ಶಾಸ್ತ್ರೀಯ ಕ್ರವ್ನ 
ದಲ್ಲಿ ಅನುಕ್ರಮ ಶ್ರೇಣಿಗಳನ್ನು (ಉದಾ: ಜಾತಿ ಮತ್ತು ಪ್ರಭೇದಗಳು) ಸ್ಥಾಪಿಸಲು ಸಾಧ್ಯವಾ 
ಗುವ ಹೋಲಿಕೆ ಮಟ್ಟಿ ಗಳನ್ನು ಸೂಚಿಸುತ್ತವೆ. Microbial Classification (6.0, 
Ainsworth ಮತ್ತು P.H.A. Sneath ಸಂಪಾದಕರು) ನಲ್ಲಿ P.H.A Sneath 
ಅವರ ‘The construction of taxonomic groups’'ಸಿಂದ. ನ್ಯೂಯಾರ್ಕ್‌: 
ಕ್ಯಾಂಬ್ರಿಜ್‌ ಯೂನಿವರ್ಸಿಟ್ಟಿಪ್ರೆಸ್‌, 1962. 


12 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಅಧ್ಯಯನದಳ್ಳಿರುವ ಎಲ್ಲಾ ಜೀವಿಗಳನ್ನು ಜೋಡಣೆಗಳಂತೆ ಯೋಜಿಸಿ 
ಹೋಲಿಕೆ (ಅಥವಾ ಸಾಮ್ಯದ) ಗುಣಕವನ್ನು ಲೆಕ್ಕಹಾಕಿದ ನಂತರ ಅಂಕಿಅಂಶ 
ಗಳನ್ನು ಹೋಲಿಕೆ ಚೌಕಟ್ಟ ನಲ್ಲಿ ಜೋಡಿಸುತ್ತಾರೆ. ಇಂತಹ ಒಂದು ಉದಾ 
ಹರಣೆಯನ್ನು 15.1 (8) ಚಿತ್ರದಲ್ಲಿ ತೋರಿಸಲಾಗಿದೆ. 10 ಬ್ಯಾಕ್ಟ್ರೇರಿಯಲ್‌ 
ತಳಿಗಳ ಒಂದು ಶೇಣಿಗಾಗಿ ಚೌಕಟ್ಟುಗ ಗಳನ್ನು ತೋರಿಸಲಾಗಿದೆ ಇವುಗಳನ್ನು 
ಪರೀಕ್ಷಿಸಿ ಅಂತಹ ಒಂದು ಜೌಕಟ್ಟ ನ್ನು, ಸದೃಶ ತಳಿಗಳು ಒಂದರ ಸಕ್ಕದಲ್ಲೂಂದು 
ಇರುವಾತೆ ಪುನಃ ಜೋಡಿಸಬಸದು [ಚತ 15.1 (0)].  ಅಂಕೆಅಂಶ 
ಡೆಂಡೊಗ್ರಾಮ್‌ಗೆ, ಸಂಖ್ಯಾತ್ಮಕ ಸಂಬಂಧಗಳಲ್ಲಿ ವರ್ಗೀಕರಣ ಶಾಸ್ತ್ರೀಯ 
ಜೋಡಣೆಯನ್ನು ನಿರ್ಧರಿಸಲು ನಂತರ ಸಳ ಇಂತರಿಸಬಹುದು. 15.2ನೇ ಚಿತ್ರ 
ದಲ್ಲಿ ಎರಡು ಚುಕ್ಕೆ ನೇರ ಗೆರೆಗಳು ಹೋಲಿಕೆ ಮಟ್ಟಿ ಗಳನ್ನು ಸೂಚಿಸುತ್ತವೆ. 
ಇವು ಎರಡು ಬೇರೆ ಬೇರೆ ವರ್ಗೀಕರಣ ಶಾಸ್ತ್ರೀಯ ಮಟ್ಟಗಳನ್ನು ಗುರುತಿಸಲು 
ಸೂಕ್ತವಾದುವುಗಳೆಂದು ಸರಿಗಣಿಸಬಹುದು (ಉದಾ: ಜಾತಿ ಮತ್ತು ಪ್ರಭೇದ) 


ಸಂಖ್ಯಾತ್ಮಕ ವರ್ಗೀಕರಣವು ಕುಲನಿಕಾಸದ ವರ್ಗೀಕರಣದಂತೆ ಹೆಚ್ಚು 
ಅರ್ಥವನ್ನು ಕೊಡುವುದಿಲ್ಲ ಆದರೆ ವರ್ಗೀಕರಣ ಶಾಸ್ತ್ರೀಯ ಗುಂಪುಗ ೪ನ್ನು 
ರಚಿಸಲು ಒಂದು ಪ್ರತ್ಯಕ್ಷ ಮತ್ತು ಸಿರ ರವಾದೆ ಅಧಾರವನ್ನು ಓದಗಿಸುತ್ತದೆ. 
ಹೆಚ್ಚು ಸಂಖ್ಯೆಯ ಗುಣಗಳನ್ನು ನಿರ್ಧರಿ ಸುವುದಕ್ಕೆ ತ ಮುಂಚೆ ಅದನ್ನು ಉಪ 
ಯೋಗಿಸಲ ಆಗುವುದಿಲ್ಲ ಎಂಬುದ ಅದರ ಅತ್ಯಿಂತ ದೊಡ್ಡ ಉಪಯೋಗ. 
ಆದ್ದರಿಂದ ದೃಶ, ರೂಪಗಳ ಪೂರ್ಣವಾದ ಹಾಗೂ ಚಿನ್ನಾ ದ ಪರೀಕ್ಷೆಯು ಸಾಧ್ಯ 
ವಾಗುತ್ತದೆ. ಒಂದು ಗುಂಪಿನನ್ಲಿ ಇತರ ಗುಣಗಳು ಕಂಡುಹಿಡಿಯಲ್ಪಟ್ಟ ೦8 ಸತತ 


ವಾಗಿ ಪುನರ್‌ ಪರಿಶೀಲನೆಗೆ ಅವಕಾಶವಿರುತ್ತದೆ. 


ಕೋಷ್ಟಕ 15.1: ಹಲವು (8--0--06) ಬೇರೆ ಜೇರೆ ಗುಣಗಳಿಗೆ 
ಅನುಗುಣವಾಗಿ ಗುಣನಿಶ್ಸೇಹಿಸಲಾದ ಎರಡು ಬ್ಯಾಕ್ಟೀರಿಯಲ್‌ ತಳಿಗಳಿಗೆ 
ಹೋಲಿಕೆ ಗುಣಕ ಮತ್ತು "ಸಾಮ್ಯದ ಗುಣಕಗಳನ್ನು ನಿರ್ಧರಿಸುವಿಕೆ 


ಎರಡೂ ತಳಿಗಳಲ್ಲೂ ಧನಾತ್ಮಕವಾಗಿರುವ ಗುಣಗಳ ಸಂಖ್ಯೆ: ೩. 
ತಳಿ 1 ರಲ್ಲಿ ಧನಾತ್ಮಕವಾಗಿರುವ ಮತು ತಳಿ 2) ರಲ್ಲಿ ಯಣಾತ್ಮಕ 
ವಾಗಿರುವ ಗುಣಗಳ ಸಂಖ್ಯೆ: ರ. 
ತಳಿ ] ರಲ್ಲಿ ಖುಣಾತ್ಮಕವಾಗಿರುವ ಮತ್ತು ತಳಿ 2 ರಲ್ಲಿ ಧನಾತ್ಮಕ 
ವಾಗಿರುವ ಗುಣಗಳ ಸಂಖ್ಯೆ: “ 0. 
ಎರಡೂ ತಳಿಗಳಲ್ಲೂ ಯಣಾತ್ಮ' ಕವಾಗಿರುವ ಗುಣಗಳ ಸಂಖ್ಯೆ: id 





ಬ್ಯಾಕ್ಟೀರಿಯಾಗಳ ವರ್ಗೀಕರಣ 13 


a 
ಹೋಲಿಕೆ ಗುಣಕ [5] ನಾವಾ ಲಂ "ತಂದಗ ಕ 
a+b+c 
a+d 
ಸಾಮ್ಯದ ಗುಣಕ [Ss] ತ ತಾಟು 


a+b+c+d 





ಜಾರದ ಬಾಸೆಲ್‌ ರ್ಜ 


ಕ್ವೀರಿಯಲ್‌ ವರ್ಗೀಕರಣಶಾಸ್ತ್ರ ಕ್ಕೆ ಹೊಸ 
ಮಾರ್ಗಗಳು. 


ಇತ್ತೀಚಿನ ವರ್ಷಗಳಲ್ಲಿ ಅಣು ಜೇನಶಾಸ್ತ್ರದ ಬೆಳವಣಿಗೆಯಿಂದ ಜೀವಿಗಳ 
ಗುಣ ವಿಶ್ಲೇಷಣೆಗೆ ಹೆಚ್ಚು ಹೊಸ ಮಾರ್ಗಗಳು ಆಭ್ಯವಾಗಿವೆ. ಈ ವತಾರ್ಗಗಳು 
ವಾಸಿಯಾಗಿ ವರ್ಗೀಕರಣ ಶ.:ಸ್ತೃದ ಮೇಲೆ ಸಚ್ಚನ ಮಹತ್ವವನ್ನು 
ಬೀರಿವೆ. ಬ್ಯಾಕ್ಸ್ಮೇರಿಯಾಗಳ ಜೀನಿರೂಪೀಯ ಗುಣಗ;ನ್ನು ತಿಳಿಸುವಂತಹ 
ಕೆಲವು ವಿಧಾನಗಳು ಬಹು ಮುಖ್ಯವಾಗಿವೆ. ಏಕೆಂದರೆ ಇವು ದೈಶ್ಯಿರೂಪೀಯ 
ಗುಣಗಳಿಗೆ ಅಮು ಪೂರಕವಾಗಿವೆ. ಬೇರ್ಪ ಗಡಿಸಲ್ಪಟ್ಟ ನ್ಯೂಕ್ಲೆ ಯಕ” ಆಮ್ಲ 
ಗಳೊಡನೆ ನಡೆಸಿದ ಎರಡು ರೀಕಿಯ ವಿಶ್ಲೇಷಣೆಗಳು ಜೀನಿರೂಪೀಯ ವಿಷಯವನ್ನು 
ತಿಳಿಸುತ್ತವೆ : ಸಸಿಯು ಪ್ರತ್ಯಾಮ್ಲ ರಚನೆಯ ವಿಶ್ಲೇಷಣೆ ಮುತ್ತು DNA 
ಹಾಗೂ" ಔ/|ಓಿಗರ ಮಧ್ಯೆ ಅಥವಾ DNA ಹಾಗೂ RNAN: ಮಧ್ಯೆ ರಾಸಾ 
ಯನಿಕ ತಳಿಸಂಕೆರಣವೇ ಈ ಅಧ್ಯ ಯನವಾಗಿವ. 


ರNAಯ ಪ್ರತ್ಯಾಮ್ಲ ರಚನೆ : ಅದನ್ನು ನಿರ್ಧರಿಸುವಿಕೆ ಮತ್ತು ಅದರ 
ಪ್ರಾಮುಖ್ಯತೆ 


0!ಸಿಯಲ್ಲಿ ನಾಲ್ಕು ಪ್ರ ತ್ಯಾಮ್ತ ಗಳಿವೆ, ಅನ್ರ ಅಡಿನೀನ್‌ (ಗಿ), 
ಥೈಮಿನ್‌ (1). ಗ್ವಾಫಿನ್‌ (6) ಮತ್ತು ಸೈಟೊಸಿನ್‌ (೧). ದ್ವಿ. ತಂತುಯುಕ್ತ 
SNA ಯಲ್ಲಿ ಪ್ರತ ಮ್ಲ -ಜೋಡಿಯಾಗುವಿಕೆಯ ನಿಯಮದಂತೆ. A= ನುತ್ತು 
G=C ಜೋಡಿಯಾಗಿರು ವುದು ಅವಶ್ಚಕವಾಗಿರುತ್ತದ (7ನೇ ಆಧ್ಯಾಯ ನೋಡಿ), 
ಆದರೆ (೧-0) : (A+T) ಮೋಲಾರ” ಸಂಬಂಧದ ಮೇಲೆ ಯಾವ ಕಾಸಾ 
ಯನಿಕ ನಿಬಂಧನೆಯೂ ಇಲ. !|ಡಿಯ ರಾಸಾಯನಿಕ ಅಧ್ಯಯನದ ಬಲ್ಲಿ 
ಬೇಕೆ ಬೇರೆ ಜೀವಿ ಗುಂಪುಗಳ DNA ತಯಾರಿಕೆಗಳಲ್ಲಿ ಈ ಪರಸ್ಪರ ಸಂಬಂಧವು 
ಭಿನ್ನ ವಾಗಿರುತ್ತದೆಂದು ವಿಶ್ಲೇಷಣೆಗಳು ತೋರಿಸಿವೆ ಮತ್ತು ಮುಂದಿನ ಅಧ್ಯಯನ 


14 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಗಳು, ಸೊಕ್ತ ಜೀವಿಗಳಲ್ಲಿ ವಿಶೇಷವಾಗಿ 0!ಿ1ಓಯ ಪ್ರಶ್ಯಾಮ್ಹ ರಚನೆಯು 
ನರ್ಗೀಕರಣ ಶಾಸ್ತ್ರೀಯವಾಗಿ ಪ್ರಾಮುಖ್ಯತೆ ಸಡೆನಿರುವ ಒಂದು ಗುಣವೆಂದು 
ತೋರಿಸಿವೆ. 

ಒಂದು DNA ಮಾದರಿಂಬನ್ನು ಜಲವಿಶ್ಲೆ ಹಸಿ ಮತ್ತು ಮುಕ್ತ ಪ್ರತ್ಯಾಮ್ಲ 
ಗಳನ್ನು ಬೇರ್ಪಡಿಸಿ ರಾಸಾಯನಿಕವು ಗಿ DNA ಪ್ರತ್ಯಾಮ್ಲ ರಚನೆಯನ್ನು 
ನಿರ್ಧರಿಸಬಹುದು. ಆದರೆ, ಈಗ ಭೌತಿಕ ವಿಧಾನಗಳಿಂದ ಇನ್ನೂ ಸುಲಭವಾಗಿ 
ನಿರ್ಧರಿಸಬಹುದು. ಈಗ ಈ ವಿಧಾನಗಳನ್ನೇ ಹೆಚ್ಚಾಗಿ ಬಳಸುತ್ತಾರೆ. DNAಯ 
-ಕರಗುವ ಉಷ್ಣ ತ್ರಿ? (ಆಂದರೆ, ಎರಡು ಕಂತುಗುನ್ನು ಒಬ್ರಿಗೆ ಹಿಡಿನಿರುವ ಜಲ 
ಜನಕ ಬಂಧಗಳಲ್ಲಿ ಬಿರುಕುಂಂಟಿು ಮಾಡಿ ಗುಣಾಸಹೆರಣ ನರಾಡುವ ಉಷ ತಿಯ 

[5 
G4+C ಅಂಕೆ ನೇರವಾಗಿ ಧಂಬ್ಧಸಿರತ್ತ ಕೆಂಡ ೧0 ಜೋಡಿಗ 
ಮಧ್ಯೆ ಜಲಜನಕ ಒಂಧನನು ಡಿ.17 ಜೋಡಿಗಳ ಮುಧ್ಧೆಯಿರುವ ಬಂಧನಕ್ಕೆ ೦೫ 
ಹುಚ್ಚು ಬಲವಾಗಿಯತ್ತೆದ. ತಂತು ವೇರ್ಷಡುವಿಕೆಯ ನಂತರ ಹೀರಿಕೆ ಸಾಮರ್ಥ್ಯವು 
ಹಚ್ಚು ತ್ಮದ, ಈ ಅಧಿಕತಮ ಹೀರಿಕೆಯುು 260 Mmನಲ್ಲರುತ್ತದ. ಇದನ್ನು 
ಕೊ ಟೋ ಮೀಟರ್‌ನಲ್ಲಿ ಸುಲಭವಾಗಿ ಅಳೆಯಬಹುದು, ಒಂದು DNA 

ಫೂ 
ಮಾದರಿಯನ್ನು ಕ ಕ ಮೇಣ ಕಾಯಿಸಿದರೆ ಜಲಜನಕ ಬನಧಗಳು ಮುರಿದು ಹೋಗು 
ವುದರಿಂದ ಹೀರಿಕೆಯು ಹೆಚ್ಚುತ್ತದೆ ಮತ್ತು DNAಖಂ ಪೂರ್ಣವಾಗಿ ಏಕತಂತು 
ಯುಕ್ತವಾಗುವಂತಕ್‌ ಉಸ್ಸ ತೆಯಲ್ಲಿ ಅದು ಒಂದು ಎತ್ತರವನ್ನು ತಲಪುತ್ತದೆ ಚತ್ರ 
(15.3). ಈ ಸೆಚ್ಚಳದ ಮಧ್ಯ ಬಿಂಡುವು ಕರಗುವ ಉಷ್ಣ ತಿಯಾಗಿರುತ್ತಜೆ (Tm): 
ಇದು G41C ಕದ ಅಸ ತೆಯಾಗಿರುತ್ತದ. ಮತ್ತೂಂದು ವಿಧಾನದಲ್ಲಿ ಒಂದು 
DNA ಮಾದರಿಯನ್ನು ಒಂದು 0 ೦1 ಏರಿಳಿತ ಪ್ರಮಾಣದಲ್ಲಿ ಕೇಂದ್ರಾ ಪಗಮನ 
ಕ್ಟೂಳಪಿಸಿ ಏರಿಳಿತ ಪ ಪ್ರಮಾಣದಲ್ಲಿ DNA ಪಟ್ಟ ಯಾಗುವ ಸ್ಥಾ ನವನ್ನು 
ದ್ರ ಸ್ಟ ಯಿಂದ ನಿರ್ಧರಿಸುವುದರಿಂದ DNA G+C ಅಂಕವನ್ನು ಕಂಡಾಹಿಡಿಯ 
ಬಹುದು, ಆ ಸ್ಥಾನವು ಅದರ ಸಾಂದ್ರತೆಯ ನಿಖರವಾದ ಅಂತೆಯನ್ನೊ ರಗಿಸುತ್ತದೆ 
ಚಿತ್ರ (15.4). DNಸAಿಯ ಸಿಒಂದೃತಿಯ (೧.0) : (ಡಓ--1) ಇರಸ್ರಿರ 
ಸಂಬಂಧಕ್ಕೊ ಪಟ್ಟ ಟು. ಆದ್ದ ರಿಂದ ಮೇಲಿನ ವಿಧ ಇನವನ್ನು ಉಪಯೋಗಿಸಬಹುದು. 

ಭತಕಿ ರೀತಿಯ ನಿಶ್ಚೇಷಣೆಗ.ಬ, ಒಂದೆ: DNA ಮಾದರಿಯ ಅಣು 
ರೂಪದ ಭಿನರೂಪತೆಯನ್ನು ಸೂಚಿಸುತ್ತವೆ. ಓಿಗಿಡಿಯ ಪ್ರತಿ ಅಣುವು ಒಂದೇ 
ಪ್ರಮಾಣದ ಔ +0೦ ಅಂಶಿಎನ್ನು ಹೂಂದಿದ್ದರೆ ಒಂದು ಕರಗುವ ಸುತ್ತಿನಲ್ಲಿ ೪ಷ್ಟದ 
ಸತ. -ರಿತರ ಮತ್ತು ಒಂದು 06 0| ವ್ಯಾಪ್ತಿಯಲ್ಲಿ ಪಟ್ಟ ಯ ಸಾ ನಗು ತುಂಬಾ 
ತೀಕ್ಷ್ಣ ವಾಗಬಹುದು, ಉಷ್ಣದ ಸಿ  ತ್ಯಂತರಕ್ಕೆ ವ ಕ್ರಕೀಪಿಯೆ ಚಳ ಮತ್ತು 
ಒಂದು ವ್ಯಾಪ್ತಿಯಲ್ಲಿ ನ ನಟ್ಟ ಯ ಸಂಕುಚಿತಗೊಳ್ಳು ವಿಕೆಗಳು DNA ಅಣುಗಳ 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 5 


13 


ಒಂದು ಜೀವಿ ಸಂಖ್ಯೆಯಲ್ಲಿ 6.0 ಅಂಶದ ಸಮರೂಪತೆಗೆ ನೇರವಾಗಿ ಸಂಬಂಧಿ 
ಸಿರುತ್ತವೆ, ಸೀಳುವಿಕೆಯಿಂದ 0ಗ|ಗಿಯು ಗಣನೀಯವಾಗಿ ತುಂಡುತುಂಡಾಗಿ 
ದ್ಹರೂ ಬಹುಪಾಲು ಜೀವಿಗಳಿಂದ ಪಡೆದ ತ:ಾರಿಕಗಳು ಸಮವಾದ ಗುಣಗಳಿಂದ 
ಕೂಡಿರುತ್ತವೆ. ಇದು, ಸರಾಸರಿ ಆ. ೧ ಅಂಶವು ಜೀನೋನಮ್‌ನ ಬೇರೆ ಬೇರೆ 
ಭಾಗಗಳಲ್ಲಿ ಭಿನ್ನ ವಾಗಿರುವುದಿಲ್ಲವೆಂದು ಸೂಚಿಸುತ್ತದೆ. ಹೀಗ ಮೈಟೊಕೊಂಡ್ರಿ 
ಯಲ್‌ DNA ಅಥವಾ ಹರಿದ್ರೀಣುಗಳಲ್ಲಿರುವ DNAಗ%. GC ಚಂರ 
ಪಡೆಯುವುದರಲ್ಲಿ ಕೆಲವು ನಿಜಕೇಂನಿ ಯ ಜೀವಿಗಳ ತಯಾರಿತೆಗಳಲ್ಲಿನ ಕೇಂದ್ರಕದ 
DNANಂತ ಗಣನೀಯವಾಗಿ ಭಿನ್ನ ವಾಗಿರುತ್ತವೆ ಎಸಿಸೊವು* ಇರದ ಒಂದು 
ಬ್ಯಾಕ್ರ್ರೀರಿಯನ” ನ 0|ಡಿಯನ್ಲಿ ಕೆಲ ವೇಳೆ ಸಚ್ಛಿನ ಅಣುರೂಪದ ಭಿನ್ನ ರೂಪತಿ 
ಯಿರುತ್ತಜಿ. ಅಂತಹ ಸಂದರ್ಭಗ-ಲ್ಲಿ ಸಣ್ಣ ಅಂಶವ್ರ Cs Cl ಏಂಳಿತ ಪ್ರಮಾಣ 
ದಲ್ಲಿ ಒಂದು ಪ್ರತ್ಯೇಕ ಆಶ್ರಿತ ಸಟ್ಟಿಯನ್ನುಂಟುಮಾಡಬಹುದು, ಈ ಘಟನೆಯು, 
ಮೈಟೊಕೊಂಡ್ರಿ ಯ ಮತ್ತು ಹೆರಿದ್ರೀಣುಗಳಲ್ಲಿ DNA ಸಂಶೋಧನೆಗೆ ಕಾರಣ 
ವಾದ ಹಲವು ಸೂಚನೆಗಳಲ್ಲೊಂದನ್ನು ಒದಗಿಸಿತು, 

ಯಾನ ರಿ್ನAಿ ತಯಾರಿಕೆಯೂ ಸಮಗ್ರ ಅಣುರೂಪದ ಹೊಮೊಜಿಸಿದಿ 
ಯನು, ತೋರಿಸದಿರುನುದರಿಂದ G% € ಅಂಶವು ಯಾವಗಲೂ ಒಂದು ಸರಾಸರಿ 
ಅಂಶವಾಗಿರುತ್ತದೆ. ಮತ್ತು ಸಾಮಾನ. ವಿಂಗಡಿಕೆ ವಕ್ರರೇಖೆಯಲ್ಲಿ ಶಿಖರವನ್ನು 
ಪ್ರತಿನಿಧಿಸುತ್ತದೆ. 


ನ್‌್‌ ಚಿತ್ರ 15.3: ಬ್ಯಾಕ್ಟೀರಿಯಲ್‌ DNA 
Wa Bf” KN ಯ ಎರಡು ಮಾದರಿಗಳಲ್ಲಿ ದೃಗ್ವಿ ಜ್ಞ್ವಾನರೀತಿ 
ನಿರ್ಧರಿಸಲಾದ ಕರಗುವ ವಕ್ರರೇಖೆಗಳು 
1 ವಕ್ರರೇಖೆ A: ಲ್ಯಾಕ್ಟೊಬ್ಯಾಸಿಲ್ಲಸ್‌ ಆಸಿ 
ಡೊಫಿಲಸ್‌ನ DNA (Tm67.70c). 
ವಕ್ರರೇಖೆ ಡ: ಲೆಪ್ಪೊಸ್ಸೆ ರ ಪ್ರಭೇದದ ೧೫ 
/ } ACTm 72.100)- ಆಬ್ಬಿಸ್ಸಾದ ಮೇಲಿನ 
| ಒರ್‌ ಉಷ್ಣತೆಗೆ ತಕ್ಕಂತೆ 260nmನಲ್ಲಿ DNA 
55 70 ೫5 80 ಮಾಡರಿಯ ಹೇರಿಕೆಯನ್ನು, 2500 ನಲ್ಲಿ 
ಉಷ್ಣತೆ 90 ಅದರ ಹೇರಿಕೆಗೆ ಪ್ರಮಾಣಾತ್ಮ ಕವಾಗಿ, ಆರ್ಡಿ 
ನೇಟ್‌ ತೋರಿಸುತ್ತದೆ. ಹೀರಿಕೆ ಹೆಚ್ಚಳದ ಮಧ್ಯ ಭಾಗವು (ಬಾಣಗಳು), DN ದ್ವಿಸುರುಳಿ 
ಗಳನ್ನು ಒಟ್ಟಿಗೆ ಹಿಡಿದಿರುವ ಜಲಜನಕ ಬಂಧಗಳಲ್ಲಿ ಹೆಚ್ಚು ಕಡಿಮೆ ಅರ್ಧದಷ್ಟು ಬಿರುಕೃ 
ಬಿಡುವಾಗಿನ ಉಷ್ಣತೆಯನ್ನು ಸೂಚಿಸುತ್ತದೆ. ಈ ಉಷ್ಣತೆಯು DNA ಮಾದರಿಯ GC 
ಅಂಶಕ್ಕೆ ನೇರವಾಗಿ ಸಂಬಂಧಿಸಿದೆ: G೮ ಅಂಶವು ಹೆಚ್ಚಿ ದಂತೆ TM ಹೆಚ್ಚಾಗುತ್ತದೆ. M 
Mandel ಅವರ ಅಂಕಿ ಅಂಶದ ಕೃಪೆಯಿಂದ. 


| 
| 
| 
| 


260 umನಲ್ಲಿ ಹೀರಿಕೆ ಸಿಟ/Aಿ 250€ 





16 ಬಾಕ ೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಚಿತ್ರ 15 5.4 ಪತೆ ರೈತ ಕ Ge ಆಂಶವಿರುವ 
ಮೂರು ಬೇರೆ ಬೇಕೆ DNAre ಕೇಂದ್ರಾ ಗ 
ಮನದ ನಂತರ 06 0। ಸಾಂದ್ರತೆ ಏರಿಳಿತ 
ನ ಸ್ಥಾನಗಳು (ಗಿ) ಬ್ಯಾಸಿ 
ಸ್‌ ಬ್ಯಾ #  ರಿಯೊಘಾಜ್‌ನ 
ಲ ಬ್ಯಾಸಸ್ಸಿಸ್‌ ನೊನೆಲ್ಲಸ್‌ 
ಸ DNA ಲೆಪ್ಟೊ ಸ್ಪರ ಪ್ರಭೇದದ 
DNA ಸ ಮು ಮನವು ಮೂರು DN 
ಸಿಗಳನ್ನು ಬೇಕೆ ಬೇಕೆ ಮಾಡುತ್ತದೆ. ಇವು 
ಮೂರೂ CsCl ಸಾಂದ್ರತೆ ಏರಿಳಿತ ಪ್ರಮಾ 
SF ಇದಲ್ಲ ಒಂದೊಂದು ಜಾಗದಲ್ಲಿ ಪಟ್ಟೆಯಾ 

1 80 ಗುತ್ತವೆ. ಆ ಜಾಗಗಳು ಅವುಗಳ 0೧ 
ಆಂಶವನ್ನು ಸೂಚಿಸುತ್ತದೆ. : ಒಂದು 0ಗಿ।ಓಯ ೧೧ ಅಂಶವು ಕಡಿಮೆಯಿದ್ದ ರ ಆದು ಒಂದು 
ಪಟ್ಟಿಯನ್ನು ರಚಿಸುವ ಸಾಂದ್ರತೆಯು ಕಡಿಮೆಯಾಗಿರುತ್ತದೆ. ಮೂರು ೧ಗಗಳ Ge ಆಂಶದ 
ಶ್ರೇಣಿಯು ಹೀಗಿದೆ: ಬ್ಯಾಸಟಲಿಸ್‌ ಫಾಜ್‌ ೨ ಥೆ. ನೊವೆಬಸ್‌ 27 ರೆಪ್ಬೊ ಸ್ಪರ ಪ್ರಭೇಬ 
M. Mande] ವರ ಓ೦ಂಕಿ ಒಂಕದ ಕೃಪೆಯಿಂದ. 





Abertbancy af 366 nm ನಲ್ಲಿ ಹೀರಿಕೆ 





ONA ಪ್ರ ಶ್ಯಾಮ್ಲ ರಚನೆಯ ವರ್ಗೀಕರಣ ಶಾಸ್ತ್ರೀಯ ಸೂಚನೆಗಳು. 


ಜೀವಿಗಳ ದೊಡ್ಡೆ ಗುಂಪುಗಳ ಕೇಂದ್ರ ಕದ DNಸಿಯ ವಿಶಿಷ್ಟ ತೆಯಾದ 
ಸರಾಸರಿ DNA ಪ್ರತ್ಯಾಮ್ಲ ರಚನೆಗಳನ್ನು ಚಿತ್ರ 15,5ರಲ್ಲಿ ತೋರಿಸಲಾ 
ಗಿದೆ. ಸಸ್ಯ ಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ೧.೧ ಮೋಲ್‌ ಶೇಕಡ 35ರಿಂದ 
4೧ರವರೆಗೆ ಇರುತ್ತವೆ ದಿ ಮತ್ತು ವ್ಯಾಪಿ ಸಂಕುಚಿತಗೊಂಡಿರುತ್ತ ದ, ಆದರೆ ಸಂಘಟಿತ 
ಜೀವಿಗಳಲ್ಲಿ ಈ ವ್ಯಾಪ್ತಿ ಹೆಚ್ಚು ವಿಸ್ತಾರವಾಗಿರುತ್ತ ವೆ. ಅತ್ಯ ಂತ ವಿಸ್ತಾರವಾದ 
ವ್ಯಾಪ್ತಿಯು. ಸುಮಾರು 35ರಿಂದ 75 ಮೋಲ್‌ ಶೇಕಡ Gc ವರಿಗೆ ಸರಾಸರಿ 
G4C ಅಂಶವಿರುನಂತಹ ಬಾಕ ರಿಯಾಗಳಲ್ಲಿ ಕಂಡುಬರುತ್ತದೆ. ಒಂದೇ 
ಸೂಕ್ಷ್ಮಜೀನಿ ಪ್ರಭೇದಕ್ಕೆ ಸೇರುವ ಹೆಲ್ಪ ಬೇಕೆ ಬೇರೆ ತಳಿಗಳ ಸರಾಸರಿ 6. ೧ 
ಅಂಶವನ್ನು ಪರೀಕ್ಷಿಸಿದರೆ, ಮೌಲ್ಯಗಳು ನಿಕಟವಾಗಿ ಒಂದೇ ರೀತಿ ಇರುತ್ತವೆ ಅಥವಾ 
ತದ್ರೂಪೆವಾಗಿರುತ್ತವೆ. ಹಲವು ಸ್ಕೂಡೊನೋನಾಸ್‌ ಪ ಭೇದಗಳ ಅಂಕಿ ಅಂಶ 
ಗಳನ್ನು ಕೋಷ್ಟಕ 15.2ರಲ್ಲಿ ತೋರಿಸಲಾಗಿದೆ ಹೀಗೆ ಪ್ರತಿಯೊಂದು ಬ್ಯಾ H ರಿ 
ಯಲ್‌ ಪ್ರಭೇದದಲ್ಲಿ ವಿಶಿಷ್ಟ ಸರಾಸರಿ GC ಅಂಶವಿರುವ ರಿಸಸಿಮಿಂತ ದ. 
ಆದರ ಮುಖ್ಯ ನಿರ್ದಿಷ್ಟ ಗುಣಗಳಲ್ಲಿ ಇದನ್ನು ಒಂದೆಂದು ಪರಿಗಣಿಸಬಹುದು. 


ಬಾ ಕ್ಷ್ರೀರಿಯಾಗಳ ವರ್ಗೀಕರಣ 17 


ಜೀವಿಗಳು ತಮ್ಮ DNA ಯ ಸರಾಸರಿ ಪ ರ್ರ ತ್ಯಾಮ್ಲ ಸಂಯೋಜನೆಯಲ್ಲಿ ಏಕೆ 
ಬಹು ವ್ಯತ್ಯಾಸ ಹೊಂದುತ್ತವೆ ? ಅನುವಂಶೀಯ ಸಂಕೇತವು ಸಾರ್ವತ್ರಿ ಕವೆಂದು 
ಗಣನೀಯ ಸಾಕ್ಷ್ಯವಿದೆ. ಸಂಕೇತ ವೃತ್ಯಾಸಗಳಿಂದ ಹೀಗಾಗುವುವಿಲ್ಲ. ಕೋಶಗಳ 
ಪ್ರೋಟೀನ್‌ಗಳ ಅಮೈ ನೊ ಅಮ್ಲ ಸಂಯೋಜನೆಯಲ್ಲಿ ಜೀವಿಗಳ ಮಧ್ಯೆ ವ್ಯತ್ಯಾಸ 





























ಪೂರ್ವಕೇಂದ್ರೀಯ 
( ನಿಜಕೇಂದ್ರೀಯ ಗುಂಪುಗಳು ಗುಂಪುಗಳು 
ಕ 
ನ ಬ 
ಲ ಪ್ರಾಣಿಗಳು ' ಪಾಚಿಗಳು 'ಪ್ರೋಟೊ ಶಿಲೀಂಧ್ರ | ಸೆ w 
+ | ದ ದರ್ಪ ಹೊವ | ನು | (3 3 
ಅ ಗ್ಗೆ Ro | ಇ, ಜ್ಞ ಔಸಿ ಇಗೆ 8 
2 | 'ಇಟ:£ | ‘ky | Ue » iE NR 
® so- x 6p NTE ೫ ಉಸೆ 
ಇ ಎಇ ಟಿಸಿ # ಎ1 ಭಾ lg 
@ 12. 7% ಓಜ ಟಿ; GARR \ ಗ್ದ ಗ 
pw » ಸ | ಜ್‌ le WB {3 We: | ಚ ಜು ped G ” , ಟ್ರ 
» oy =| DB © ID iE 4” ಇ 
ಖಿ | Blo BE 6868 ಟಟ ತಟ 
§ gS BS ಹ! 
a0 Ne ಗ್‌ ಕ (ಟು 8B | | 13 [ef 
Eri > ೫, ; pe, | 
Ke BPD ಗ 1. (| ಧೌಕಿಟಿ 
5) ತ್ಮ ಶಿ ಛಿ | Bl | 1 
10-32 0 . I L ' ಈ ಇ | 
2 | ಕಾ | T |! ಎ ಬೃ 
I KN | |, 
| W hy 
(ಬ | [ 
ಇತ 1 | | i he | 
ನ [it | |! 
| | 1 | 88 
೧. ೫, i 0 | 
i H R 4 k ‘132 
ಕ್ಷಿ i 1 | ಗ 
3 20 | | i ಗ್ಗ 
[- i 4 | i 
- 2) 
ಈ 


ಚಿತ್ರ 15.5: ಮುಖ್ಯ ಜೀವ ಶಾಸ್ತ್ರೀಯ ಗುಂಪುಗಳ ವಿಶಿಷ್ಟತೆಯಾದ ಸರಾಸರಿ ONಸA 
ಪ್ರಶ್ಕಾಮ್ಲ ರಚನೆಯ ವ್ಯಾಪ್ತಿಗಳು (ಮೋಲ್‌ಗಳು ಶೇಕಡ 8 --0) 


ಗಳನ್ನು ಅದು ಎತ್ತಿ ತೋರಿಸಬಹುದ್ದು ಕೆಲವು ಪ್ರೋಟೀನ್‌ಗಳಲ್ಲಿ ಪ್ರಧಾನವಾಗಿ 
G+C- ಹೆಚ್ಚಾಗಿರುವ ತ್ರಿ ತಯಗಳಿಂದ ಸಂಕೇತಿಸಲ್ಪ ಟ ಸಿ ಅಮೈನೊ ಆಮ್ಲ ಗಳಿವೆ. 
ಮಿಕ್ಕ ಕೆಲವಲ್ಲಿ A+ T- ಹೆಚ್ಚಾಗಿರುವ ತ್ರಿ ತ್ರಯಗಳಿಂದ ಸಂಕೇಕಿಸಲ್ಪ ಟ್ರ ಅಮ್ಮ ನೊ 
ಆಮ್ಲ ಗಳಿವೆ ಈ ಅಂಶವು ಒಂದು ಪಾತ್ರ ವಹಿಸುತ್ತ ಬಿಂಬುದನ್ನು. “ಡಿ ಬಲು 
ನಿರ್ದಿಷ್ಟ ಪ್ರಮಾಣದ ಸಾಕ್ಷ್ಯವಿದೆ. ಇದಲ್ಲದೆ, ಅನುವಂಶೀಯ ಸಂಕೇತವು 
ಒಂದಕ್ಕಿಂತ ಹೆಚ್ಚಿನ ಅಮೈನೊ ಆಮ್ಲ ಗಳನ್ನು ಸಂಕೇಕಿಸಿದಾಗ ತದ್ರೂಪ ಅಮ್ಮೆ ನೊ 
ಆಮ್ಲ ರಚನೆಯಿರುವ ಎರಡು ಜೀವಿಗಳ ಮಧ್ಯೆ ನಿರ್ದಿಷ್ಟ ತ್ರಿತಯಗಳ ಉಪಯೋ 
ಗಕ್ಕ ವ್ಯವಸ್ಥಿತ ಆಯ್ಕೆ ಯಿದ್ದರೆ ಸರಾಸರಿ 6.೯0 ಅಂಶದಲ್ಲಿ ಅರ್ಥಪೂರ್ಣ 


ವ್ಯತ್ಯಾಸಗಳು ಕಂಡುಬರಬಹುದು. ಹೀಗೆ ಒಂದು ಜೀವಿಯು 0 _.ಗ್ರಿ.. ಹೆಚ್ಚಾ 
ಕ 


18 ಬ್ಯಾಕ್ಟ್ರೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


| 
ಅಮೈನೊ ಆಮ್ಲಗಳನ್ನು ಸಂಕೇತಿಸಲು ಉಪಯೋಗಿಸಬಹುದು. ಇನ್ನೊಂದು 


ಜೀವಿಯು ಅದೇ ಅಮೈೆ ನೊ ಆಮ್ಲಗಳನ್ನು ಸಂಕೇತಿಸಲು ಡಿ. ಹೆಚ್ಚಾಗಿರುವ 
ತ್ರಿತಯಗಳ ಪ್ರಾಧಾನ್ಯವನ್ನು ಉಪಯೋಗಿಸಬಹುದು, ಸಂಾಸರಿ GC 
ಅಂಶಕ್ಕೆ ಸಂಬಂಧಿಸಿದಂತೆ ಇರುವಂತಹ ಜೀವಶಾಸ್ತ್ರೀಯ ಅಪಸರಣಗಳನ್ನು ಉತ್ಪಾದಿ 
ಸುವುದರಲ್ಲಿ ಎರಡೂ ಅಂಶಗಳೂ ಒಂದು ಪಾತ್ರ ವಹಿಸಿರುವ ಸಾಧ್ಯತೆಯಿದೆ. 

ಜ್‌ ೮ 


ಗಿರುವ ತ್ರಿತಯಗಳ ಪ್ರಾಧಾನ್ಯವನ್ನು ಹಲವು ತಿತಯಗಳಿುದ ಪ್ರತಿನಿಧಿಸಲ್ಪಟ್ಟ 


ಸರಾಸರಿ DNA ಪ್ರತ್ಯಾಮ್ಲ ಸಂಯೋಜನೆಗೆ ಸಂಬಂಧಿಸಿದಂತೆ, ಎರೆಡು ಜೀವಿಗಳ ಮಧ್ಯೆ 
ಒಂದು ಅರ್ಥಪೂರ್ಣ ಅಪಸರಣವು ಅವುಗಳ ಅನುಕ್ರಮ ರಿಸAಗಳ ನಿರ್ದಿಷ್ಟ ಪ್ರತ್ಯಾಮ್ಲ 
ಕ್ರಮಗಳ ಮಧ್ಯೆ ಹೆಚ್ಚು ಸಂಖ್ಯೆಯಲ್ಲಿ ವಿಶಿಷ್ಟ ವ್ಯತ್ಯಾಸಗಳನ್ನು ತೋರಿಸುತ್ತದೆ. ಎಂಬಂಶವು 
ಸ್ಪಷ್ಟವಾಗಿದೆ, ಇದ್ದು, ಒಂದು ಪ್ರಮುಖ ಅನುವಂಶೀಯ ಅಪಸರಣಕ್ಕ ಮತ್ತು 
ಒಂದು ವಿಸ್ತಾರವಾದ ವಿಕಾಸದ ಬೇರ್ಪಡುವಿಕೆಗೆ ಮೊದಲ ನೋಟದ ಸಾಕ್ಷ್ಯವಾಗಿದೆ. 
ಒಟ್ಟಿಗೆ ಬ್ಯಾಕ್ಟೀರಿಯಾಗಳ ವಿಶಿಷ್ಟತೆಯಾದ ಬಹು ಹೆಚ್ಚನ ಮೌಲ್ಯಗಳು ಹೀಗೆ ಈ 
ನಿರ್ದಿಷ್ಟ ಜೀವಶ `ಸ್ತ್ರೀಯ ಗುಂಪಿನ ದೂಡ್ಡ ವಿಕಾಸದ ವಿಭಿನ್ನತೆಯನ್ನು ತೋರಿಸು 
ತ್ತವೆ, ಮತ್ತು ಅವುಗಳ ವಿಕಾಸದ ಪ್ರಾಚೀನತೆಯನ್ನು ಸೂಚಿಸುತ್ತವೆ. 


ಆದಕ್ಕೆ ಮೇಲಿನ ವಿಷಯಕ್ಕೆ ವಿರುದ್ಧವಾದ ಅಂಶವು ಸತ್ಯವಾಗಿರುವುದಿಲ್ಲ; 
ತದ್ರೂಪ ಸರಾಸರಿ DNA ಪ್ರತ್ಯಾಮ್ಲ ಸಂಯೋಜನೆಗಳಿರುವ ಎರಡು ಜೀವಿಗಳು 
ಅನುವಂಶೀಯ ರಚನೆಯಲ್ಲಿ ಬಹಳವಾಗಿ ವ್ಯತ್ಯಾಸ ಹೊಂದಿರಬಹುದು, ಎಲ್ಲಾ 
ಸಸ್ಯಗಳ ಮತ್ತು ಪ್ರಾಣಿಗಳ DNA ಯೆ ಪ್ರತ್ಯಾಮ್ಲ ಸರಸ್ಸರ ಸಂಬಂಧದ ಮೌಲ್ಯ 
ಗಳು ಬಹುವಾಗಿ ಒಂದೇ ರೀತಿ ಇರುವುದರಿಂದ ಇದು ಸ್ಪಷ್ಟವಾಗಿದೆ. ಆದ್ದರಿಂದ 
ವಿಕಾಸದ ದೊಡ್ಡ ಅಸಸರಣವು, ಸರಾಸರಿ ಪ್ರತ್ಯಾಮ್ಲ ಸಂಯೋಜನೆಯ ಅಪಸರಣ 
ದಿಂದ ಅವಶ್ಯಕವಾಗಿ ತೋರ್ಪಡಿಸಲ್ಪಡುವುದಿಲ್ಲ. ಎರಡು ಜೀವಿಗಳು ತಮ್ಮ DNA 
ಪ್ರತ್ಯಾಮ್ಲ ಸಂಯೋಜನೆಯಲ್ಲಿ ಬಹುವಾಗಿ ಒಂದೇ ರೀಕಿ ಇರುವಾಗ ಜೀವಿಗಳು 
ಹೆಚ್ಚು ಸಂಖ್ಯೆಯ ದೃಶ್ಯರೂಪೀಯ ಗುಣಗಳನ್ನು ಕೂಡ ಸಾಮಾನ್ಯವಾಗಿ ಪಡೆದಿ 
ದ್ದರೆ ಅಥವಾ ಅನುವಂಶೀಯ ರಚನೆಯಲ್ಲಿ ಪರಸ್ಪರ ಹೋಲುವಂತಿದ್ದರೆ ಈ ಅಂಶ 
ವನ್ನು ಅನುವಂಶೀಯ ಮತ್ತು ವಿಕಾಸದ ಸಂಬಂಧದ ಸೂಚಿಯೆಂದು ಹೇಳಬಹುದು 
(ಉದಾ : ಒಂದೇ ಬ್ಯಾಕ್ಟೀರಿಯಲ್‌ ಪ್ರಭೇದಕ್ಕೆ ಸೇರಿರುವ ಬೇರೆ ಬೇರೆ ತಳಿಗಳು) 
ಅಂತಹ ಒಂದು ಸಂದರ್ಭದಲ್ಲಿ D್ಗಸA ಪ್ರತ್ಯಾಮ್ಲ ಸಂಯೋಜನೆಯ ಹತ್ತಿರದ 
ತದ್ರೂಪವು ಅವುಗಳ ಅನುವಂಶೀಯ ಮತ್ತು ವಿಕಾಸದ ಸಂಬಂಧಗಳಿಗೆ ಒತ್ತಾಸೆ 
ಕೊಡುವ ಸಾಕ್ಷ್ಯವನ್ನೊ ದಗಿಸುತ್ತ ದೆ. 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 15 


ಸರಾಸರಿ 0ಡಿ ಪ ಸತ್ಯಾಮ್ಲ ಸಂಯೋಜನೆಗಳು ಬಾ 3 ಕ್ಕೀರಿಯಾ ಗಳಿಗೆ ನಿರ್ದಿಷ್ಟ 
ವರ್ಗೀಕರಣ ಶಾಸ್ತ್ರೀಯ ಮೌಲ್ಯವಾಗಿವೆ. ಎಣೆಂದರೆ ಬ ಶೀರಿಯಾಗಳಲ್ಲಿ ks 
ವ್ಯಾಪ್ತಿಯು ಬಹಳ ದೊಡ್ಡದು ಪ್ರಕಿಯೊಂದು ದೊಡ್ಡ ಬ್ಯಾಕ್ಲೀರಿಯಲ್‌ ಗುಂಪಿಗೆ 
ಸೇರಿರುವ ಹಲವು ಬ್ಲಾ ಕೈೈರೀಯಾಗಳಿಗೆ ಅವುಗಳನ್ನು ಈಗ ಕಂಡುಹಿಡಿಯಲಾಗಿದೆ. 
ಕೆಲವು ಬ್ಯಾ ಕ್ಟೀರಿಯಲ್‌ ಜಾತಿಗಳ ಮ್ಯಾ ಪ್ರಿಗಳನ್ನು ಚಿತ್ರ 15.6ರಲ್ಲಿ ಕೋರಿಸಲಾಗಿದೆ. 
ಒಂದು ಜಾತಿ ಯಲ್ಲಿರುವ ಪ್ರಭೇದಗಳ ಮಾಲ್ಯ "ಗಳು ಭಿನ್ನವಾದರೂ (15.2 ನೇ 
ಕೋಷ್ಟಕ ನೋಡಿ) ಬಹುತೇಕ ಬ್ಯಾಕ್ಟೀರಿಯಲ್‌ ಜಾಕಿಗಳಿಗೆ ಒಟ್ಟು ವ್ಯಾಪ್ತಿ 
ಬಹೆಳ ಕಡಿಮೆಯಿರುತ್ತದೆ.  ಆದುದೆರಿಂದೆ ಒಂದು ಬ್ಯಾಕ್ಟೀರಿಯಲ್‌ ಜಾತಿಗೆ ಅರ್ಥ 
ವಿವರಣೆ ನೀಡಲು ಇದು ಒಂದು ಉಪಯುಕ್ತ ಗುಣವೆಂದು ಪರಿಗಣಿಸಬಹುದು, 
ಕೆಲವು ಸಂದರ್ಭಗಳಲ್ಲಿ ಸಾಮಾಫ್ರ್ಯ ದೈ ದೃಶ್ಯರೂಪೀಯ ಲಕ್ಷಣಗಳ ಆಧಾರದ ಮೇಲೆ 
ಬ್ಯಾ ಕೆರಿಯಾ ಶಾಸ್ತ್ರಜ್ಞರಿಂದ ಶ್ರೆ (ದಿಗಳಾಗಿ ಅಥವಾ ಕುಟುಂಬಗಳಾಗಿ ಗುರುತಿಸಲ್ಬ 
ಟ್ರ 22 ವಿವಿಧ ಜಾಕೀಯ ಗುಂಪುಗಳನ್ನು ಪ್ರತ್ಯಾ ಮ್ಲ ಸಂಯೋಜನೆಗಳು ಸಮರ್ಥಿ 
ಸುತ್ತವ. ಹೀಗೆ ಹೆಣ್ಣು ಬಿಡುವ ಮಿಕ್ಟೊ ಬಾ ಕ್ಸ್ರೇರಿಯಾಗಳು ಮತ್ತು ಆಕ್ರಿನೆ 
ಮೈಸಿಟೀಸ್‌ಗಳು ಎರಡು ವಿವಿಧ ಜಾತೀಯ ಗುಂಪುಗಳು ಎರಡೂ ವಾ 


ಕೋಷ್ಟಕ 15.2: ಒಂದು ನಿರ್ದಿಷ್ಟ ಪ್ರಭೇದಕ್ಕೆ ಸೇರಿದ ಬ್ಯಾಕ್ಟೀರಿಯಾ 
ಗಳ ತಳಿಗಳಲ್ಲಿ ೦ ಅಂಶದ ಸ್ಥಿರತೆ. 


ಸ್ಕೂಡೊಮೊನಾಸ್‌ ಪರೀಕ್ಷಿಸಲಾದ DNA G-+C ಅಂಶ, ಮೋಲ್‌ 








ಪ್ರಭೇದಗಳು ತಳಿಗಳ ಸಂಖ್ಯೆಗಳು ಶೇಕಡ (ಸರಾಸರಿ ಅಂಶ 3 
ನಿರ್ದಿಷ್ಟ ವ್ಯತ್ಯಾಸ) 
P. ಎರುಜಿನೊಸ 11 67.2+1.1 
P. ಆಸಿಡೊವೊರನ್ಸ್‌ 15 66.8+೬1.0 
೧. ಟಿಸ್ಟೊಸ್ಟೆರೊನಿ 9 61-8+1.0 
P. ಮಲ್ಬಿವೊರಾನ್ಸ್‌ 12 67.6_0.8 
P. ಸ್ಕೂಡೊಮಲಕೈ 6 69.540.7 
೧. ಪುಟಿಡ 6 62.5+0.9 


a: M. Mandel, J. Gen. Microbiol. 43, 273 (1966) ನಿಂದ 
೧.0೮ ಮಾಪನದ ಮೇಲಿನ ತುವಿಯಲ್ಲಿ ಸ್ವಲ್ಪ ಜಾಗವನ್ನು ಆಕ್ರಮಿಸುತ್ತನೆ. 


ಹೀಗೆಯೇ ಎಲ್ಲಾ ಬೀಜಕಣೋತ್ಪಾ ದಕ ಯೂಬ್ಯಾ ಕ್ವೀರಿಯಾಗಳು(ಬ್ಯಾಸಿಲ್ಲಸ್‌, ಕ್ಲೊಸ್ಟಿ 


ಡಿಯಮ್‌, ಮತ್ತು ಸ್ಪೋರೊಸಾರ್ಸಿನ ಜಾತಿಗಳು) ೧ ..೮ ಮಾಪನದ ಕೆಳಗಿನ 
ತುದಿಯಲ್ಲಿ ಸಂಕುಚಿತ ಜಾಗನನ್ನು ಆಕ್ರಮಿಸುತ್ತವೆ. 


20 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ನಿವರಣೆ 

ಕೇವಲ ಕೆಲವು ಸಂದರ್ಭಗಳಲ್ಲಿ ೧ಡಿ ನ್ರತ್ನಾಮ್ಲ ರಚನೆಯ ಮೇಲಿನ ಅಂಕಿ 
ಅಂಶಗಳು, ದೃಶ್ಯರೂಪೀಯ ಹೋಲಿಕೆಗಳನ್ನು ಅವಲಂಬಿಸಿದ ಮುಂಚಿನ ವರ್ಗೀ 
ಕರಣ ಶಾಸ್ತ್ರೀಯ ಗುಂಪುಗಳು ನಿಕಟವಾದ ಅನುಪಂಶೀಂ ಅಥವಾ ವಿಕಾಸದ 

























ಹೀ ಲು ಸು a ಇ ರ 
ದ್ದ ದ ೦ ೦ ಭ್ರ ಬ ಆ 
EE 
ಲ ಹೆಣ್ಣುಬಿಡುವ ಮಿಕ್ಸೊ | ಫಸ ಶ್ರಿ 
ಣಾ ಫೌ ಠ್ರ pS Kd ಕಗ್ಗ 
pH ಸು ಟೊ ಇಗ ಬರೆ £ರಿಯಾಗಳು. ಇಟಿ FY 
ಲ hi ಬ್ರ ಜಿ | Ka ೧2೬ 
ಹುವಾ ಇ ಇರಾಮಾರಾಸುರಾರ್ರಾ ನ ಎಂದಾ: “ಗರ್ವ ವಾ ಟು 
RR (4 
ಶಾ ಸ 2೯ ಕ್ರ ಣಿ 
ಲ ಕ್ಲಾಸ್ಸಿಡಿಯವರ್‌ ಕಿ a ಸ 
—೯ಸ್ರೊ, "ರೂ ಸ ಸಾರ್ಸಿ ನ fa ಲ 
ಎ ಸತಾರ ದ ದ್‌ ಸಚ 
ಲ್ಲಾ ಕೊ ಬ್ಯಾಸಿಲಸ್‌ ರ 9% 
_,ಸೆಪೊ ಕಾರಕ ಬ ಶನ್‌ ಓದಿ ್ಬ 
“ಲ್ವ ೫ ಕಸಾ ದೆ ಢೇ ಡೆ 
ee ಸಾಜ ; Bf 
ಸ್ಪಫ್ಲ ಲೊ ಕಾಕಸ್‌ ಜನರ ಗೆ 
ಮೆ ತೊ ಕಾಕರ ಕ್ಲೂ ವ ಲ್ಪ 
A ಜ್ರ ಈ 
ಕವಕ ಜಾಲ ಅಕ್ಷಿ ನೋಮೈ ಸಿಟೀಸ್‌ pe 8 ಡಲ 
= ದರ್ಯಾ Be 3 -ಆ PT 
ದು ಕೊ _್ಲರೊಬಿಯಂ [ek ಟ್ಟ ಕ್ಕ 
2 ಕೊ ಮ್ಯಾ ಟಿಯಂ ಇ ಲ 3 
—_— ಕೊಡೊ ರಿಲ್ಲಯು್‌ (ಜಿ ನ 
ರೊಡೊಸೂ ಖಡೊಮೋನಾಸ್‌ ರ _ 2 


WR 1 
್‌ಸ್ಕೂ ಡೂಮೋಃ ನಾಸ್‌ಔ 
_ಕ್ಯಾಂಪೈ ಲೊಬ್ಯಾ ಕರ್‌" ಲ 








ರಾಸಾಯನಿಕ 5 ಷಃ 
hed Fo ಪ ಗಜ ಜ್‌ ಕ 
ರೈಜೊಬಿಯಮ್‌್‌ ತದದ ಭಿ 
ದಾ ಸದ್ಯ ಗಲ ಚ 
ಆಜ ವ್ಯಕ್ತ ರಿಯಾಗಿಳು 2 ಇ 
— ಔಸಿನಿಟೋೊಬಾ ಶ್ರ ಜಿಟ್ಟೊ ಟಿ 
ರ ಮೊರಕ್ಷೆ ಫ್ರಾಂಕ್‌ ಇದ್ಯಾ 5ಕ್ತಿರ್‌ ಖ್ಯ ನ್ದ 
ದ್ದ ೈಲೊನೆಲ್ಲಾ” 


ಕಟಾ 


ಟ್‌ ೪ 


೪. '೧.ಎಟಂಕ್‌ ಬ್ಯಾಕ್ಟಿರಿಯಾ 


ey 


ಚಿತ್ರ 15.6: ಕೆಲವು ಬ್ಯಾಕ್ಟೀರಿಯಲ್‌ ಜಾತಿಗಳ ಮತ್ತು ಜಾತಿಯ ಗುಂಪುಗಳ ನಿಶಿಷ್ಟತೆಯಾದ 
ಸರಾಸರಿ DNA ಪ್ರತ್ಯಾಮ್ಲ ಸಂಯೋಜನೆಯ ವ್ಯಾಪ್ತಿಗಳು (ಮೋಲ್‌ ಶೇಕಡ ೧ +C) 


ಸೆಂಬಂಧಗಳನ್ನು ತೋರಿಸುವುದಿಲ್ಲ. ಜಾರುವ ಜೀವಿಗಳಲ್ಲಿ ಹಣ್ಣು ಬಿಡುವ ಮಿಕ್ಸೂ 
ಬ್ಯಾ ಕ್ರೀಶಿಯಾಗಳಿಂದ ಸ್ಲೆಟೊಫಾಗಗಳು G4 €C ಮಾಪನದ ವಿರುದ್ಧ ಅಂತ್ಯದಲ್ಲಿ 


ಇರುತ್ತವೆ. ಹೀಗೆ ಈ ಏರಡು ಗುಂಪುಗಳು ಚಲನೆಯಲ್ಲಿ ಹಾಗೂ ಇತರ ದೃಶ್ಯ 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 21 


ರೂಪೀಯ ಗುಣಗಳೊಡನೆ ಹೋಲಿಕೆ ಪಡೆದಿದರೂ, ಅವುಗಳಲ್ಲಿ ನಿಕಟಿವಾಗಿ 
ಸಂಬಂಧವಿರುವುದು ಸಾಧ್ಯವಿ ಇಂತಹ ಸಂದರ್ಭಗಳಲ್ಲಿ, ಮುಂಚಿನ ದೃಶ್ನ 
ರೂಪೀಯ ಗುಣವಿಶ್ಲ್ಸೇಷಣೆಗಳು ಸಾಕಾಗುವಂಕಿಲವೆಂದು ಮತ್ತು ದ ಶ್ಯ ರೂಪೀಗಳನ್ನು 


ಇನ್ನೂ ನಿತಟಿವಾಗಿ ಖರಿಶೀಲಿಸಬೇಕಾದ ಆ ವಗ್ಯಕತೆ ಇದೆಯೆಂದೂ ಸೂಚಿಸುತ್ತವೆ 


ಹಾದಿ 


1 


ನ್ಯೊಕ್ಸಿ ಯಕ್‌ ಆಮ್ಲದ ತಳಿ ಸಂಕಿರಣ ತಂತ್ರಗಳು 


ಸ್ವಾಭಾವಿಕ ರಿಸಸಿಯನ್ನು ಉಪ್ಪದಿಂದ ಗುಣಾಪಹರಣಕ್ಕೊ ಳಪಡಿಸಿ, 
ನಂತರ ನಿಧಾನವಾಗಿ ಕಡಿಮೆ ಉಷ್ಣ ತೆಗೆ ತಂದರೆ ಏಕ ತಂತುಗಳು ಪುನಃ ಪರಸ್ಪರ 
ಬಂಧಿಸಲ್ಪಟ್ಟು, ದ್ವಿತಂತುಯುಕ್ತ ಅಣುಗಳುಂಟಾಗುತ್ತವೆ. ಈ ಪ್ರತಿಕ್ರಿಯೆಯ 
ವೇಗ ಮತ್ತು ಕಾರ್ಯ ಸಮರ್ಥಕೆಗಳನ್ನು ರ್ಥAಯ ಸರಾಸರಿ ಸರಪಣಿ ಉದ್ದ, 
ಪರಸ್ಪರ ಬಂಧಿಸಲ್ಪಡುವ ಉಪ್ಪ ತೆ ಮತು ಮಾಧ್ಯಮದ ಅಯನಿಕ್‌ ಶಕ್ತಿ ಹಾಗೂ 
ಇತರ ಹಲವು ಅಂಶಗಳು ನಿರ್ಧರಿಸುತ್ತವೆ ಗೊತ್ತುಗುರಿಯಿಲ್ಲದೆ ಯಾವಾಗಲೂ 
ಕೆಲವು ಜೋಡಿಗಳಾಗುತ್ತವೆ. ಆದರೆ ಅವುಗಳ ಎರಡು ತಂತುಗಳ ಅನುಪೂರಕ 
ವಿಭಾಗಗಳು ಅತ್ಯಂತ ಸಿ ರವಾದ ದ್ವಿ ಸುರುಳಿಗಳ ಳನ್ನುಂಟುಮಾಡುತ್ತವೆ. (ಅವುಗಳ 
ಜೋಡಿಯಾಗುವಿಕೆಯ ಹಚ್ಚಿನ ಕಾರ್ಯಸಮರ್ಥ ನಯ ಪರಿಣಾಮವಾಗಿ) ; ಆದ್ದ 
ರಿಂದ ಅವುಗಳ ಪುನರ್‌ ಸಂಘಟನೆಯು ಪ್ರೋತ್ಸಾಹಿಸಲ್ಪ ಡುತ್ತದೆ. ಈ ಘಟನೆ 
ಯನ್ನು ಕಂಡುಹಿಡಿದ ಸ್ವಲ್ಪ ಸಮಯದ ನಂತರ ಎರಡು ಸಂಬಂಧಿಸಲ್ಪಟ್ಟ 
ಬ್ಯಾ ಕ £ರಿಯಾಗಳ ತಳಿಗಳಿಂದ ಪಡೆದ DNA ತಯಾರಿಕೆಗಳನ್ನು ಬೆರೆಸಿ ಈ ರೀತಿ 
ಸಂಸ್ಕೃರಿಸಿದಾಗ, ತಳಿ ಸಂಕಿರಣದ DNA ಆಣುಗಳುಂಬಾದವು. ಒಂದು ಬ್ಯಾಕ್ಟೀರಿ 
ಯಲ್‌ ತಳಿಯನ್ನು ರ ೦ ಇರ:ವ ಮ ಧ್ವಮದಲ್ಲಿ ಬೆಳೆಸಲಾಯಿತು. ಆಗ ಅದರ 
DNA ಡ್ಸುಟೆರಿಯಮ್‌ ನೇರಿತೆಯಿಂದ “ಭಾರ”ಮಾಯಿತು; ಎರಡು DNA 
ಮಾಡರಿಗಳನ್ನು ಬೆರೆಸಿ ಗುಣಾಸರಹಣ ಮಾಡಿ ಪರಸ್ಪರ ಬಂಧಿಸಿದ ನಂತರ 090 
ಏರಿಳಿತ ಪ್ರಮಾಣದಲ್ಲಿ ಕೇಂದಾ ಪಗಮುನಕ್ಕೊಳಸಡಿಸುವುದರಿಂದ ತಳಿಸೆಂಕೆರಣದ 
ಅಣುಗಳನ್ನು ಪತ್ತೆಹಚ್ಚಬಹುದು. ಕೇದಾ ಪಗಮನಕ್ಕೊಳಪಡಿಸಿದಾಗ ಅವು 
"ಹಗುರ' ಮತ್ತು. "ಭಾರ' ದ್ವಿಸುರುಳಿಗಳ ಮಧ್ಯದಲ್ಲಿ ಒಂದು ಪಟ್ಟಿ ಯನ್ನುಂಟು 
ಮಾಡುತ್ತವೆ (ಚಿತ್ರ 15.7). 


Mi 


ಸಂಬಂಧವಿರದ ಎರಡು ಬ್ಯಾಕ್ಮೀರಿಯಾಗಳ DNA ತಯಾರಿಕೆಗಳೊಂದಿಗೆ 
ಇದೇ ರೀತಿಯ ಪ ಸ್ರಯೋಗಗಳನ್ನು ನಡೆಸ ದಾಗ ತಳಿಸೆಂಕೆರಣವುಂಬಾಗಲಿಲ್ಲ. ಪರಸ್ಪ ರ 
ಬಂಧಿಸಲ್ಪ ಟ್ರ ನಂತರ ಒಂದೇ ರNಸಿಮಿಂದ ಮುಂಚೆ ಪಡೆಯಲಾಗಿದ್ದ ಏಕತಂತು 
ಗಳ ಮಧ್ಯೆ ರಷ್ಯ ಜೋಡಿಯಇಗುವಿಕೆಯಿಂದ ಮಾತ್ರ ದ್ವಿ ಸುರುಳಿಗಳುಂಟಾವುದ. 


22 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಸಂಕರತಳಿ 


ಚಿತ್ರ 15.7: ದ್ವಿ. ಸುರುಳಿಯುಳ್ಳ 
ರಿNAಯನ್ನು ಟು ಮಾಡಲು ಏಕ. ತಂತು 
ಯುಕ್ತ (ಗುಣಾಪಹರಣಕ್ಕೊಳಗಾದ) 
DNA ಅಣುಗಳು ಪುನರ್‌ ಸಂಘಟಸುವು 
ದರ ಮೂಲಕ, ತಳಿಸಂಕಿರಣದ DNA 
ಅಣುಗಳು ಉಂಟಾಗುವುದನ್ನು ತೋರಿಸುವ 
ಒಂದು ಪ್ರಯೋಗ. ಸ್ಕೂಡೂಮೊನಾಸ್‌ 
ಎರುಜಿನೊಸದ ಐರಡು ಬೇರೆ ಬೇರೆ ತಳಿ 
ಗಳಿಂದ ೧ಜ೩ಯನ್ನು ತಯಾರಿಸಲಾಗಿತ್ತು: 
ತಳಿ ಡಿಯನ್ನು ಒಂದು ಸಾಧಾರಣ ಮಾಧ್ಯಮ 
ದಲ್ಲಿ ಬೆಳೆಸಲಾಗಿತ್ತು ಮತ್ತು ತಳಿ ಯನ್ನು 
"ಭಾರವಾದ ನೀರನ್ನು’ (೧,೦) ಹಾಗೂ 
N.;H,Ci ಇರುವ ಮಾಧ್ಯಮದಲ್ಲಿ ಬೆಳೆಸ 
_ ಬಾಗಿತ್ತು. ಅದ್ದರಿಂದ ತಳಿ ಡಿಯ ರಬಸಿಗೆ 
1.770 1,750 1.730 1.710 ಸಂಯೋಜನೆಯಲ್ಲಿ ತಳಿ ಔಯ DN೬ಯು 

೧೮ ಅಂಶೆ, £-ಂಗಾ್‌ ತದ್ರೂಪವಾಗಿದ್ದರೂ, ಆದರಲ್ಲಿ ಭಾರವಾದ 
ಆಣುಗಳಿರುವುದರಿಂದ ಹೆಚ್ಚಿನ ಸಾಂದ್ರತೆಯಿರುತ್ತದೆ. ಎರಡು ಸಸಿಗಳನ್ನು ಬೇರ್ಪಡಿಸಿ 
ಉಷ್ಣದ ಪ್ರಭಾವಕ್ಕೊ ಳಪಡಿಸುವುದೆರಿಂದ ಗುಣಕಳೆದು, ಮತ್ತೆ ಬೆರೆಸಿ; ಬಂಧಿಸಲ್ಪಡುವಂತೆ 
ಮಾಡಿ ನಂತರ ಉಳಿದ ಏಕ. ತಂತುಯುಕ್ತ ಅಣುಗಳನ್ನು, ಒಂದು ನಿರ್ದಿಷ್ಟ ಹೈಡ್ರೋಲೇಸ್‌ 
ನಿಂದೆ ಸಂಸ್ಥರಿಸುವುದರಿಂದ ತೆಗೆಯಲಾಯತು. ಈ ತಯಾರಿಕೆಯನ್ನು ನಂತರ ಒಂದು 0601 
ಏರಿಳಿತ ಪ್ರಮಾಣದಲ್ಲಿ ಕೇಂದ್ರಾಪಗಮನಕ್ಕೊ ಳಪಡಿಸಲಾಯಿತು. ದ್ವಿತಂತುಯುಕ್ತ DNAಯೆ 
ಮೂರು ಶಿಖರಗಳು ಸಾಂದ್ರತೆ ಏರಿಳಿತ ಪ್ರಮಾಣದಲ್ಲಿ ಕಂಡುಬರುತ್ತವೆ. ತಳಿಯ ಏಕ. ತಂತು 
ಯುಕ್ತ ರನಸಿಯ ಪುನರ್‌ ಸಂಘಟನೆಯಿಂದ ಉಂಟಾದ "ಹಗುರ? ದ್ವಿಸುರುಳಿಯುಕ್ತ DNA 
ಯನ್ನು ಶಿಖರ ಡಿಯು ಪ್ರತಿನಿಧಿಸುತ್ತದೆ; ತಳಿ ಗ್ರಯ ಏಕತಂತುಯುಕ್ತ ರಿಗNಸAಿಯ ಪುನರ್‌ 
ಸಂಘಟಿನೆಯೆಂದ ಉಂಟಾದ “ಭಾರ” ದ್ವಿತಂತುಯುಕ್ತ ರಿNAಯನ್ನು ಶಿಖರ ಔಯು ಪ್ರತಿನಿಧಿ 
ಸುತ್ತದೆ. ಈ ಎರಡು ಶಿಖರಗಳ ಮಧ್ಯೆ, ಮಧ್ಯವರ್ತಿ ಸಾಂದ್ರತೆಯ ಒಂದು ಮೂರನೆಯ 
ಶಿಖರವು ಕಂಡುಬಂದಿದೆ; ಇದು, ತಳಿ ಸಿಯಿಂದ ಪಡೆಯಲಾದ ಒಂದು ಏಕತಂತು ಮತ್ತು ತಳಿ 
B ಯಿಂದ ಪಡೆಯಲಾದ ಇನ್ನೊಂದು ಏಕತಂತುಗಳ ನಿರ್ದಿಷ್ಟ ಪುನರ್‌ ಸಂಘಟನೆಯಿಂದ 
ಉಂಬಾದ ತಳಿಸಂಕಿರಣದ ದ್ವಿತಂತುಯುಕ್ತ DNA ಯನ್ನು ಪ್ರತಿನಿಧಿಸುತ್ತದೆ. 
M- Mandel ಅವರಿಂದ ಪಡೆದ ಅಂಕಿ ಅಂಶಗಳು. 





260 ಗmನೆಲ್ಲಿ ಹೀರಿಕೆ 





ವರ್ಗೀಕರಣ ಶಾಸ್ತ್ರೀಯವಾಗಿ ಉಪಯುಕ್ತವಾಗಿರಬೇಕಾದರೆ, ನ್ಯೂಕ್ಲಿ ಯಿ:೫* 
ಆಮ್ಲ ತಳಿಸಂಕಿರಣದ ಮೇಲಿನ ಪ್ರಯೋಗಗಳ ಅಂಕಿಅಂಶಗಳನ್ನು ಪ್ರಮಾಣಾತ್ಮಕ 
ಪರಿಮಾಣಗಳಲ್ಲಿ ನಿರೂಪಿಸಲು ಸಾಧ್ಯವಾಗಬೇಕು, ಆದ್ದರಿಂದ ಒಂದು ಪರಾಮರ್ಶೆಯ 
ತಳಿಯಿಂದ ಪಡೆಯಲಾದ DNA ಯಿಂದ ಪ್ರತಿನಿಧಿಸಲ್ಬಟ್ಟ ಒಂದು ನಿರ್ದಿಷ್ಟ 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 23 


ಪರಾಮರ್ಶೆಯ ಸಾ ನದಿಂದ ಯಾವಾಗಲೂ ಪ್ರಾರಂಭಮಾಡುವ ಅವಶ್ಯ ಕತೆ 
ಉಂಟಾಗುತ್ತದೆ. ನಂತರ ಪರಾಮರ್ಶೆಯ ತಳಿಯ ನಿಕ ತಂತುಯುಕ್ಷ ದಿNಸಿಯ 
ಇತರ (ಹಿಟಿಕೊಲಾಗಸ್‌') ತಳಿಗಳ ಏಕತಂತುರ್ಯು ರಿನಸಿಯೊಂದಿಗೆ ಜೋಡಿ 
ಯಾದಾಗ ಪಡೆಯಬಹುದಾದಂತಹ ತಳಿಸಂಕಿರಣದ ಪ್ರಮಾಣವನ್ನು, ಒಂದು 
ಹತೋಟಿ ಪ್ರಯೋಗದಲ್ಲಿ ಅದು ಪರಾಮರ್ಶೆಯ ತಳಿಯ ಒಂದೇ ರೀತಿಯ ಏಕ 
ತಂತುಯುಕ್ತ DNA ಯೊಂದಿಗೇ ಜೋಡಿಯಾದಾಗ ಪಡೆಯಬಹುದಾದಂತಹೆ 
ಪ್ರಮಾಣಕ್ಕೆ ಹೋಲಿಸಿ ನಿರ್ಧರಿಸಬಹುದು. ಉದಾಹರಣೆಗೆ ಏಕತಂತುಯುಕ್ತ 
ಪರಾಮರ್ಶೆಯ 0!ಿ|ಗ್ಠಿ ಯನ್ನು ಒಂದು ಜೆಲ್‌ನಲ್ಲಿ ಅಚಲವನ್ನಾ ಗಿಸಬಹುದು 
ಮತ್ತು ನಂತರ ಸಮಸ್ತಾ ನಿಯಿಂದ ಹೆಸರಿಸಲಾದ ಒಂದೇ ರೀತಿಯ ಮತ್ತು ಬೇರೆ 
ಬೇಕೆ ರೀತಿಯ ಎಕತಂತುಯುಕ್ತ DNA ತಯಾರಿಕೆಗಳೊಂದಿಗೆ ಪರಸ್ಪರ 
ಬಂಧಿಸಲ್ಪಡಲು ಅವಕಾಶ ನೀಡುವಂತಕ ಪರಿಸ್ಥಿತಿಗಳಲ್ಲಿ ಬ ಬೆರೆಸಬಹುದು. ಪರಾಮ 
ರ್ಕೆಯ Dಸ್ಥಸಗೆ ಬಂಧಿಸಲ್ಪಟ್ಟ ವಿದ್ಧು ತ್‌ ವಿಕೆರಣ ಕ್ರಿಯಾಶಕ್ತಿಯು ತಳಿಸಂಕಿರಣದ 
ಪ್ರಮಾಣದ ಸೂಚಿಯಾಗಿರುತ್ತದೆ 


ಹೆಚ್ಚಿನ ಅಣುತೂಶಕವಿರುವ ಒಂದು DNAತಯಾರಿಕೆಯನ್ನು ಪರಾಮರ್ಶೆಯ 
ತಳಿಯಿಂದ ತಯಾರಿಸಿ ಉಷ್ಣದಿಂದ ಗುಣಕಳೆದ್ದು ಕರಗಿದ ಅಗಾರ್‌ ನೊಂದಿಗೆ ಬೆರೆಸಿ 
ನಂತರ ಅದನ್ನು ಒಂದು ಜೆಲ್‌ ಆಗಲು ಬಿಡಬೇಕು. ಜೆಲ್‌ನಲ್ಲಿ ಉದ್ದದ ಏಕ. 
ತಂತುಗಳು ಅಚಲವಾಗುತ್ತವೆ ಮತ್ತು ಆದರಿಂದ ಪರಸ್ಪರ ಜೋಡಿಯಾಗಲಾರವು. 
ನಂತರ DNA ಆಗಾರ ೨ನ್ನು. ಒಂದೇ ಗಾತ್ರದ ಚಿಕ್ಕ ತುಂಡುಗಳಾಗಿ 
ಮಾಡು ರೆ, 


ಏಟಿಕೊಲಾಗಸ್‌ ತಳಿಗಳಿಂದ ಮತ್ತು ಪರಾಮರ್ಶೆಯ ತಳಿಯಿಂದ, ಸಮಸ್ಥಾ ನಿ 
ಯಿಂದ ತೆಗೆದ ನಂತರ ಹೆಸರಿಸಲಾದ ನ್ಯೂಕ್ಲಿಯಿಕ್‌ ಅವ್ಲು ಪೂರ್ವಸೂಚಕದೊಂದಗೆ 
ಬೆಳೆಸಲಾದ ಸಾಕಣೆಗಳಿಂದ ಪಡೆಯಬಹುದು, (ಉದಾ: ಅಡೆನ್ಸೈನ್‌-140) ಕೋಶ 
ಗಳಿಂದ 140 ಯಿಂದ ಹೆಸರಿಸಲಾದ DNAಯನ್ತು; DNA ಅಗಾರ್‌ ನೊಳಕ್ಕೆ 
ಸುಲಭವಾಗಿ ಪ್ರಸರಿಸಲು ಆಗುವಂತೆ ಕಡಿಮೆ ಸರಪಣಿ ಉದ್ದದ ತುಂಡುಗಳಾಗಿ 
ತುಂಡರಿಸಲಾಗುತ್ತದೆ. ಈ DNA ಮಾದರಿಗಳನ್ನು ನಂತರ ಉಷ್ಣ ಪ್ರ ಭಾವದಿಂದ 
ಗುಣ ಕಳೆದು, DಿNಸA ಅಗಾರ್‌ನ ಭಾಗಗಳಿಗೆ ಬೇರೆ ಬೇರೆಯಾಗಿ ಸೇರಿಸಲಾಯಿತು, 
ನಂತರ ಈ ಮಿಶ್ರಣಗಳನ್ನು ಅವು ಪರಸ್ಪರ ಬಂಧಿಸಲ್ಪಡಲು ಅವಕಾಶ ಇರುವಂತಹ 
ಉಷ್ಣ ತೆಯಲ್ಲಿ ಇಡಲಾಯಿತು. ಜೆಲ್‌ನೊಳಕ್ಕೆ ಪ್ರಸರಿಸಿದ ಧಿನAಯು ಅಗಾರ್‌ 
ಅಚಲವಾದ ಓಡಿ ಯೊಂದಿಗೆ ದ್ವಿ-ಸುರುಳಿಗಳನ್ನು ಟುವಾಡಲು, ಸಾಧ್ಯವಾದರೆ 
ಅದನ್ನು ಅಲ್ಲೇ ಹಿಡಿಯಬಹುದು. ಸೂಕ್ತ ಸಮಯದ ನಂತರ. [ಓಡ ಅಗಾರ್‌ 


24 ಬ್ಯಾಕ್ಟೀರಿಯಾಗಳ ವರ್ಗಿಕರಣ ಮತ್ತು ವಿವರಣೆ 


ಅನ್ನು ಬಂಧಿಸಲ್ಪಟ್ಟಿರದ ವಿದ್ಯುತ್‌ ವಿಕಿರಣಕ್ರಿ ಯಾಶಕ್ತ DNAಯೆನ್ನು ತೆಗೆದು 
ಹಾಕಲು ತೊಳೆಯಲಾಯಿತು ಮತ್ತು ಅಗಾರ್‌ ನಲ್ಲಿ ವಿಮ್ಯುತ್‌ ವಿಕಿರಣ ಕ್ರಿಯಾಶಕ್ತಿ 
ಯನ್ನು ನಿರ್ಧರಿಸಲಾಯಿತು, 


ಪರಾಮರ್ಶೆಯ ರ್ರಿ!|ಡಿಗ್ಗೈ ಹೆಸರಿಸಲಾದ ಸಂದೇಶವಾಹಕ RಗNಸಿಯೆ 
ಬಂಧಿಸಲ್ಪಡುವುದನ್ನು ಫಿರ್ಧರಿಸಲು ಇದೇ ರೀತಿಯ ಬಂಧಿಸುವಿಕೆ ಪ್ರಯೋಗವನ್ನು 
ನಡೆಸಬಹುದು ಹೆಸರಿಸಲಾದ ಸಂದೇಶವಾಹಕ ರಿ್ಹNAಯನ್ನು, ಒಂದು RNA 
ಪೂರ್ನಸೂಚಕವಿಂದ ಬೆಳೆಯುತ್ತಿರುವ ಬ್ಯಾಕ್ಕೇರಿಯಾಗಳನ್ನು ಸಂಕ್ಷಿಪ್ತವಾಗಿ 
ಹೆಸರಿಸುವುದರಿಂದ ತಯಾರಿಸಬಹುದು. ಸಂದೇಶವಾಹಕ RNಸಿಯು, !|ಗ್ರಿಯ 
ಒಂದು ತಂತುವಿನ ಪ್ರತ್ಯಾಮ್ಲ ಕ್ರಮಕ್ಕೆ ಅನುಪ್ಪಣರಕಮಾದ, ಒಂದು ಪ್ರತ್ಯಾಮ್ಲ 
ಕ್ರಮವನ್ನು ಹೊಂದಿರುವುದರಿಂದ, ಮುಖ್ಯವಾಗಿ DNA-RNA ತಳಿ ಸಂಕಿರಣ 
ವನ್ನು ಪರೀಕ್ಷಿಸುವ ಅಂತಹ ಪ್ರಯೋಗಗಳು, DNA-DNA ತಳಿ ಸಂಕೆರಣ 
ವನ್ನು ಪರೀಕ್ಷಿಸುವ ಪ್ರಯೋಗಗಳಿಂದ ಪಡೆಯಲಾದ ಅಂಕೆ ಅಂಶಗಳಿಗೆ ಪೂರ್ಣವಾಗಿ 
ಹೋಲಿಸಬಹುದಾದಂತಹೆ ಅಂಕಿ ಅಂಶಗಳನ್ನು ಕೊಡಬೇಕು, ಅವು ಹೀಗೆ 
DNA-DNA ತಳಿ ಸಂಕರಣಗಳ ಫಲಿತಾಂಶಗಳು ಕ್ರಮಬದ್ದ ತೆಯ ಒಂದು 
ಉಪಯುಕ್ತ ಹತೋಟಿಯನ್ನು ಒದಗಿಸುತ್ತವೆ, 


DNA-DNA ಮತ್ತು DNA-mRNA ಬಂಧಿಸುವಿಕೆಗಳೆರಡನ್ನೂ 
ಅಳೆಯಲಾಗುವ ಶಳಿಸಂಕೆರಣ ಪ್ರ ಯೋಗಗಳ ಫಲಿತಾಂಶಗಳನ್ನು 15.3ನೇ 
ಕೋಷ್ಟಕದಲ್ಲಿ ತೋರಿಸಲಾಗಿದೆ. ಪ್ರಯೋಗಗಳ ಈ ಶ್ರೇಣಿಗೆ ಪರಾಮರ್ಶೆಯ 
ತಳಿಯ್ಮು ಕರುಳಿನ ಗುಂಪಿಗೆ ಸೇರಿದ ಎರೊಬ್ಯಾಕ್ಟ್‌ರ್‌ ಎರೊಜಿನಿಸ್‌ನ ತಳಿಯಾಗಿತ್ತು. 
ಮತ್ತು ಒಂದೇ ತಳಿಯಿಂದ ಪಡೆಯಲಾದ ಒಂದೇ ರೀತಿಯ DNA-mRNA 
ಗಳೊಂದಿಗೆ ಬಂಧಿಸಲ್ಪಟ್ಟ ವಿದ್ಯುತ್‌ ವಿಕಿರಣಕ್ರಿ ಯಾಶಕ್ತಿಯ ಪ್ರಮಾಣವನ್ನು 100 
ಎಂದು ಭಾವಿಸಲಾಗಿದ್ದ, ಹಿಟಿರೊಲಾಗಸ್‌ ನ್ಹೂಕ್ಲಿ ಯಿಕ್‌ ಆಮ್ಲ ತಯಾರಿಕೆಗ 
ಳೊಂದಿಗೆ ನಡೆಸಿದ ಪ್ರತಿ ಪ್ರಯೋಗದಲ್ಲೂ DNA ಮತ್ತು ಅದಕ್ಕೆ ಬಂಧಿಸಲ್ಪಟ್ಟ 
mRNAಿಗಳ ಪರಸ್ಪರ ಪ್ರಮಾಣಗಳು ತಕ್ಪ್ರೀಯವಾಗಿ ನಿರೀಕ್ಷಿಸಲಾಗುವಂತೆಯೇ 
ಪ್ರಾಯೋಗಿಕವಾಗಿ ತದ್ರೂ ಪವಾಗಿದ್ದವು.  ಉಪಯೋಗಿಸಲಾದ್ದ ಪ್ರಯೋಗದ 
ಒಂದು ಜೀವಿಯು ಪರಾಮರ್ಶೆಯ ತಳಿಯಂತೆಯೇ ಒಂದೇ ತಳಿಗೆ ಸೇರಿದ ಎರಡನೆಯ 
ತಳಿಯಾಗಿರುತ್ತದೆ, ಮತ್ತು ಅದರ ನ್ಯೂಕ್ಲಿಯಿ.ಕ್‌ ಆಮ್ಲಗಳು ಬಂಧಿಸುವಿಕಯ 
ಅದೇ ಪ್ರಮಾಣಗಳನ್ನು ಕೊಟ್ಟ ವು. ಎರೋಬ್ಯಾಕ್ಟರ್‌ಗೆ ದೃಶ್ಯರೂಪೀಯ ಸಂಬಂಧ 
ಗಳನ್ನು ತೋರಿಸುನಂತಹೆ ಪ್ರಯೋಗದ ಎರಡು ಹೆಚ್ಚಿನ ಜೀವಿಗಳು, ಕರುಳಿನ 
ಬ್ಯಾಕ್ಟೀರಿಯಾಗಳ ಇತರ ಎರಡು ಜಾತಿಗಳನ್ನು ಅಂದರೆ ಎ. ಕೋಲಿ ಮತ್ತು 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 25 


ಸಾಲ್ಮೊ ನೆಲ್ಲ ಟೈಫಿಮುರಿಯಮ್‌ ಗಳನ್ನು ಪ್ರತಿನಿಧಿಸುವ ತಳಿಗಳಾಗಿದ್ದವು. ಪ್ರತಿ 
ಸಂದರ್ಭದಲ್ಲೂ ನ್ಯೂಕ್ಲಿಯಿಕ್‌ ಆಮ್ಲ ಬಂಧಿಸುವಿಕೆಯು ಒಂದೇ ರೀತಿಯ ತಯಾರಿಕೆ 
ಗಳೊಂದಿಗೆ ಪಡೆಯ ಲಾದ ಬಂಧಿಸುವಿಕೆಯಲ್ಲಿ ಅರ್ಧದಷ್ಟಿರುತ್ತದೆ. ಈ ಬ್ಯಾಕ್ಟೀರಿಯಾ 
ಗಳು ಐ. ಎರೊಜಿನಿಸ್‌ನೊಂದಿಗೆ ಹೊಂದಿರುವ ಅನುವಂಶೀಯ ಸಾದೃಶ್ಯವು ಗಣನೀಯ 
ವಾಗಿದೆ, ಆದರೆ ಪೂರ್ಣವಾಗಿಲ್ಲ. ಪರೀಕ್ಷಿಸಲಾದ ಕೊನೆಯ ಜೀನಿ, ಸ್ಕೂಡೊ 
ಮೋನಾಸ್‌ ಎರುಜನೊಸ ದ ಒಂದು ತಳಿ. ಇದು ಕರುಳಿನ ಗುಂಪಿಗೆ ಕೆಲವು ದೃಶ್ಯ 
ರೂಪೀಯ ಹೋಲಿಕೆಗಳನ್ನು ತೋರಿಸುವಂತಹ ಒಂದು ಜಾತಿಗೆ ಸೇರಿರುವ 
ಬ್ಯಾ ಕ್ರೀರಿಯವ, ವಾಸ್ತವವಾಗಿ ಬಂಧಿಸುವಿಕೆಯುಂಬಾಗಲಿಲ್ಲ. ಇದರಿಂದ 
ಸ್ಕೂ. ಎರುಜಿಸೊಸ ಮತ್ತು ಎ. ಎರೋಜಿನಿಸ್‌ ಗಳ ಮಧ್ಯೆ ಆನುವಂಶೀಯ ಸಾದೃಶ್ಯವು 
ಹೆಚ್ಚು ಕಡಿಮೆ ಪೂರ್ಣವಾಗಿ ಇಲ್ಲದಿರುವುದು ಕಂಡುಬರುತ್ತದೆ. 


ಹೋಷ್ಟಕ 15.3: ರಿNಸಿಯೊಂದಿಗೆ ಮತ್ತು ಸಂದೇಶವಾಹಕ RNA 
ಯೊಂದಿಗೆ ರNಸಿಯ ರಾಸಾಯನಿಕ ತಳಿ ಸಂಕಿರಣದ ಮೇಲೆ ನಡೆಸಿದ ಅನೇಕ 
ಪ್ರಯೋಗೆಗಳ ಫಲಿತಾಂಶಗಳು. 








ಬ್ಯಾಕಿ "ರಿಯಲ್‌ ತಳಿ ಸಂಬಂಧಿಸಲ್ಪಟ್ಟಿ ಬಂಧಿಸುವಿಕೆ 
mRNA DNA 
ಎ. ಎರೊಜಿನಿಸ್‌ (ಹೊಮೊಲಾಗಸ್‌) 100 100 
ಎ. ಏರೊಜಿನಿಸ್‌ ತಳಿ 2 97 105 
ಸಾ. ಟೈಫಿನುರಿಯಮ್‌ 56 60 
ಎ. ಹೊಲಿ 592 49 
ಸ್ಯೂ. ಎರುಜಿನೊಸ 1 2 


8. ಈ ಪ್ರಯೋಗಗಳಿಗೆ ಪರಾಮರ್ಶೆಯ DNA ಮತ್ತು mRNAಿಗೆಫನ್ನು ವಿ. 
ವಿರೋಜಿನಿಸ್‌ ತಳಿ 1 ರಿಂದ ಪಡೆಯಲಾಗಿತ್ತು. ಈ ತಳಿಯಿಂದ ಪಡೆಯಲಾದ ಒಂದೇ ರೀತಿಯ 
ನ್ಯೂಕ್ಲಿಯಿಕ್‌ಆಮ್ಲ ತಯಾರಿಕೆಗಳೊಂದಿಗೆ ಗಮನಿಸಲಾದ ಬಂಧಿಸುವಿಳೆಯ ಪ್ರಮಾಣಗಳನ್ನು 
100ರೆ ಸ್ವೇಚ್ಛಾನುಸಾರ ಮೌಲ್ಯಗಳಲ್ಲಿ ಕೊಡಲಾಗಿದೆ. ಇತರ ಎಲ್ಲಾ ಅಂಕಿ-ಅಂಶಗಳನ್ನು 
ಅವುಗಳಿಗನುಗುಣವಾಗಿ ಸಾಧಾರಣೀಕರಿಸಲಾಗಿದೆ. 8, ಟೆ, McCarthy and E.T. 
Bolton, Proc. Natl. Acad. 501. U.S. 50, 156 (1963) ಇದರಿಂದ 
ಅಂಕಿ ಅಂಶಗಳನ್ನು ತೆಗೆದುಕೊಳ್ಳಲಾಗಿದೆ. 


ಬ್ಯಾಕ್ಟೀರಿಯಲ್‌ ಅನುವಂಶೀಯ ಸಾದೃಶ್ಯಗಳಿಗೆ ಸಂಬಂಧಪಟಂತೆ ತಿಳಿದಿ 
ರುವ ಒಟ್ಟು ವಿಷಯವು ಇನ್ನೂ ಕಡಿಮೆಯೆನ್ನ ಬಹುದು, ಮೇಲೆ ವಿಶ್ಲೇಷಿಸಿದ 
ಉದಾಹರಣೆಯು ತೋರಿಸುವಂತೆ ಆ ವಿಧಾನವು ಪ್ರಭಾವಶಾಲಿಯಾಗಿವೆ, ಅನ 


26 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವಂಶೀಯ ವರ್ಗಾವಣೆಯ ವಿಧಾನಗಳು ತಿಳಿದಿರದಂತಹ ಮತ್ತು ಅದರಿಂದ ಜೀವ 
ಶಾಸ್ತ್ರೀಯ ತಳಿಸಂಕೆರಣ ಪ್ರಯೋಗಗಳನ್ನು ನಡೆಸಲು ಸಾಧ್ಯ ವಾಗದೇತಿರುವ ಹೆಲವು 
ಬ್ಯಾಕ್ರೀಂಯಲ್‌ ಗುಂಪುಗಳಲ್ಲಿನ ಒಟ್ಟು ಅನುವಂಶೀಯ ಸಾದೃಶ್ಯವನ್ನು ಕಂಚು 
ಓಏಡಿಯಲು ಇದು ಬಹು ಉಪಯುಕ್ತವಾಗಿದೆ. 


ಅನುನಂತೀಯ ವಿಶ್ಲೇಷಣೆಯಿಂದ ಬ್ಯಾಕ್ಟೀರಿಯಲ್‌ 
ಜೀನಿರೂಪಗಳನ್ನು ಹೋಲಿಸುವಿಕೆ 


ಅನ್ಯುವಹನ, ರೂಪಾಂತರ ಅಥವಾ ಅನುಬದ್ಧ ಸಂಯೋಗಗಳಿಂದ ಅನು 
ವಂಶೀಯ ವರ್ಗಾವಣೆಯುಂಟಾಗುವುದನ್ನು ಶೋರಿಸಲಾಗಿರುವ ಬ್ಯಾಕ್ಟೀರಿಯಲ್‌ 
ಗುಂಪುಗಳಲ್ಲಿ ಜೀವಶಾಸ್ತ್ರೀಯ ತಳಿಸಂಕಿರಣದ ಸೂಕ್ತವಾದ ವಿಧಾನದಿಂದ ಅನು 
ವಂಶೀಯ ಮಟ್ಟದಲ್ಲಿ ಪ್ರಭೇದಗಳ ಮಧ್ಯದ (ಮತ್ತು ಕೆಲವು ವೇಳೆ ಅಂತರ್‌ ಜಾತಿ 
ಗಳಲ್ಲಿನ) ಸಂಬಂಧಗಳನ್ನು ಕಂಡುಹಿಡಿಯಬಹುದು. ಬಾಹ್ಯ ತಡೆಗಳಿಂದೆ ಪ್ರಭೇದ 
ಗಳ ಮಧ್ಯದ ತಳಿಸಂಕಿರಣವನ್ನು ತಡೆಯಬಹುದು : ಉದಾಹರಣೆಗೆ, ಕೋಶದ 
ಮೇಲ್ಮೈ ರಚನೆಯಲ್ಲಿರುವ ವ್ಯತ್ಯಾಸದಿಂದ ಅನುಬದ್ಧ ಸಂಯೋಗವು ತಡೆಯಲ್ಪಡು 
ದರಿಂದ ಅಥವಾ ಅನ್ಯುವಹನಕ್ಕೆ ಅವಶ್ಯಕವಾದ ಫಾರ ಜೋಡಣೆಯು 
ತಡೆಯಲ್ಪಡುವುದರಿಂದ ಅಥವಾ ಕೋಶಯೊಳಕ್ಕೆ ಪ್ರವೇಶಿಸಿದ ನಂತರ ಆತಿಥೇಯ 
ನಿರ್ಬಂಧ ಕಾರಣದಿಂದ “ಪರಕೀಯ” ಡಿಯು ಕಿಣ್ಜೀಯವಾಗಿ ನಾಶ 
ವಾಗುವುನರಿಂದ ಪ್ರ ಭೇದಗಳ ಮಧ್ಯದ ತಳಿಸಂಕಿರಣನನ್ನು ತಡೆಯಬಹುದು (14ನೇ 
ಅಧ್ಯಾ-ರು ನೋಡಿ). ಆದ್ದರಿಂದ ತಳಿಸಂಕೆರಣವನ್ನು ತೋರಿಸಲಾಗದಿದ್ದರೆ ಬಾಹ್ಯ 
ತಡೆಗಳಿಲದಿರುವುದನ್ನು ತೋರಿಸಲು ಸಾಧ್ಯವಾಗುವವರೆಗೂ ಅನುವಂಶೀಯ 
ಸಾದೃಶ್ಯದ ಕೊರತೆಯನ್ನು ಅದು ಸೂಚಿಸುವುದಿಲ್ಲ, 


ದಾತದಿಂದ ಪಡೆದ ರಿNಸಿಯ ಒಂದು ತುಂಡು ಗ್ರಾಹಕದ ವರ್ಣತಂತುವಿ 
ನೊಂದಿಗೆ ಪುನರ್‌ ಸಂಯೋಜನೆಯ ಪ್ರಕ್ರಿಯೆಯಿಂದ ಅನುಕಲನವಾಗುವುದು ಜೀವ 
ಶಾಸ್ತ್ರೀಯ ತಳಿಸಂಕಿರಣದಲ್ಲಿರುತ್ತದೆ. "ಜ್ರ ಯೋಗಶಾಲೆಯಲ್ಲಿನ ತಳಿಸಂಕಿರಣಕ್ಕಿ ಂತೆ 
ಹೆಚ್ಚು ಮಟ್ಟದ ಅನುವಂಶೀಯ ಸಾದೃಶ್ಯಕ್ಕಾಗಿ ಅದು ಪರೀಕ್ಷಿಸುತ್ತದೆ. ವಕದರೆ 
ದಾತನಿಂದ ರಿNಸಿಯೆ ಯಾವುದಾದರೊಂದು ನಿರ್ದಿಷ್ಟ ವಿಭಾಗದ ಅನುಕಲನವು, 
ಪುನರ್‌ ಸಂಯೋಜನೆಯು ಂಬಾಗ ಬೇಕಾದ ವರ್ಣತಂತುವಿನ ಆ ಸಣ್ಣ ನಿರ್ದಿಷ್ಟ 
ವಿಭಾಗದಲ್ಲಿನ ಗ್ರಾಹೆಕದ ರNಸಿಯೊಂದಿಗೆ ಅದರ ಸಾದೃಶ್ಯ ದ ವ್ಯಾಪ್ತಿ ಸ್ರಿಯನ್ನ ವಲಂಬಿ 
ಸಿದೆ. ಒಂದು ಜೀವಿಯಲ್ಲಿ ಹಲವು ವಂಶವಾಹಿಗಳ ವಿಕಾಸದ ವೇಗಗಳು ಗಣನೀಯ 
ವಾಗಿ ವ್ಯತ್ಯಾಸ ಹೊಂದಬಹುದು, ಗ್ರಾಹಕ ಜೀನೋಮ್‌ ನೊಳಕ್ಕೆ ನಿರ್ದಿಷ್ಟ 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 27 


ಸೂಚಿಯ ಅನುಕಲನವನ್ನು ಪರೀಕ್ಷಿಸುವುದರಿಂದ ತಳಿಸಂಕಿರಣವನ್ನು ಪತ್ತೆ ಹಚ್ಚ 
ಬಹುದು, ನಿರ್ದಿಷ್ಟ ವಂಶವಾಹಿಯನ್ನು ಸೂಚಿಯನ್ನಾಗಿ ಇರಿಸುವುದನ್ನ ವಲಂಬಿಸಿ, 
ಓಂದು ನಿರ್ದಿಷ್ಟ ಜೋಡಿಯಿಂದ ಪಡೆಯಲಾದ ಫಲಿತಾಂಶಗಳು ಗಣನೀಯವಾಗಿ 
ವೃತ್ಯಾಸ ಹೊಂದಬಹುದು. ಬ್ಯಾಸಿಲ್ಲಸ್‌ ವ್ರಲ್ಲಿ ತಳಿಗಳ ಮಧ್ಯದಲ್ಲಿ ತಳಿಸುಕೆರಣದ 
ಮೇಲಿನ ಪ ಪ್ರ ಯೋಗಗಳಲ್ಲಿ ಇದನ್ನು ಬಹಳ ಸ್ಪ ಸ್ರಷ್ಟವ ಮಾಗಿ ತೋರಿಸಲಾಗಿದೆ. ಅದರಲ್ಲಿ 
ಸೈಪ್ಫೊಮೈಫಿನ್‌ ನಿರೋಧಕತೆಯನ್ನು ಸೂಚಿಸುವ ಒಂದು ದಾತ ಸೂಚಿಯ 
ಅನುಕಲನವು, ದಾತ ಫೋಷಕ ಸೂಚಿಗಳ ಅನುಕಲನಕ್ಕೆ ಂತ ಹೆಚ್ಚಿನ ಸಂಭವ 
ಪ್ರಮಾಣಗಳಲ್ಲಿ ಅವಿಚ್ಛಿನ್ನವಾಗಿ ಉಂಟಾಗುತ್ತಪೆಂದು ತೋರಿಸಲಾಗಿದೆ 


(ಕೋಷ್ಟಕ 154) 11 


ಸ್ಟೈಪ್ಪೊ ಮ್ಳ ಸಿನ್‌ ನಿರೋಧಕತೆಯನ್ನು ಸೂಚಿಯನ್ರಾಗಿ ಉಪಯೋಗಿಸಿ 
ರೂಪಾ ದಿಂದ ನಿರ್ದಿಷ್ಟ ವಾಗಿ ಹೆಚ್ಚಿನ ನ ತಳಿಸಂಕೆರಣ ಅಧ್ಯ ಯನಗಳನ್ನು ಗಾ ಮ್‌ 
ಯಣ ಬ್ಲಾ ಕ್ಲೀರಿಯಾಗಳ ನೈಸೀರಿಯ. ಮೊರಾಕ್ಸೆ ಲ್ಲಾ ಗುಂಪಿನಲ್ಲಿ ನಡೆಸಲಾಗಿರೆ, 
ಕೆಲವು ಅಂಕಿ ಅಂಶಗಳನ್ನು 15.8ನೇ ಚಿತ್ರದಲ್ಲಿ ಕೋಢೀಕರಿಸಲಾಗಿದೆ. ಪರೀಕ್ಷಿನ 
ಬೇಕಾದ ಗುಂಪಿನಲ್ಲಿ ಅನುವಂಶೀಯ ಸಂಬಂಧಗಳ ಬಗ್ಗೆ ಈ ಪ್ರಯೋಗಗಳು 
ಗಣನೀಯ ಬೆಳಕನ್ನು ಚೆಲ್ಲಿವೆ. ಬಹುಪಾಲು ಗೋಳಾಕಾರದ ನೈಸೀರಿಯಾಗಳು 
ನಿಕಟವಾದ ಅನುವಂಶೀಯ ಅಂತರ್‌ ಸಂಬಂಧಗಳನ್ನು ತೋರಿಸುತ್ತವೆ, ಅದರೆ 
ನೈ. ಕ್ಯಾಟರಾಲಿಸ್‌ ಎಂಬ ಒಂದು ಸ್ರ ಭೇದ ಉಳಿದವ್ರಗಳಿಂದ ಅನುವಂಶೀಯವಾಗಿ 
ಬೇರ್ಪ್ನಟ್ನದಿ. ಅದು ವಾಸ್ತವಾಗಿ ಮೊರಾಕ್ಸೆಲ್ಲಾ ಜಾತಿಯ ಕಲವು ದಂಡಾಕಾರದ 
ಜೀವಿಗಳಿಗೆ ಅನುವಂಶೀಯ ಮಟ್ಟ ದಲ್ಲಿ ನಿಕಟವಾಗಿ ನಂಬಂಧಿಸಿರುವಂತೆ ಕಂಡುಬರು 
ತ್ತದೆ, ಮೊರಾಕ್ಸೆಲಾ ಗುಂಪಿನಲ್ಲಿ ದ ಸೈ ಶ್ಯರೂಪೀಯು ಗುಣಗಳ ಪರಿಮಾಣಗಳಲ್ಲಿ ಸಾ ಪಿಸ 
ಲಾದ ಪ್ರಭೇದಗಳು ಅನುವಂಶೀಯವಾಗಿ ಚೆನ್ನಾಗಿ ಬೇರ್ನಟ್ಟಿ ಜೀವಿಗಳಿಗೆ ಹೋಲು 
ವಂತಿ ಕಂಡುಬರುತ್ತ ದೆ. ಏಕೆಂದರೆ ರೂಪಾಂತರದ ಅಂತರ್‌ ಪ್ರಭೇದ ದದ ಸಂಭವ 
ಪ್ರಮಾಣಗಳು ಪ್ರ ಭೇದ ಮಧ,ದ ಸಂಭವ ಪ,ಮಾಣಗಳಿಗಿಂತ ಬಹಳ ಹೆಚ್ಚಾಗಿರು 
ತ್ತವೆ, 


ಅನುಬದ್ಧ ಸಂಯೋಗದಿಂದ ಅನುನಂಶೀಯ ವರ್ಗಾನಣೆಯನ್ನು, ಈರುಳಿನ 
ಬ್ಯ್ಯಾ ಕೀಂಯಾಗಳ ಭಿ ಮುಖ್ಯವಾಗಿ ಅಧ್ಯಯನ ಮಾಡಲಾಗಿದ್ದ, ಇವುಗಳ ಫಲ 
ವ ಅಂತರ್‌ ಪ್ರಭೇದ ಮತ್ತು ಅಗತರ್‌ ಜಾತಿಯ ತಳಿಸಂಕೆರಣದ ಗಣನೀಯ 
ಮಾಹಿತಿಯನ್ನು ಸಂಗ್ರ ಹಿಸಲಾಗಿದೆ,. ಎಸೆರಿಷಿಯಾ ಸಾಲ್ಮೊನೆಲ್ಲ ಮತ್ತು ಸಿಜೆಲ್ಲ 
ಎಂಬ ಮೂರು ಜಾತಿಗಳ ಜೀವಿಗಳ ಮಧ್ಯೆ ಯಜು ಮಿಶ್ರತಳಿಗಳನ್ನು ಪಡೆಯ 
ಬಹುದು, ತದ್ವಿರುದ್ಧವಾಗಿ ಎ. ಕೋಲಿ ಮತ್ತು ಗುಂಪಿನಲ್ಲಿನ ಇತರ ಪಂಗಡಗಳ 


28 ಬ್ಯಾಕ್ಸಿ ಕ4ರಿಯಾಗಳ ವರ್ಗೀಕರಣ ಮತ್ತು ಏಿದರೆಣೆ 


ಕೋಷ್ಟಕ 15.4: ರೂಪಹಾಂತರೆದಿಂದ ಅಂತರ್‌ತಳಿ ಮತ್ತು ಅಂತರ್‌ 
ಪ್ರಭೇದ ತಳಿ ಸಂಕಿರಣದಲ್ಲಿ ಗಮನಿಸಲಾದ ಅನುವಂಶೀಯ ಪುನರ್‌ 
ಸಂಯೋಜನೆಯ ಸಂಭವ ಪ್ರಮಾಣಗಳ ಮೇಲೆ ಅನುವಂಶೀಯ ಸೂಜಿಯ 
ಆಯ್ಕೆಯ ಪ್ರಭಾವ: 





ರೂಪಾಂತರದ ಸಾಪೇಕ್ಷ ಸಂಭವ ಪ್ರಮಾಣ, 
(ಅದೇ ರೀತಿಯ ದಾತದೊಂದಿಗೆ ಪಜೆಯಲಾದ 
ದಾತೆ ತಳಿ (Strain) ಮೌಲ್ಯಗಳಿಗೆ ಸಾಧಾರಣೀಕರಿಸಲ್ಪಟ್ಟಿದೆ.) 





ಎ 


ಪ್ಟೊಮೈಸಿನ್‌ ಟ್ರಫ್ಟೊಫ್ಯಾನ್‌ ಲ್ಯೂಸಿನ್‌ 


£2 


ಟೆ 


ಬ್ಯಾ. ಸಓಲಿಸ್‌ 168-2 

(ಹೊಮೊಲಾಗಸ್‌) 1.0 1.0 1.0 
ಬ್ಯಾ. ಸಟಲಿಸ್‌ 6633 0.6 < 5010-38 < 5710-53 
ಬ್ಯಾ. ಸಬಿಲಿಸ್‌ ವಾರ್‌ ನೈಜರ್‌ 0.54 < 5X10-5 1.4X10-3 
ಬ್ಯಾ. ಪುಮಿಲಸ್‌ 2.3X10-- € 5X10-5 «ಇ 5X10-5 
ಬ್ಯಾ. ಲಿಚ್ಛೆನಿಫಾರ್ಮಿಸ್‌ 4X10-3 < 5X10°° < 5X10 
ಬ್ಯಾ. ಮೆಗಟೆರಿಯವರ್‌ < 2X10°5 < 5X10~° < 5X10: 
ಬ್ಯಾ. ಪಾಲಿಮಿಕ್ಸ < 2X10°5 ಇ 5X10”° < 5X10°° 





a: ಸೈಪ್ಟೊಮೈಸಿನ್‌ನ ಪ್ರಭಾವಕ್ಕೊ ಪಡುವಂಥ ಮತ್ತು ಬೆಳವಣಿಗೆ ಅಂಶಗಳಾಗಿ 
ಬ್ರಷ್ಟೊಫ್ಮಾನ್‌ ಹಾಗೂ ಲ್ಯೂಸಿನ್‌ಗಳ ಅವಶ್ಯಕತೆ ಪಡೆದ ಬ್ಯಾಸಬಲಿಸ್‌ 168-2ರ ಒಂದು 
ತಳಿಯನ್ನು, ಹಲವು ಬೇಕಿ ಬೇರೆ ದಾತಗಳಿಂದ್ರ ರಿNಸಿಯೊಂದಿಗೆ ಸ್ಪೈಪ್ಪ್ರೊಮ್ಮೆಸಿನ್‌ ನಿರೋಧ 
ಕತೆಗೆ ಅಥವಾ ಪೋಷಣಾ ಸ್ವಾತಂತ್ರ್ಯಕ್ಕೆ ಬದಲಾಯಿಸಲಾಗಿದೆ. (ಎಲ್ಲವೂ ಸ್ಪೈಪ್ಪೊಮ್ಮೆ ಸಿನ್‌ 
ನಿರೋಧಕ ಶಕ್ತಿಯನ್ನು ಮತ್ತು ಎರಡು ಅಮೈನೊ ಅಮ್ಲಗಳನ್ನು ಸಂಶ್ಲೇಷಿಸುವ ಶಕ್ತಿಯನ್ನು 
ಹೊಂದಿದ್ದವು. 0. Dubnau, |, Smith, P. Morelia ಮತ್ತು . 
Marmurs ಅಂಕಿ ಅಂಶ. Proc. Natl. Acad. 501, ಟಿ, 5. 54, 491 
(1965). 


ಚಿತ 15.8 ಒಂದು ನಿರ್ದಿಷ್ಟ ಅನುವಂಶೀಯ ಸೂಚಿಯಾದ ಸೈಪ್ಟೊಮೈಸಿನ್‌ 


A 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 29 


ನಿರೋಧಕತೆಗೆ ರೂಪಾಂತರದ ಸಂಭವ ಪ್ರಮಾಣಗಳ ಬಗ್ಗೆ ನಡೆಸಿದ ಅಧ್ಯಯನಗಳು ತಿಳಿಸ್ನ್ನು 
ವಂತೆ, ಮೊರಾಕ್ಸೆಲ್ಲಾ ಮತ್ತು  ಸೈಸೀರಿಯಾ, ಗುಂಪುಗಳ ಮಧ್ಯ ಅನುವಂಶೀಯ ಸಂಬಂಧಗಳನ್ನು 
ತಿಳಿಸುವ ಸರಳಗೊಳಿಸಿದ ಚಿತ್ರ. ಚೌಕಟ್ಟುಗಳನ್ನು ಅಥವಾ ವ ೈತ್ತ್ರಗಳನ್ನು ಕೂಡಿಸುವ ಗಟ್ಟ 
ಗೆರೆಗಳು, ಪ್ರತಿ ಗುಂಪಿನಲ್ಲೂ ಗಮನಿಸಲಾದ ಆಂತರ್‌ ಗುಂಪು ರೂಪಾಂತರ ಸಂಭವ ಪ ಪ್ರಮಾಣಗಳೆ 
10-: ರಂದ 10-8ರಷ್ಟನ್ನು ಸೂಚಿಸುತ್ತನೆ; ಡ್ಯಾಷ್‌ಗಳು ಇರುವ ಗೆರೆಗಳು ಪ ಪ್ರತಿ ಗುಂಪಿ 
ನಟ್ಲೂ ಗಮನಿಸಲಾದ ರೂಪಾಂತರದ ಸಂಭವ ಪ್ರಮಾಣಗಳ 10-3 ರಿಂದ 101 ' ರಷ್ಟನು 


ತಾ ರಾ, ದಸರಾ )್ಭ್ಮ ಸ್ಯ ಲಾತಾ 


ಆಕ್ಸಿಡೇಸ್‌ ಮಣ ಮೊರಾಕ್ಸೆಲ್ಲಾಗಳು 
(ಅಸಿನೆಟೊಬಾಕ್ಟರ್‌ ರ್‌ 







| ಉಹ್‌ ಗಂಪುಗಳ 
ದರದರ | (A ಸೊ 44.೬.1 
ಆ 
Ny 
ಪಂ ಸುರ 


ಮೊರಕ್ಷೆಲ್ಲಾ 
ಓಸ್ಲೊನ್ಸಿಸ್‌ 


ಕ 
| 


t 
I 
| 
| 
\ 
1 
4 


| ನೈಸೀರಿಯಾ |! 
ಕಾ ಟರ್ಲ್ನಾಬಿಸ್‌ 
ಫ್ರಿ ಪಿ 


ನೈಸೀರಿಯಾ ನೈಸಿೀ ರಿಯಾ. 
ಪೌ ವ | ಮೆನಿಂಬೆಟಿದಿಸ್‌ 


ರ್ದ 








| ಫೈಸೀರಿಯಾ OO ನೈಸೀರಿಯಾ | | 
ಸಿಕ್ಕಾ. _ಫ್ಲಾವಸೀನ್ಸ್‌ 


ಸೂಚಿಸುತ್ತವೆ. ಕೂಡಿಸುವ ಗೆರೆಗಳು ಇಲ್ಲದಿರುವ ಕಡೆ ಅಂತರ್‌ಗುಂಪು ರೂಪಾಂತರಗಳನ್ನು 
ಪತ್ತೆಹಚ್ಚಲಾಗಿಲ್ಲ. ಭೌತಿಕ ಆಕೃತಿಯ ಹೋಲಿಕೆಗಳ (ಗೋಳಾಕಾರದ ಕೋನ ಆಕಾರ) 
ಆಧಾರದ ಮೇಲೆ ನೈಸೀರಿಯಾ ಪ್ರಭೇದಗಳೊಂದಿಗೆ ವರ್ಗೀಕರಿಸಲಾಗಿರುವ *ನೈಸೀರಿಯಾ' 
ಕ್ಮಾಬರ್ಯಾಲಿಸ್‌, ನೈಸೀರಿಯಾ ಪ್ರಭೇದಗಳಿಗಿಂತ, ಮೊರಾಕ್ಸೆಲ್ಲಾ ಪ್ರಭೇದಗಳೊಂದಿಗೆ ಹೆಚ್ಚು 
ನಿಕಟವಾಗಿ ಸಂಬಂಧಿಸಿರುತ್ತದೆ. 


ಜೀವಿಗಳ ಮಧ್ಯೆ (ಉದಾ; ಎಇರೋಬ್ಯಾಕ್ಟರ್‌, ಪ್ರೋಟಿಯಸ್‌) ಮಿಶ್ರತಳಿಗಳನ್ನು 
ಪಡೆಯಲು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗಿವೆ. ದೃಶ್ಯರೂನೀಯ ಹೋಲಿಕ 
ಗಳಿಂದ ಕಿಳಿಯಬಹುದಾದ ಅನುವಂಶೀಯ ಸಂಬಂಧಗಳ ನಿರ್ಣಯಗಳನ್ನು ಈ 
ಫಲಿತಾಂಶಗಳು ಧೃಡಪಡಿಸುತ್ತವೆ. ದೃಶ್ಯರೂಪೀಯ ಪರಿಮಾಣಗಳಲ್ಲಿ, 


30 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿನರಣೆ 


ಎಸೆರಿಷಿಯಾ, ಸಾಲ್ಮೊನಲ್ಲ ಮತ್ತು ಸಿಜೆಲ್ಲ ಪಂಗಡಗಳ ಜಾತಿಗಳು, ಕರುಳಿನ ಗುಂಪಿನ 
ಇತರ ಜೀವಿಗಳನ್ನು ಹೋಲುವುದಕ್ಕೆಂತ, ಅವೇ ಪರಸ್ಪರ ಬಹಳವಾಗಿ ಹೋಲು 
ತ್ತವೆ; ವಾಸ್ತವವಾಗಿ ಅವುಗಳಲ್ಲಿ ಜಾತಿಯ ಬೇರ್ಪಡುವಿಕೆಗಳು ಸಾಧ್ಯವೆ? ಎಂದು 


ಪ್ರಶ್ನಿಸಬಹುದು (18ನೇ ಅಧ್ಯಾಯ ನೋಡಿ), 


ಎಪಿಸೊಮ್‌ನ ವರ್ಗಾವಣೆಯ ವರ್ಗೀಕರಣಶಾಸ್ತ್ರೀಯ ಪ್ರಾಮುಖ್ಯತೆ 


ಲಿಂಗಾಂಶಗಳಂತಹೆ (೯) ಅಥವಾ ಚಸಧಿನಿರೋಧಕ ಅಂಶಗಳಂಕಹ 
(RTF) ವಿಪಿಸೊಮಲ್‌ ಅಂಶಗಳ ನರ್ಗಾವಣೆಯು ಪ್ರ ಭೇದಗಳ ಮದ್ಯೆ ಉಂಟಾ 
ಗಲು ಕೂಡ ಅನುಬದ್ಧ ನಂಯೋಗವು ಅವಕಾಶ ಕೊಡಬಹುದು, ಬ್ಯಾಕ್ಟಿರಿಯಾ 
ಗಳ ಮಧ್ಯೆ ಎಪಿನೆಣಮ್‌'ನ ವರ್ಗಾವಣೆಯುಂಬಾದಾಗ ಗ್ರಾಹಕ ಕೋಶದಲ್ಲಿ 
ವಪಿಸೊವರ್‌ ಸ್ಪಾಪಿಸಲ್ಪಡುವುದಕ್ಕೆ ಪುನರ್‌ ಸಂಯೋಜನೆಯ ಯಾವ ಕ್ರಿಯೆಯೂ 
ಅವಶ್ಯ ಕವಾಗಿಲ್ಲ (ಅಧ್ಯಾಯ 14 ನೋಡಿ). ಅದ್ದರಿಂದ ಎರಡು ಬೇರೆ ಬೇರೆ 
ಬ್ಯಾಕ್ಟೀರಿಯಲ್‌ ಪ್ರಭೇದಗಳ ಮಧ್ಯೆ ಒಂದು ಎಪಿಸೊರ್ಮ ಜಯಪ್ರದ ನರ್ಗಾ 
ವಣೆಯು, ಅವು ಅನುವಂಶೀಯವಾಗಿ ಒಂದೇ ರೀತಿ ಇರುತ್ತವೆ ಎಂದು ಸಾಕ್ಷ್ಯ 
ನೀಡುವುದಿಲ್ಲ. ಆದರೂ ಅನುಬದ್ಧಸಂಯೋಗಕ್ಕೊಳಗಾಗಲು ಮತ್ತು ಎಪಿಸೊವರ್‌ 
ಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡು ಬ್ಯಾಕ್ರ್ರೀರಿಯಾಗಳ ಸಾಮರ್ಥ್ಯವು, 
ಎಪಿಸೊಮಲ್‌ DNನAಗೆ ಸೂಕ್ತವಾದ ಜೋಡಣೆ ಜಾಗಗಳ ಇರುವಿಕಯಂತಹ 
ಮುಖ್ಯ ದೃಶ್ಯರೂಪೀಯ ಗುಣಗಳ ಒಂದು ಶ್ರೇಣಿಯನ್ನು ಅವು ಹೊಂದಿರುತ್ತವೆ, 
ಎಂದು ನೂಚಿಸುತ್ತದೆ. ಅದ್ದರಿಂದ ಸಾಧ್ಯವಾಗುವ ಎಪಿಸೊಮ್‌ನ ವರ್ಗಾವಣೆಯ 
ಜೀವಶಾಸ್ತ್ರೀಯ ವ್ಯಾಪ್ತಿಯನ್ನು ಜಾತಿಯ ಸಂಬಂಧದ ಒಂದು ನಿರ್ದಿಷ್ಟ ಮಟ್ಟಿ ದ 
ನರೋಕ್ಷ ಸಾಕ್ಷ್ಯಕ್ಕೆ ಅನ್ವಯಿಸಬಹುದು. ಎ. ಕೊಲಿಯ 5-180 ಎಪಿಸೊವರ್‌ 
ಅನ್ನು, ಯಾವ ಬ್ಯಾಕ್ಟೀರಿಯಾಗಳೊಂದಿಗೆ ಎ. ಕೊಲಿಯು ಮಿಶ್ರ ತಳಿಗಳನ್ನು ಟು 
ಮಾಡಲು ಸಮರ್ಥವಾಗಿಲ್ಲವೋ ಅಂಥ ಬ್ಯಾಕ್ಟೀರಿಯಾಗಳಿಗೆ ಜಯಪ್ರ ದವಾಗಿ 
ವರ್ಗಾಯಿಸಬಹುದು ; ಇಂಥವುಗಳಲ್ಲಿ ಸೆರ್ರಾಷಿಯ, ಪ್ರೊಟಿಯಸ್‌ ಯರ್ಬಿನಿಯ ಮತ್ತು 
ವಿಬ್ರಿಯಾ ಜಾತಿಗಳ ಜೀವಿಗಳು ಕೆಲವು. ಆದರೆ ಈ ಎಪಿಸೊಮ್ಮ ಅನ್ನು 
ಸ್ಮೂಡೊಮೋನಾಸ್‌ ಪ್ರಭೇದಗಳಿಗೆ ವರ್ಗಾಯಿಸಲು ಮಾಡಿದ ಪ್ರಯತ್ನಗಳು ವಿಫಲ 
ವಾಗಿವೆ. ಬ್ಯಾಕ್ಟೀರಿಯಾಗಳ ಮಧ್ಯ ಜೀವಶಾಸ್ತ್ರೀಯ ತಳಿಸಂಕೆರಣದಿಂದ ಪಕ್ಕೆ 
ಹಚ್ಚಲು ಸಾಧ್ಯವಾಗದಂತಹ ಸಣ್ಣ ಸಂಬಂಧಗಳನ್ನು ತೋರಿಸುವ ಸಾಮಥ್ಯ ಈ 
ಎಪಿನೂರ್ಮನ ವರ್ಗಾವಣೆಗಿದೆ. 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ 31 


ಬಾಕ್ಟೀರಿಯಾಗಳ ವರ್ಗೀಕರಣದಲ್ಲಿ ಮೇಲ್ಮಟ್ಟದ ವರ್ಗ 
ಸಮಸ್ಯೆ 


ನಾಮಕರಣ ವ್ಯವಸ್ಥೆ ಯ ಕಾರಣಗಳಿಂದಾಗಿ ಪ್ರ ಭೇದಗಳನ್ನು ಜಾತಿಗಳಿಗೆ 
ಸೇರಿಸುವುದು ಒಂದು ಅವಶ ಕ ಕಾರ್ಯವಾಗಿದೆ. ಇದೂ ಅಲ್ಲದ ಒಂದು 
ಬ್ಯಾ ಕ್ರ (ರಿಯಲ್‌ ಜಾತಿಯನ್ನು ಗುರುತಿಸಲು ಬಹುತೇಕ ಬೇರೆ ಬೇರೆ ಲಕ್ಷಣಗಳನ್ನು 
ಅವು ಸೂಚಿಸುತ್ತವೆ. ಉದಾಹರಣೆಗೆ ಒಂದೇ ರೀತಿಯ ಒಟ್ಟು ರಚನಾಗುಣಗಳನ್ನು 
(ಉದಾ; ಕೋಶದ ಆಕಾರ, ಕಶಾಂಗಗಳ ಇರುವಿಕೆ, ಗ್ರಾಂ ಪ್ರಕಿಕ್ರಿಯೆ) ಮತ್ತು 
ಮುಖ್ಯ ಕಾರ್ಯಕಾರಿ ಗುಣಗಳನ್ನುಳ್ಳ (ಉದಾ; ಶಕ್ತೆ ಉತ್ಪಾದಕ ಜೀವದ್ರವ್ಯ 
ಪರಿಮಾಣ ಅಥವಾ ಚಯಾಪಚಯ ಕ್ರಿಯೆಯ ಪ್ರಕ್ರಿಯೆಗಳು ಆಮ್ಲಜನಕ 
ಸಂಬಂಧಗಳು) ಪ್ರಭೇದಗಳನ್ನು ಒಂದು ಜಾತಿಯಲ್ಲಿ ಸೇರಿಸಬೇಕು. ಬ್ಯಾಕೈೇರಿಯಾ 
ಗಳ DNA ಪ್ರತ್ಯಾಮ್ಲ ಸಂಯೋಜನೆಯ ಬಗ್ಗೆ ನಡೆಸಿದ ಇತ್ತೀಚಿನ ಸಂಶೋಧನೆ 
ಗಳು ಸ ಮುಖ್ಯವಾದ ಇನ್ನೊ ಂದು ಅನುವಂಶೀಯ ಲಕ್ಷಣವನ್ನು ಸೂಚಿಸಿದೆ: ಸೇರಿಸ 

ಟ್ರಿ ಪ್ರಭೇದಗಳ DNA 3 ತ್ಯಾಮ್ಲ ಸಂಯೋಜನೆಯ ವ್ಯಾಪ್ತಿ ಸಾಧ್ಯವಾದಷ್ಟು 
ಬನ ದಾಗಿರಬೇಕು. ಇಂತಹ ಲಕ್ಷಣಗಳ ಆಧಾರದಿಂದ, ಹೆಚ್ಚು ಸಂಖೆ ಯಲ್ಲ 
ಚೆನ್ನಾಗಿ ರೂಪಿಸಲ್ಪಟ್ಟ ಜಾತಿಗಳಾಗಿ ಬ್ಯಾಕ್ಟೀರಿಯಾಗಳನ್ನು ಜೋಡಿಸಲು ಸಾಧ್ಯ 
ವಾಗುತ್ತದೆ. 


ಜಾತಿಗಳನ್ನು ಹೆಚಿ ಕಿನ ಮಟ್ಟ ಗಳಲ್ಲಿ ಅಂದರೆ ಕುಟುಂಬಗಳು, ಪಂಗಡಗಳ, 
ಮತ್ತು ನರ್ಗಗಳಾಗಿ "ೋಡಿಸುವುದರಿಂದ ಮುಖ್ಯ ಉಪಯೊ ೧ಗವೇನೆಂದರೆ 
ಪಂಗಡದ ಮಟ್ಟಕ್ಕೆ ಕೆ ಫಿ ಅತೀತವಾಗಿರುವ ಬಗೆಗಳ ಸಾದೃಶ್ಯಗಳನ್ನು ಸೂಚಿಸಲು ಈ 
ರೀತಿ ಒಂದು ನಿಧಾನ ದೊರೆಯುತ್ತದೆ, ಬ್ಯಾಕ್ಟಿ ೇರಿಯಾಗಳ ವರ್ಗೀಕರಣಕ್ಕೆ ಪೂರ್ಣ 
ವಾಗಿ ಕ್ರ ಮುಬದ್ಧ ವಾದ ಒಂದು ಚೌಕಟ್ಟ ನ್ನ್ನ ಅಭಿವೃ ದ್ಧಿ ಪಡಿಸಲು ಕಲವು ಯತ್ತ 
ಗಳನ್ನು ಮಾಡಲಾಗಿದೆ. *ಚ್ರಿರ್ನೀಯನರ "ಮ್ಮಾ ಸು "ಹುಲ್‌ ಅಫ್‌ ಡಿಬರ್ಮಿನೇಟವ್‌ 
ಬ್ಯಾಕ್ಸೀರಿಯಾಲಜಿ?ಯ 7ನೇ ಮುದ್ರಣದಲ್ಲಿ ಒಂದು ಮಾದರಿ ಉದಾಹರಣೆಯನ್ನು 
ಕಾಣಬಹುದು. ಕೇವಲ ಕೆಲವು ದೊಡ್ಡ ಬ್ಯಾ ಕ್ರೀರಿಯಲ್‌ ಉಪ ಗುಂಪುಗಳಲ್ಲಿ 
(ಉದಾ; ಹಣ್ಣು ಬಿಡುವ ಮಿಕ್ಟೊ ಬ್ಯಾಡ ಯ ಸ್ಪೈರೊಚೀಟ್‌ ಗಳು ಮತ್ತು 
ಆಕ್ರೈ ನೋಮೈಸೀಟ್‌ಗಳು) ನಂಗಡಕ್ಕಿ ಂತ ಮೇಲ್ಮಟ್ಟದ ಗುಂಪುಗಳನ್ನು ಗುರುತಿಸಲು 


೭ 


* 8ನೇ ಮುದ್ರಣವು 1974ರಲ್ಲಿ ಪ್ರಕಟವಾಗಿದೆ. ಇದರಲ್ಲಿ ಹಲವಾರು ಬಹಲಾವಣೆ 
ಗಳನ್ನು ಮಾಡಿದ್ದಾರೆ. 


32 ಬ್ಯಾಕ್ಟಿ ಸ ಸರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಹಂಚಿಕೊಂಡ ಗುಣಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ ಆದರೂ, ಅತಿದೊಡ್ಡ ಮತ್ತು 
ಬಹು ವಿಭಿನ್ನವಾದ ಏಕಕೋಶಯುಕ್ತ ಖುಜು ಬ್ಯಾಕ್ಟೇರಿಯಾಗಳ ಗುಂಪಿನಲ್ಲಿ 
ಈ ಕಾರ್ಯವ್ರ ಬಹಳ ಕಪ್ಪ ಕರ. ಇದಕ್ಕೆ ಪ್ರಥಮ ಕಾರಣವೇನೆಂದರೆ ದೊಡ್ಡ ರಚನಾ 
ಮತ್ತು ಕಾರ್ಯಕಾರಿ ಗುಣಗಳಲ್ಲಿ ಸಂಬಂಧಗಳು ಬಹಳೆ ಕಡಿಮೆ ಮತ್ತು ಅಕ್ರ ಮವಾಗಿರು 
ತ್ತವೆ. ರಚನಾತ್ಮಕ ಪರಿಮಾಣಗಳಲ್ಲಿ ಜಾತಿಗಿಂತ ಮೇಲ್ಮಟ್ಟದ ಗುಂಪುಗಳಿಗೆ ಅರ್ಥ 
ವಿವರಣೆ ನೀಡಲು ಪ್ರಯತ್ನಿಸಿದರೆ ಮುಖ್ಯ ಕಾರ್ಯದ ವಿಷಯಗಳಲ್ಲಿ ಪರಸ್ಪರ 
ಹೋಲುವ ಜೀವಿಗಳು ಬೇರೆಯಾಗುತ್ತವೆ ; ತದ್ವಿರುದ್ಧವಾಗಿ, ಮುಖ್ಯ ಕಾರ್ಯಕಾರಿ 
ಗುಣಗಳನ್ನು ಆಧರಿಸಿ ಮಾಡಿದ ಒಂದು ಕ್ರಮಬದ್ಧ ವಾದ ವರ್ಗೀಕರಣವು ಮುಖ್ಯ 
ರಚನಾ ಗುಣಗಳನ್ನು ಹೊಂದಿರುವಂತಹ ಜೀವಿಗಳು ಬೇಕೆಯಾಗುವುದಕ್ಕೆ ಕಾರಣ 
ವಾಗುತ್ತದೆ. ಈ ತೊಂದರೆಂಬ ಸ್ವರೂಪವನ್ನು ಒಂದು ಉದಾಹರಣೆಯು ಸ್ಪಷ್ಟ 
ಪಡಿಸುತ್ತದೆ. ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳ ಅತಿ ದೊಡ್ಡ ಗುಂಪಿನ ಜೀನಿ 
ಗಳಾದ ನೇರಳೆಬಣ್ಣದ ಬ್ಯಾಕ್ಟೀರಿಯಾಗಳಿಗೆ ಕೆಳಗೆ ಕಾಣಿಸಿರುವ ಮುಖ್ಯ ಕಾರ್ಯ 
ಕಾರಿ ಲಕ್ಷಣಗಳಿವೆ; ಇತರ ಎಲ್ಲಾ ದ್ಯುತಿಸಂಶ್ಲೇಷಕ ಜೀವಿಗಳ ದ್ಯುಕಿಸಂಶ್ಲೇಷಕ 
ವರ್ಣದ್ರವ್ಯ ವ್ಯವಸ್ಥೆ ಯಿಂದ ಸುಲಭವಾಗಿ ಪ್ರತೈೇಕಿಸಬಹುದಾದಂತಹ ಒಂದು ವಿಶೇಷ 
ವಿಧದ ದ್ಯುತಿಸಂಶ್ಲೇಷಕ ವರ್ಣದ್ರವ್ಯ ಇವುಗಳಲ್ಲಿರುತ್ತದೆ. ಅವುಗಳ ದ್ಯುತಿಸಂಶ್ಲೇ 
ಷಕ ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯ ಕ್ರಿಯೆಯಲ್ಲಿ ಒಂದೇ 
ರೀತಿಯ ಗುಣಗಳಿರುತ್ತವೆ. ಹೀಗೆ ಶರೀರಕ್ರಿಯಾಶಾಸ್ರೀಯಕೃನುಗುಣವಾಗಿ ಈ 
ಜೀವಿಗಳನ್ನು ಒಂದು ಮುಖ್ಯ ಮುಖ್ಯಾ ರಿಯಲ್‌ ಉಪಗುಂಪಾಗಿ ಪರಿಗಣಿಸಲು 
ಸಾಧ್ಯವಾಗುತ್ತದೆ. ಆದರೆ ರಚನಾತ್ಮಕ ಪರಿಮಾಣಗಳಲ್ಲಿ ನೇರಳೆ ಬಣ್ಣದ 
ಬ್ಯಾಕ್ರೀರಿಯಾಗಳೆಲ್ಲವೂ ಗ್ರಾಂ ಖುಣವಾಗಿರುತ್ತವೆಂಬುದನ್ನು ಬಿಟ್ಟರೆ, ಬಹುತೇಕ 
ಭಿನ್ನವಾಗಿರುತ್ತವೆ. ದ್ಯುತಿಸಂಶ್ಲೇ(ಷಕವಲ್ಲದ  ವಏಕಕೋಶಯುಕ್ತ ಖುಜು 
ಬ್ಯಾ ಕ್ಲೀರಿಯಾಗಳಲ್ಲಿ ಕಂಡುಬರುವ ಹಲವು ರಚನಾ ವಿಧಗಳಿಗೆ ರಚನಾತ್ಮಕ ಪಡಿ 
ರೂಪಗಳನ್ನು ಕಂಡುಹಿಡಿಯುವುದು ಸುಲಭ (ಕೋಷ್ಟಕ 15.5). ಹೀಗೆ ನೇರಳೆ 
ಬಣ್ಣದ ಬ್ಯಾಕ್ಟೀರಿಯಾ ಜಾತಿಗಳನ್ನು ಹೆಚ್ಚಿನ ಮಟ್ಟ ದಲ್ಲಿ ವರ್ಗೀಕರಿಸಲು ಪ್ರಯತ್ನಿ 
ಸಿದಾಗ ಬ್ಯಾಕ್ಟೇರಿಯಲ್‌ ವರ್ಗೀಕರಣಶಾಸ್ತ್ರ ಜ್ಞನು ಬರಡು ಪರ್ಯಾಯ ವಿಷಯ 
ಗಳನ್ನು ಎದುರಿಸಬೇಕಾಗುತ್ತದೆ. ಇವೆರಡೂ ಒಂದೇ ಬಗೆಯ ನಿರಂಕುಶ ರೀತಿಯ 
ವೆನಿಸಿನೆ. ಶರೀರಕ್ರಿಯಾಶಾಸ್ತ್ರೀಯ ಪರಿಎನಾಣಗಳಲ್ಲಿ ಗುರುತಿಸಲಾದ ಏಕ್ಸೈಕ ದೊಡ್ಡ 
ಗುಂಪನ್ನಾಗಿ ಅವುಗಳನ್ನು ಸಮರ್ಥಿಸಲು ಅಥವಾ ಅವುಗಳನ್ನು ಬೇರ್ಪಡಿಸಿ ಪ್ರತ್ಯೇಕ 
ನಂಗಡಗಳಾಗಿ ವಿಂಗಡಿಸಬಹುದು. ರಚನಾತ್ಮಕ ಪರಿಮಾಣಗಳಲ್ಲಿ ಅರಿತಿರುಐ ಆದರೆ 
ಮುಖ್ಯ ಶರೀರಶಾಸ್ತ್ರೀಯ ಗುಣಗಳ ವಿಷಯದಲ್ಲಿ ಭಿನ್ನ ನೆನಿಸಿರುವ ಮೇಲ್ಮಟ್ಟದ 
ಶ್ರೇಣಿಯಲ್ಲಿ ಹೀಗೆ ವಿಂಗಡಿಸಬಹುದು. ೩ಂತಹ ಆಯ್ಕೆಗಳನ್ನು ಮಾಡಲು ಇರುವ 


ಬಾ ಕೀರಿಯಾಗಳ ವರ್ಗೀಕರಣ 33 


ನಶ್ಯಕ3ಿ ಹೀಗಿನೆ. ಬ್ಯಾಕ್ರೀರಿಯಲ್‌ ವರ್ಗೀಕರಣಶಾ ೨ರ ಜನ ನು ಬ್ಯಾಕ್ಟೀರಿಯಾಗಳ 
ರ್ಗೀಕರಣಕ್ಕೆ ಒಂದು ಸಾಮಾನ್ಯ ಕ್ರಮಬದ್ಧ ಚೌಕ ಕಟ್ಟನೆ: ನ್ಹಿಕೊಳ್ಳಲು ಇರುವ 


ದು 
೧ ಂದರಿಗೆ ಇದು ವಿವರಣೆ ನೀಡುತ್ತ ದ. 


2.1: 


ಈ ಪುಸ್ಮಕದ ಮುಂದಿನ ಅಧ್ಯಾಯಗಳಲ್ಲಿ ಬ್ಯಾಕ್ಟೀರಿಯಾಗಳ ಹ ಹಲವು ಗುಂಪು 
ಗಳನ್ನು ಕ್ರಮಬದ್ಧ ವಾದ ಒಂದು ವ ವ್ಯವಸ್ಥೆ ಯಿಂದ ವಿವರಿಸಲು ನಾವು ಪ ಪ್ರಯತ್ನಿಸಿ ಸಿಲ್ಲ, 
ಬಹುಪಾಲು ಸಂದರ್ಭಗಳ ಲ್ಲ ಬ್ಯಾಕ್ಟೀರಿಯಲ್‌ ಪಂಗಡ ಒಂದು ಅರ್ಥಪೂರ್ಣ ಮಾದ 
ವಿಧದಲ್ಲಿ ವಿವರಣೆ ನೀಡಬಹುದಾದಂತಹ ಒಂದು ಅತಿ ದೊಡ್ಡ ವರ್ಗೀಕರಣಶಾಸ್ತ್ರಿ ಯ 
ಗುಂಪಾಗಿದೆ. ಹೆಲವು ಜಾತಿಗಳನ್ನು ಒಟ್ಟಿ ಗೆಚರ್ಚಿಸಲು ಅನುಕೂಲವಾಗುವಂತಹ 
ಸಾಮಾನ್ಯ ಗುಣಗಳಿದ್ದಲ್ಲಿ ನಾವು ಆ ಗುಂಪಿಗೆ ಒಂದು ಕುಟುಂಬ, ಪಂಗಡ ಅಥವಾ 
ವರ್ಗವಾಗಿ ಅರ್ಥವಿವರಣೆ ನೀಡಲು ಪ್ರಯತ್ನಿಸುವುದಳೆ ಬದಲು ಒಂದು 
ಸಾಮಾನ್ಯ ಹೆನ೭ನಿಂದ (ಉದಾ: ನೇರಳೆ ಬಣ್ಣದ ಬ್ಯಾಕಿ (ರಿಯಾಗಳು) ಅದನ್ನು 
ತರೆಯಲಾಗಿದೆ. 


ತ 
ಜು 


ತರ 
ಮಿತಗೊಳಿಸುವುದು. ಜಾತಿಗಳು ದ್ರಂದ್ಲಾರ್ಥ ಬರದಂತೆ ವಿವರಿಸಲಾಗದ 
ದ ಮತ್ತು ಹೊಸದಾಗಿ ಬೇರ್ಸಡಿಸ ಸಲ್ಪಟ್ಟ ಜೀವಿಯನ್ನು ಸರಿಯಾದ ಜಾತಿಗೆ ಸುಲಭ 
ಸೇರಿಸಲು ಆಗುವಂತೆ ಸಾಕಷ್ಟು ಸೂಚನೆಗಳನ್ನು ಅವುಗಳ ನಿವರಣೆಗಲು ಸೀಡಿ 
ದ ಇರ್ಣವಾಗಿ ತ 


ಸುರ ವಾ ಗಿರುತ್ತದೆ ದೆ ಎಂಬುದನು ವಿನೇಷವಾ 
ಬೀಕು. "ಗೈಡ್‌ ಟುದಿ 


WX 
೭) ಜಾ 
೨ಯಾ' (ಬಿಬ್ಬಿಯೊಗ್ಗ ದಿ ನೋಡಿ) ಎಂಬ ಪುಸ್ತಕವಿದೆ 
ಗ) ಆ ಕೆ — ಕ 


ನಿರ್ಧಾರಕ ಕಾರ್ಯಗಳಿಗಾಗಿ ಬ್ಲಾ ಕೇರಿಯಲ್‌ ವರ್ಗಿೀ£ ಣವನ್ನು ಚತಿಯ 
7] 


ದ | 
ದು 
2 


ಹಾ 
ದ 
ತ 
ಲ್ಲ 
ಕಂ 
2 


ಐಡಿಂಟಿ ಫಿಕೇಷನ್‌ ಆಫ್‌ ದಿ ಜೆನೆರಾ ಆಫ್‌ಬ್ಯಾಕ್ಸ 


ಬ್ಯಾಕ್ಟೀರಿಯಾಗಳನ್ನು ಮಿಕೊ ಬ್ಯಾರೆ ಕರಿಯಾ, ಖಯಜುಬ್ಯಾ ಕ್ರೇರಿಯಾ ಮತ್ತು 
ಸ್ಪೈರೋಕೇಟ್‌ ಗಳೆಂದು ಮೂರು ಗುಂಪುಗಳಾಗಿ ಕರೆಯಲು ಉಪಯೋಗಸಬಹು 
ದಾದ ಗುಣಗಳನ್ನು 5ನೆ ನೇಅಧ್ಯಾ ಯದಲ್ಲಿ ಚರ್ಚಿಸಲಾಗಿದೆ ಮಿಕ್ಸೋಬಾಕ್ರೀರಿಯಾ 
ಗಳು ಮತ್ತು ಸ್ಟ, ಕೋಕೀಟ್‌ ಗ ಸಾಮಾನ್ಯವಾಗಿ ಸಣ್ಣ ಮಾದ ಮತ್ತು ವರ್ಗೀಕರಣ 

ೇಯವಾಗಿ ಸರಳವಾದ ಗುಂಪುಗಳು. ಆದರೆ ಖುಜುಬ ಸ್ಯಾಕ್ವೇ £ರಿಯಾಗಳು 
ಡ.ವಾದ ಮತ್ತು ಸಂಕೀರ್ಣವಾದ ಗುಂಪುಗಳು. ಖುಜು ಬ್ಯಾಕ್ಕೇರಿಯಾಗಳ 
ಖಾ ಫಮಿಕ ಉಪವಿಭಾಃ /ಸುವಿಕೆಯ ಬರು ಉಪಯುಕ್ತವಾದ ಏಕ್ಸೈ ಕ ಗುಣವು 
ಮ್‌ ಪ್ರತಿಕ್ರಿ ಯೆಯಾಗಿರುತ್ತದೆ ಎಂದು ಅನುಭವದಿಂದ ತಿಳಿಯಲಾಗಿದೆ. 10ನೇ 


ಬ್ಯಾ $ ೪ರಿಯಾಗಳ ವರ್ಗೀಕರಣ ಮತ್ತು ನಿವರಣೆ 


ಅಧ್ಯಾಯದಲ್ಲಿ ಸೂಚಿಸಲಾಗಿರುವಂಕ್ಕೆ ತಪ್ರ್ರೇ ಇರದಂತಹ ಮಾರ್ಗದರ್ಶಿಯಾಗದಿ 
ದ್ರ ರ್ಮೂ ಈ ಸರಳ ಕಜೆಮಾಡುವ ವಿಧಾನವು ಕೋಶಭಿತ್ತಿ, ಯ ರಚನೆ ಮತ್ತುರಚನಾಂಶ 
ವನ್ನು 'ಕಂಡುಸಿಡಿಯಲು ಒಂದು ಉತ್ತಮ ಮಾರ್ಗದರ್ಶಿಯಾಗಿದೆ, ಹೀಗೆಗ್ರಾಂಮ್‌ 
ಪ್ರತಿಕಿಂ ಯೆಯ ಮೇಲೆ ಆಧರಿಸಿದ ಒಂದು ಪ್ರಾ ಫಮಿಕ ಉಪವಿಭಾಗಿಸುವಿಕೆಯ ಯಜು 
ಬ್ಯಾಕ್ಸೇ (ರಿಯಾಗನನ್ನು ಬೇರೆ ಬೇರೆ ರೀತಿಯ ಭಿಕ್ರಿಗಳಿರುವ ಎರಡು ದೊಡ್ಡ ಉಪ 
ಗುಂಪುಗಳನ್ನಾ ಕವಕ ಜಾಲಬನ ೪ ಆಕ್ಕೆನೆ ನೊ ಮೆ ಸೀಟ್‌ಗಳು ಗ್ರಾಮ್‌ ಧನ 
ಯುಜುಬ್ಯಾಕ್ಸೆ ರಿಯಾಗಳಲ್ಲಿ ಹಾಗೂ ಅಂತರ್‌ ಬೀಜ ಕಣ ಉತ್ಸಾದಕಗಳೂ ಸೇರಿ 
ದಂತೆ ಏಕಕೋಶಯುಕ್ತ ದೆಂಡಾಕಾರದ ಅಥವಾ ಗೋಳಾಕಾರದ ಜೀನಿಗಳ ಗಣ 
ನೀಯ ಸಂಖ್ಯೆಯ ಗುಂಪುಗಳು ಸೇರಿವೆ (ಆ ಸಾಯ 20 ಮತ್ತು 21 ನೋಡಿ). 
ಗ್ರಾಮ್‌ ಯಣ ಜೀವಿಗಳು ಬಹುಜಿನ್ನ ವಾಗಿರುತ್ತವೆ. ಅವುಗಳಲ್ಲಿ ಎಲ್ಲಾ ದ್ಯುತಿ 
ಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು (ಅಧ್ಯಾಯ 17) ಎಲ್ಲಾ ಪ್ರೊಸೆ ಕೇಟ್‌ ಗುಂಪು 
ಗಳು ಮತ್ತು ಹೆಬ ವಿಧದ ಪಂಡಸಕ್‌ರದ ಸುರುಳಿಯಾಕಾರದ ಹಾಗೂ ಗೋಳಾ 
ಕಾರದ ಅದ್ದುತಿಸಂನ್ಲೀಸಕ ಗುಂಪುಗಳು ಸೇರಿವೆ. (18ನೇ ಮತ್ತು 19ನೇ 


ಅಧ್ಯಾಯಗಳನ್ನು ಒಡಿ). 


ಕೋಷ್ಟಕ 15.5 : ಒಂದೇ ರೀತಿಯ ಕೋಶ ಆಕಾರಗಳನ್ನು ಮತ್ತು 
ಒಂದೇ ರೀತಿಯ ಕೋಶ ವಿಭಜನೆಯ ವಿಧಾನಗಳಿರುವ ನೇರಳೆ ಬಣ್ಣದ ಬ್ಯಾಕ್ಟೀ 
ರಿಯಾಗೆಳು ಮತ್ತು ಅದ್ಯು ತಿಸಂಶ್ಲೆ (ಷಕೆ ಬ್ಯಾಕ್ಳಿ (ರಿಯಾಗಳು 


2 


ಕೋಶವಿಭಜನೆ ಸಿಯ ನೇರಳೆ ಬಣ್ಣ ದ ಅದ್ಯುತಿಸಂಶ್ಲೇಷಕ 
ಕೋಶ ಅಕಾರ ಪಿಧಾನ ಬಾ ಕ್ರೀರಿಯಾ ಇಗಳು ಬ್ಯಾಕ್ಟೀರಿಯಾಗಳು 








ಸುರುಳಿಯಾಕಾರ ಯಗ ವಿದಳನ ರೊಡೊಸ್ಸಿರಿಲಮ್‌, ಸ್ಟಿರಿಲ್ಲಮ್‌ 
ಸ್ಸ 


ಥಯೋಸಿ ರಿಲ್ಲವರ್‌ 
ವಕ್ರ ವಾದ ಯುಗ್ಮ ನಿವಳನ ಎಕ್ಫೊ. ವಿಬ್ರಿ ಖೊ 
ದೆಂಡಶಾರ _ಥಯೊರೂಡೊಸ್ಸೈರ 
ನೇರವ:ದ ಯುಗ್ಮ ವಿದಳನ ಕೊ ಮೋಟಿಯಮ್‌, ಸ್ಯೂ ಡೊ 
ದಂಷಾ ಕಾರ ಶೊಡೊ ಸ್ಯೂ ಡೊ ಮೊನಾಸ್‌ 
ಮೊನಾಸ್‌ 
ದಂಡಾಕಾರ ಮ ರೊ ಡೊಮೈಕ್ರೊ ಶ್ವ ಫೊಮ್ಮೆಕ್ಟೊ 
ಬಿಯಿವರತ್‌ ಬಿಯರ್ಮ 
ಗೋಳಾಕಾರ ಯುಗ್ಮ ವಿದಳನ  ಥಯೂಕ್ಕಾಪ್ಪ ಗ್ರಾಮ್‌ ಯಣ 
ಕಾಕೆಗಳು 


ಅಧ್ಯಾಯ ಹದಿನಾರು 


ಜಾರುವ ಬ್ಯಾಕ್ಟೀರಿಯಾ ಗಳು 


mE 


ಬಹುತೇಕ ನೀಲ-ಪೆರಿದ್ರರ್ಣ ಪಾಚಿಗಳು ನಿಶಿಷ್ಟವಾಗಿ ಜಾರುವ ವಿಧಾನದಿಂದ 
ಚಲಿಸುತ್ತವೆ. ಈ ರೀತಿಯ ಚಲನೆಯನ್ನು ಅದ್ದು ತಿಸಂಶ್ಲೆ (ಷಕ ಪೂರ್ವಕೇಂದ್ರೀಯ 
ಸಂಘಟಿತ ಜೀವಿಗಳ ಹಲವು ಗುಂಪುಗಳಲ್ಲೂ ಕಾಣಬಹುದು. ಶಶಾಂಗ ಚಲನೆಗೆ 
ಹೋಲಿಸಿದರೆ ಈ ಚಲನೆ ನಿಧಾನವಾಗಿದ. ಇದೂ ಅಲ್ಲನ್ನ ಒಂದು ಘನ ಮೂಲ 
ಸದಾರ್ಥದ ಸಂಪರ್ಕದಲ್ಲಿರುವ ಕೋಶಗಳು ಮಾತ್ರ ಈ ಚಲನೆಯನ್ನು ತೋರಿಸುತ್ತವೆ, 
ಆದರೆ ಒಂದು ದ್ರ ವದಲ್ಲಿ ಪೂರ್ಣವಾಗಿ ವಿಲಂಬಿತವಾಗಿರುವ ಕೋಶಗಳು ಈ ಚಲನೆ 
ಯನ್ನು ತೋರಿಸುವುದಿಲ್ಲ, ಈ ಗುಣಗಳಿಂದ ಜಾರುವ ಚಲನೆಯನ್ನು ಗುರುತಿಸ 
ಬಹುದು. ಈ ರೀತಿಯ ಚಲನೆಗೆ ಯಾವ ಅಂಗಾಂಶಗಳೂ ಕಾರಣವಲ್ಲ ಹಾಗೂ ಅಡು 


ಉಂಟಾಗುವ ರೀತಿಯೂ ಸ್ಪಷ್ಟವಾಗಿ. 


ನಾರುವ ಬ್ಯಾಕೀರಿ ಯಾಗಳು, ರಚೆನಾತ್ಮಕ ಹಾಗೂ ಅಭಿವೃದ್ಧಿಯ ಗುಣ 
ಗಳಿಂದ ೩ಪಿಸ್ಪರ ಪ್ರೆ, ಕಿಸಬಹುದಾದಂತಹೆ ಮೂರು ಮುಖ್ಯ ಗುಂಪುಗಳಿಗೆ ಸೇರಿವೆ 
ಕೋಷ್ಟಕ 16.1). ಜಾರುವ ಬ್ಯಾಕ್ಟೀರಿಯಾಗಳ ಘಟಕ ಗುಂಪುಗ-ನ್ನು ಅವುಗಳ 
ರಬಸ ಸ್ರ ಸ ತ್ಯಾ ಮ್ಲ ರಚನೆಯ ಅದು ಎರದಿಂದ ಪ್ರತ್ಯೇಕಿಸಬಹುದು, ಸೂಕ್ಷ್ಮತಂತು 
ನಿನಂತಹ ಜಾರುವ ಜೀವಿಗಳಲ್ಲಿ 35 ರಿಂದೆ 49 2 ಮೋರ್‌ ಶೇಕಡ ವ್ಯಾವ್ಟಿಯಲ್ಲಿ 
b+c ಅಂಶವಿರುವ ಡಿ ಖುರುತ್ತಪೆ. ಈ ವ್ಯಾಪ್ತಿಯು ಸೂಕ್ಷ್ಮ ಒತೆಂತುವಿನಂತಹ 
ಕಲವ ಹರಿದ್ವ ರ್ಣ ಪಾಚಿಯನ್ನು ನಿಕಟವಾಗಿ ಹೋಲುತ್ತವೆ (39 ರಿಂದ 5] ಮೋಲ್‌ 
ಶೇಕಡ b Lo). ಎರಡು ಗುಂಪುಗಳ ರಚನೆಯಲ್ಲಿ ಹೋಲಿಕೆಯಿರುವುದರಿಂದೆ 
(ಮುಂದೆ ಚರ್ಚೆ ಸಲಾಗಿರುವಂತೆ) ಹಲವು ಅದ್ಯು ತಿಸಂಶ್ಲೇಷಕ ಜಾರುವ ಜೀವಿಗಳನ್ನು, 
ನೀಲಹರಿದ್ರ ರ್ಣ ಪಾಚಿಗಳಲ್ಲಿನ ರಚನಾ ಆರುರೂಪಿಗಳ ವಿಕಾಸೆದಿಂದ ನಡೆಯ 
ಆಗಿದೆಯೆಂದು ಊಹಿಸಲು ಸಾಧ್ಯ ವಿಶ. ಏಕಕೋಶ ಜಾರುವ ಬ್ಯಾ ಕ್ರೀರಿಯಾಗಳು 
ಅವುಗಳ DNA ಪ್ರ ತ್ಯಾ ಮ್ಲ ರಚ ೆಗನುಗುಣವಾಗಿ ಒಂದಕ್ಕೊಂದು. ನೇರದ ಗುಂಪು 


ಗಳಾಗಿವೆ. ಹಣ್ಣು ಬಿಡುನ 'ಮಿಕ್ಸೊಬ್ಯಾ ಕ್ರೀರಿಯಾಗಳು ಬ್ಯಾಕ್ಟ್ರೀಂಯಲ್‌ DNA 


16 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


- 


ಪ್ರಭೇದಗಳು 67 ರಿಂದ 71 ಮೋಲ್‌ ಶೇಕಡ ೧೧ ಸಣ್ಣ ವ್ಯಾಪಿ ಬ್ರಿಯಲ್ಲಿರುತ್ತ ವೆ. 
ಸೈಟೋಫ್ಯಾ ಗುಂಪಿಗಾಗಿ ದಾಖಲು ಮಾಡಿಕೊಂಡ ಮಾಲ್ಯಗಳು 33 ರಿಂದ 40 
ವೀಲ್‌ ಶೇಕಡ ೧೧ ನ್ಯಾ ದ್ರಿಯಲ್ಲಿವೆ, ಸೂಕ್ಷ್ಮತಂತುವಿನಂತಹ ಜಾರುವ ಜೀವಿ 

ಹ ತೆಯಾದ ವ್ಯಾಪಿ ಪ್ರಿಯ ಕೆಳಗಿನ ತುದಿಯನ್ನು ಇದು ವ್ಯಾಪಿಸಿರುತ್ತ ದೆ. ಆದ್ದ 
ರಿಂದೆ ಎ ಎಕಕೋಶ ಜಾರುವ ಗುಂಪುಗಳ ಕೋಶರಚನೆಯಲ್ಲಿ ಸ್ಪಷ್ಟ 
ಹೋಲಿಕೆಗಳಿದ್ದ ರೂ ವಿಕಾಸದ ದೃಷ್ಟಿ ಬಾಯಿಂದ ಅವುಗಳನ್ನು ಸ್ತೂ ಲವಾಗಿ ಬೇರ್ಪಡಿಸ 


ಪ | ತ್ಯಾಮ್ಲ ರಚನೆಯು ವ್ಯಾಪ್ತಿ ಯ ಮೇಲಿನ ತುದಿಯ ಬಳಿ ಇರುತ್ತ ವೆ. ವಿಶ್ಲೆ ಹಿಸಲಾದ 


1? 


ಬಹುದು. 


ಕೋಷ್ಟಕ 16.] : ಜಾರುವ ಬ್ಯಾಕ್ಟೀರಿಯಾಗಳ ಸ್ರಾಥನಿಂಕ ಉಪವಿಭಾಗಗಳು 


_—_—— 








ಹಣ್ಣು ಬಿಡುವ DNA 
ಗುಂಪು ಆಲಸ ರಚನೆ ಆಂಗಗಳಾಗಲು b + ೧ಆಂಶ 
ಸಂಕಲನ ಮೋಲ್‌ 
ಸೂಕ್ಷ್ಮ್ಛತಂತುವಿ ಬಹುಕೋಶ ಎ 35-49 
ನಂತಹ ಜಾರುವ ಸೂಕ್ಷ್ಮತಂತು:ಗಳು 
“ಟ್ರ 
ಬಾಕೆೇರಿಯಾಗಳು 
ಲ 

ಹಣ್ಣು ಬಿಡುವ ಏಕಕೋಶ ದಂಡಾ + 67-7] 
ಮಿಸೊಬ್ಬಾಕೆ,( ಕಾರಗಳು 
ನಿಯಾಗಳು 
ಸೆಟ್ಟೊಫಾಗಗಳು ಏಕಕೋಶ ದಂಡಾ ವ 33-42 


ಕಾರಗಳ 





ಸೂಕ್ಷ್ಮ ತಂತುವಿನಂತಹ ಜಾರುವ ಜೀದಿಗಳು 


ಸೂಕ್ಷ್ಮಕಂತುವಿನಂಶಹ ಅದ್ಯುತಿಸಂಶ್ಲೇಷಕ ಜಾರುವ ಜೀವಿಗಳಲ್ಲಿ ಮುಖ 
ಪಂಗಡಗಳನ ನ್ನು ಕ್ಯೆ (ಕಿಸಲು ಉಪಯುಕ್ತವಾದ ಗುಣಗಳನ್ನು ಕೋಷ್ಟಕ 16.2ರ್ಲ್ಲ 
ತೋರಿಸಲಾಗಿ ಸೂಕ್ಷ್ಮತಂತುವಿನಂತಹ ನೀಲ. ಹರಿದ್ವರ್ಣ ಪಾಚಿಗಳಲ್ಲಿನ ಪ್ರತಿ 
ಯೊಂದು ದಂಗಡದ ರಚನಾ ಪಡಿರೂಪಗಳನ್ನು ಈ ಕೋಷ್ಟ ಕದಲ್ಲಿ ಕಾಣಿಸಲಾಗಿದೆ. 
ದ್ಯುಕಿಸಂಶ್ಲೇಷಕ ರೂಪಗಳ ಮತ್ತು ಅವುಗಳ ಅದ್ಯುತಿನಂಶ್ಲೆ ೇಷಕ ರಚನಾ ಐಡಿರೂಪ 
ಗಳ ಮಧ್ಯ ಶರೀರಶಾಸ್ತ್ರೀಯ ಸಂಬಂಧಿನಲ್ಲಿರುವ ವ್ಯತ್ಯಾಸಗಳು ಗಣಸೀಯವೆಂದು 
ಒತ್ತಿಹೇಳಬೇಕು. ಸೂಕ್ಷ್ಮತಂತುವಿನಂತಹ ನೀಲ- ಹರಿದ್ವರ್ಣ ಪಾಚಗಳೆಲ್ಲವೂ ಬದ್ಧ 


[us 


ಕ ೬ರಿಯಾಗೆಳೆು 


೪ 


ರುವೆ ಬ್ಯಾ 


ಇತಾ 




















ಗುಲಾಂ ತ ಸ ಪ್ಯಾ ಪ ಸದ್ಯಾ 
Ne PL 931೮8 ೩೮ ER ೧೬೩೮೮೦೧ ಗಲ ಭಿ ಸೀಟ 
& SUT CB ಸ ಸ್ವ 1 
ಮು ಟಾ + ಹ03ಲ BO SEH ದ ನೋಗಂಭಸಿ ಲಾ, ಬಡಗಿ 
(ಸಂ ತಲ) 
4 [i Yu on CAUSES st 
cope yer A ಜಾ 421೮ +t 0೦ ಬಗಲ ೩ Nace 
(0x0 og swpicc) ಬಂಟ 
(4 
CUNEO ಓಣ ೧೭೩೧- ಲ (೦ ಕೆ 
ಗ್ದ ಕ್ಲ > 
ಮೂ 0 ನಂ ಬ 6, + ಸ್‌ ave 1.೧. uepdn PERN 
( ಇಂಡ ಉ1) ತ ಆ 
ಹ causes ಓಣ CS 
MI: 48 Ks seve + ease Eon 
೦೦೮% Ava (೧(೦೪೮ಭ 4೮೦೬6) 
ಕ ದಳ | OTS Be _ 
us R ; ತ ತ 
NS ಜಲಂ ಓಣ (4) + + UTE + 0ಾಂಂಭಿಗಿ ಲ ಅ 800% ೧ಭ 
ಡಂ ಜಾರಿ Gan EE (43% Era STH) ಇನ Ke 
ಕ್‌ ಧಾ Je BN ಖಣ ೧೩ 
ಲು 5೪% ಜಂಬು “ಗಿಕಿಣ ೪೭3 ದಣಿ ಸಿ ೩೪೮೦೧೦ ಜ್‌ CEE NE 
ಸ | ಉಂಬ ೭೮% ಜಡೀ ಕೆ ಉಚ ಸದ ನಲ 
eeoxcceor Boy ಇಂಟ ಫೀರ್‌ : ಗ ನು 





ಛಂ ಫಂಂಭಡಲಂಣ ಆ ಆಣ 





೮00 56೧60 Dee ane Ca 


6 





cayacy ಉಣ 


EE 


capesoy sere) ಸನಾ ಕೀ pup ಜಂ ಚಾ at 


30% hve ೫8೦990880೬ 22-91 avg 


ಸ.ಕಾಶ ಸ್ಪಯಂಪೋಸಿತಗಳಾಗಿವೆ. ಇವು ಕತ್ತಲಲ್ಲಿ ಯಾವ ಸಾವಯವ ಸಂಯುಕ್ತ 
ಪಯೋಗಿಸಿಕೊಂಡೂ ಬೆಳೆಯಲಾರವು ಸರಾಟದ ಜೀವದ್ರವ ವ್ಯ ಪರಿಣಾಮ 
ಚಖನಾಸಚಯ ಕ್ರಿಯೆಗಳಿಗೆ ಅವರ್ಯ ಕವದ ಮುಖ್ಯ ಕಿ ಣ್ವಗಳ ಕೊರತೆಯಿಂದ 

ಪರ್ಣ ಪ್ರ ಜೀವದ್ರವ್ಯ 
'ರಿಣಾಮ ಅಥವಾ ಚಯಾಸಚಯ ಕ್ರೈಯೆಗೆ ಉಪಯಗಿಸಿಕೊಳ್ಳು ತ್ತವೈೆ ಆದ 
ರಿಂದ ಈ ಜೀವಿಗಳು ಕೆಲವು ಸಾವಯನ ಸಂಯುಕ್ತಗಳನ್ನು ಸಾರಗೃಹಣ ವ ಕಾಡಿದ 
ಮತ್ತು ಅವುಗಳನ್ನು ಬೆಳಕಿನಲ್ಲಿ ಕೋಶ ಪದಾರ್ಥದ ಸಂಶ್ಲೇಷಣೆಗಾಗಿ ಉಪಯೋಗಿಸಿ 


ಕ್‌ ಸ್ವ ಯಂನ್ಚಾ (ಹಣೆಯನ್ನು 


ದರೂ ಉತ್ಪರ್ಷಣೆಗೊಳ ಗಾಗುವಂಹ ಶಕ್ತಿ ಮೂಲಗಳಾಗಿ ಅವುಗಳನ್ನು ಉಪ 
ಯೋಗಿಸಲಾ ರವು. ಅದ್ಭುತಿಸಂಪ್ಲೆ ಪಕ ಸೂಕ್ಷ್ಮ 
ಗಳು ನಿಶಿತ ತ ವಾಯುಶ್ರ ಸನ ಜೀವಿಗಳಾಗಿ 


ನಂ 


ಗಿವೆ 
೦, 
ನಿರವಯವ ಅಧವಾ ಸಾವಯವ ನಂಯಖಕಗ ನನ್ನು ಅಆವಲಂಬಿಶಿವೆ. ಬೆಗ್ಗಿಯಟೋವ 
ವಿ 
ಗ 


ಮತ್ತು ಥಯೋದ್ರಿಕ್ಸ್‌ಗಳು ರಾಸಾಯನಿಕ ಸ್ಹಯಂಫೋಷಕಗಳಾಗಿವೆ. ಇವು ೧1.5ಅನ್ನು 
ಶಕ್ತಿಮೂಲವಾಗಿ ಉಪಖಯೋಗಿಸಬಲ್ಲವು. ಆದರೆ ಈ ಗುಂಪಿನ ಬಹುಕೇಕ ಜೀವಿ 


ಗಳು ರಾಸಾಯನಿಕ ಪರ ಸೋಷಿತೆಗಳಾಗಿವೆ. 


ಈ ಗುಂಪಿನ ರಾಸಾಯನಿಕ ಸ್ತ ನ್ರಯೆಂನ್‌ ಪೋಷಿತ ಜೀವಿಗಳು ಭೂರಾಸಾಯಸಿಕೆ 
ವಾಗಿ ಅಥವಾ ಸೂಕ್ಷ್ಮಜೀವಿಗಳಿಂದ "ಣಾ ದನೆಯಾದ (5 ನೀರಿನಲ್ಲಿರುವ ಕೊಳ್ಳ 
ನವಿ ಮತ್ತು ಸಮುದ್ರ ಗರಲ್ಲಿ ವಾಸಿಸುವ ಜಲಚರಜೀವಿಗಳಾಗಿವೆ. ಇವು ಗಾಳಿ ಪೀರು 
ಗಳ ಮಧ್ಯದಲ್ಲಿ ಅಥವಾ ಅವುಗಳ ಹತ್ತಿರ ಬೆಳೆಯುತ್ತವೆ. ಇವು ಹೆಚ್ಚಾಗ್ಗಿ ಗ:ಧಕ 
ಚಿಲುಮೆಗಳ ಹಳ್ಳದ ಬ್ಬ ವಾಸಿಸುತ್ತವೆ, ಒಂದು ಮೂಲಪದಾರ್ಥದ ಮೇಲೆ ಇವು 
ಬಿಳಿಯ ಚಾ ನೆಗಳು ಅಥವಾ ಕುಚ್ಚುಗಳಾಗಿ ಬೆಳೆಯುತ್ತವೆ. ಜೆಗ್ಗಿಯಟೋನ ಮತ್ತು 
ಥಯೋಧ್ರಿಕ್ಸ್‌ ಗಳು, ಸೂಕ್ಷ್ಮದರ್ಶಿನಿ ಯಲ್ಲಿ ಪರೀಕ್ಷಸಿದಾಗ ಬಹು ವಿಶಿಷ್ಟ ನೈಸರ್ಗಿಕ 
ಬೆಳವಣಿಗೆಯನ್ನು ತೋರಿಸುತ್ತವೆ. ಏಕೆಂದರೆ ಸೂಕ್ಷ ತಂ ತುಗಳು ಸಾಮಾನ್ಯವಾಗಿ, 

ಹೆಚ್ಚಾ ಗಿಪ ನ್ರತಸಪಥಕೊಳಗಾಗು ಮೂಲಗಂಧಕ ಸೇರಿಕೆಗಳನ್ನು ಪಡೆದಿವೆ (ಚಿತ್ರ 
1613 ಹಾಗೂ 5. 6೫ನ್ನು ನೋಡಿ). ಬೆಗ್ಗಿ ಯಟೋಮವದ ಸೂಕ್ಷ್ಮ ತಂತಿ 
ಗಳಲ್ಲಿ ಗಂಧಕ-ತುಂಬಿರುವುದು ಸ್ಪಷ್ಟವಾಗಿ ಕಂಡುಬರುವುದು, 19ನೇ ಶತಮಾನದ 
ಆದಿಯಲ್ಲಿ. ಅದರ ವಿವಂಣೆಗೆ ಕಾರಣವಾಯಿತು. ಸ್‌, ವಿನೂಗ್ರಾಡ್‌ಸ್ಸಿ, 
ಸುಮಾರು 1885ರಲ್ಲಿ ಬೆಗ್ಗಿಯಟೋನ ಮತ್ತು ಥೆಯೋಥ್ರಿ ಕಳ್ಳ ಗಳ ನ್ರೈಸರ್ಗಕ ಜೀವಿ 
ಸಂಖ್ಯೆಗಳೊಂದಿಗೆ ನಡೆಸದ ಪ್ರಯೋಗಗಳ ಪರಿಣಾಮವಾಗಿ, ಈಗ: ಥಕ ಶೇಖರಣೆ 
ಗಳ ಶರೀರಶಾಸ್ತ್ರೀಯ ಪಾತ್ರ ವಿಶ್ಲೇಷಣೆಯನ್ನು ಮೊದಲ ಬಾರಿಗೆ ನಡೆಸಿದನು. 
ಈ ಜೀವಿಗಳು ವಾಯುಜೀವಏಿಗಳೆಂದು ನಿಗೊಗ್ರಾರ್ಡ್‌ಸ್ಟಿ ತೋರಿಸಿದನು. ಗ.5ಇಐ್ಬ 
ದಿರುವಾಗ ಇವುಗಳನ್ನು ಬೆಳೆಸಿದಾಗ ಗH;50: ಗೆ ಗಂಧಕನು ಉತ್ಸರ್ಹಿತವಾಗಿರು 


ಚಾರುವ ಬ್ಯಾ ತ್ಸ ಉಯಾಗಳು 328 


ಲು 


ವುದರಿಂದ ಇವು ತಮ್ಮ ಸಂಗ್ರಹಿಸಿದ ಗಂಧಕವನ್ನು ಕ್ರಮೇಣವಾಗಿ ಕಳೆದುಕೊಳ್ಳು 

ತ್ತವೆ ಈ ರೀತಿ ಸೂಕ್ಷ್ಮತಂತುಗಳು ಬರಿದಾದ ತ ಕರಗಿದ (1:5 ಅನ್ನು ಸ್ವಲ್ಪ 
ಪ್ರಮಾಣದಲ್ಲಿ ಆಸೂಕ್ಷ್ಮತಂತುಗಳಿಗೆ ಸೇರಿಸಿದರೆ ಗಂಧಕ ಪುನಃ ಬೇಗನೆ "ಸಂಸ್ರಹ 
ವಾಗುತ್ತದೆ ಡೆ. ವಿನೋಗ್ರಾ ಡ್‌ಸ್ಟಿ, ಕಚ್ಛಾ ಸಾಕಣೆಗಳ ಬೆಗ್ಗಿಯಟೋನವನ್ನು ಕಾಪಾಡು 
ವುಡು ಮತ್ತು ಬೆಳೆಸುವುದು HS ನ 'ಫೂಕ್ಕಿ ಸೆಯನ್ನ ನಲಂಬಿಸಿರುತ್ತೆ ಹೆಂದು ಗಮನಿಸಿ 
ದನು: ನಿರವಯವ ಸಂಯುಕ್ತಗಳ ಉತ್ಸರ್ಷಣೆಯ ಟಾ ಸೂಕ್ಷ್ಮಜೀವಿಗಳಿಗೆ ಶಕ್ತಿಯ 
ಮೂಲವನೆ ಇ ವಗಿಸಬಹುದೆಂದು ಊಹಿಸಲು ಈ ಅವಲೋಕನವೆ ಅತನಿಗೆ ಸಹಕಾರಿ 
ಯಾಯಿತು. ಸಾರಜನಕೀಕರಿಸುವ ಬ್ಯಾಕ್ಟೀರಿಯಾಗಳ ಬಗ್ಗೆ ವಿನೊಗ್ರಾಡ್‌ಸ್ಕಿಯ 
ಸರಿಶೋಧನೆಯಿಂದ ರಾಸಾಯನಿಕ ಸ್ವಯಂ- ಪೊ ೧೯ಷಣೆಯ ಸಾಮಾನ್ಯ ಜ್ಞಾ ನವು 
ನ ಪ್ರಾಯೋಗಿಕ ವಿವರಣೆಯಿಂದ ನಂತರ ಸ್ವಚ ಕಾಯು! 


ಜ್ರ 


೨ 
ನ 


A 


Rl 


p 


೪ Ae - ಹಾಟ್‌ “ಇಲಾ 





6 ; 'ಥಯೋಧ್ರ್ರಿಶ್ಸ್‌ನ ಏಶಿಷ, ಗುಲಾಬಿಯಾಕಾರ. ಇದರೆ ಸೂಕ, ತಂತುಗಳು 
೬ ಶ್ರ 
ನಿಗಳಿಂದ ತುಂಬಬ್ಲ, ಟ್ವವೆ ವೆ (X670).E. J. Ordal ಅವರ ಕೃಷೆ. 


ಕಪ ಕ್ಷ 
ಈ ಜೀವಿಗೆ ಳನ್ನು ೧3 
ಗಳಲ್ಲಿ ಬೆಳೆಸುವುದರಲ್ಲಿ 
ರಾಸಾಯಧಿಕ 


೪ 


ಟ್ರ 
ಕಾರಣ. ಗಂಧಕ.ಉತ್ಕರ್ಷಕ 
ಯ Kp ಯುಜುಬ್ಯೂ ಕ್ರೀಶಿಯಾಗಳಂತೆ ( ಥಯೋಜ್ಯಾಸಿಲಸ್‌ 


ಸ್ಸ 
ಹ ಭೇದ ಅಲ್ಲದೆ ಜಗ್ಗಿಯಜೋಪವ ಮತ್ತು ಥಯೋಪ್ರಿಕ್ಸ್‌ಗಳು 1125 ಉಳಿದು 
Re pF 7, ue ಕ್‌ 


40 ಬ್ಯಾಕ್ಟಿ €ರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಹೊರಗಿನಿಂದ ಒದಗಿಸಲಾದ ಅಸಕರ್ಹ್ಷಿತ ಯಾವ ಗಂಧಕ ಸಂಯುಕ್ತವನ್ನೂ ಉತ್ತ 
ರ್ಷಿಸಲಾರವು. 25 ಗಾಳಿಯ ಸಂಪರ್ಕದಲ್ಲಿ ಸ್ತ ಯಂಉತ್ಕರ್ಷಣೆಗೊಳಗಾಗು 
ವುದರಿಂದ, ಅವುಗಳ ಬೆಳವಣಿಗೆಗೆ ಸೂಕ್ತವಾದ ಹಾಗೂ ರಾಸ ಇಯನಿಕವಾಗಿ ಸಿ ರ 
ವಾದ ನಿರವಯವ ಮಾಧ್ಯಮವನ್ನು ಸಿದ್ದ ಗೊಳಿಸಲಾಗುವುವಿಲ್ಲ. ಅಸಿಟೇಟ್‌, ಇಂಗಾಲ 
ಮತ್ತು ಶಕೆ ಮೂಲವಾಗಿರುವ ಸಾವಯವ ಮಾಧ್ಯಮದಲ್ಲಿ ಬೆಗ್ಗಿಯಟೋನದ ಕೆಲವು 
ಗಳನ್ನು ಬೇರ್ಪಡಿಸಲಾಗಿದೆ. ಈ ನಿರ್ದಿಷ್ಟ ತಳಿಗಳು ಐಚ್ಛಿಕ ರಾಸಾಯನಿಕ ಸ್ವಯಂ 
ಪೋಷಿತಗಳಾಗಿ ವೈ ಜಿಗ್ಗಿಯಟ್ಟೋನ ಮತ್ತು ಥಯೋಫ್ರಿಕ್ಸ್‌ ಗಸ ಇತರ ತಳಿಗಳು ಬದ್ಧ 
ರಾಸಾಯನಿಕ ಸ್ವಯಂಪೋಷಿತಗಳಾಗಿರುವ ಸಾಧ್ಯತೆಯಿದೆ 16.2ರಲ್ಲಿ 
ಪ್ರಶ್ನೆ ಗಳಿಂದ ಸೂಚಿ ಚಿಸಲಾಗಿರುವಂತೆ). ಶುದ್ಧ ಸ ನಾಕಣೆಗಳನ್ನು ಪ ಯಲು ಈ ತನಕ 
ಉಸಯೋಗಿಸುತ್ತಿದ್ದ ವಿಧಾನಗಳಿಂದ ಅವುಗಳನ್ನು ಗ 





ಚಿತ್ರ 16.2: ಆಗಾರ್‌ ತಟ್ಟಿಯ ಮೇಲ ಬೆಳೆಯುತ್ತಿರುವ ವಿಬ್ರಿಯೊಸಿಲ್ಲದ ಸೂಕ್ಷ್ಮ ತಂತುಗಳು, 
ಇ 2 ರ ಗ್ರಾ 
E.G. Pringsheim ಆಸರ ಕೃಪೆ, 


ವಿಟ್ರಿಯೊಸಿಲ್ಲ ಮತ್ತು ಲ್ಯೂಕೊನ್ಬಿ ಕ್ಸ್‌ ಪಂಗಡಗಳ ವಾಯುಜೀವಿ ರಾಸಾಯನಿಕ 
ಪರಪೋಷಿತಗು ರಚನೆಯಲ್ಲಿ ಅನುಕ್ರಮವಾಗಿ : ಬೆಗ್ಗಿಯಿಹೋಪೆ ಮತ್ತು ಹಯೂವ್ರಕಕ್ಸ 
ಇನೆ ಜಃ pa h pe 
ಗ ಹೋಲುತ್ತವೆ. ಲ್ಲೂಕೊಧಥಿಕ್ಸ್‌ ಹೊಳೆಯುತಿ ರುವ ಪಾಚಿಯ ಪದಾ ದಲ್ಲಿ 
- ಜಿ ಜೆ ತ... 2 
ನಿ ಬೆಳೆಯುವ. ಒಂದು ಕಡಲ ಜೀವಿಯಾಗಿವ ; ನಿಟ್ರಿಯೊಸಿಲ್ಲ ಚಿ ಸಲಿ 
ಕಾ ಗ್‌ 


ಗಿ 
ಮೆತ್ತು ನಿರ್ಮಲವಾದ ನೀರಿನಲ್ಲಿ ಕಂಡು ಬರುತ್ತವೆ (ಚಿತ್ರ 16.2), 


ಬ್ಶ್ಯಾ ತ ಶಿಯಾಗಳ ಚರ್ನೀ ಕರಣ 41 


ಸೈಮನ್‌ ಸಿಯೆಲ್ಲ ಜಾತಿಯ ಸೂಕ್ಷ್ಮತಂತುವಿನಂತಹೆ ಜೀವಿಗಳು ಒಂದು ವಿಶೇಷ 

ಸ್ಸ ಳದಲ್ಲಿ ವಾಸಿಸುತ್ತವೆ. ಅವು ಮನುಷ್ಯನ ಬಾಯಿಯಲ್ಲಿ ಮತ್ತು ಹಾರ್ಮೋಗೊನಿಯ 
ಗಳಲ್ಲಿ ಪರಾವಲಂಬಿಗಳಾಗಿವೆ. ಲ್ಯೂಕೊಪ್ರಿಕ್ಸ್‌ ಮತ್ತು ಥಯೋಫ್ರಿಕ್ಸ್‌ ಗಳಲ್ಲಿ ಸೂಕ್ಷ್ಮ 
ತಂತುಗಳು ಅಚಲವಾಗಿದೆ ಮತ್ತು ಸ ಸ್ಪವಿಸಲ್ಪಟ್ಟಿ ಬಿಗಿ ಹಿಡಿ ಅವುಗಳ ಕೆಳ ಭಾಗದಲ್ಲಿದೆ. 
ಈ ಬಿಗಿಸಿಡಿಯಿಂದ ಅವು ಮೂಲಪದಾರ್ಥಗಳಿಗೆ ಅಂಟಕೊಳ್ಳು ತ್ತವೆ. ಆಗಾಗ್ಗೆ 
ಗುಲಾಬಿಯ ಅಕಾರದಲ್ಲಿ ಸೂಕ್ಷ್ಮತಂತುಗಳು ತಮ್ಮ ಬಿಗಿ ಬಡಿಗಳಿಂದ ತಳದಲ್ಲಿ ಒಟ್ಟು 

ಗೂಡುತ್ತವೆ. ಇದನ್ನು 16.1ನೇ ಚೆಕ್ರ ದಲ್ಲಿ ತೋರಿಸಲಾಗಿದೆ. ಈ ರೀತಿಯ ಬೆ 


ವಣಿಗೆಯು ಕ್ಯಾಲೊಥ್ರಿಕ್ಸ್‌ ಮತ್ತು ಕೈವುಲೇರಿಯ ಗಳಂತಹ ಸೂಕ್ಷ್ಮ್ಮತಂತುವಿನಂತಹ 





ಚಿತ್ರ 16.3: SU ತ ಬಿಡುಗಡೆಯ ಯನ್ನು ತೋರಿಸುವ ಲೂ ಕೊಡ್ರಿ ಕ್ಸ್‌ ಸೂಕ್ಷ 
೦ತುವಿನ ಆನುಕ್ರಮ ಚಿತ್ರಗಳು (ಸ್ಥಿತಿ ವೈದ್ಯ ೫309) Ruth Harold ಮತ್ತು R.Y. 
Stanier ಅವರೆ <The Genera and Thiothrix’’ನಿಂದ Bact- 


eriol. Rev13.43, (1955). 


[8 


Ke 


ಸೀಲ ಹರಿದ್ವರ್ಣ ಪಾಚಿಗಳ ವಿಶಿಷ್ಟತೆಯೂ ಆಗಿದೆ. ಸಂತಾನೋತ್ಪತ್ತಿ ಮ 
ುಲಾಬಿಯಾಕಿಾರ “ಗಾ ವಿಧಾನಗಳನ್ನು ಲೂ ಾ್ರಿಳ್ಸುನಲ್ಲಿ ಅಭ 
ಲಾಗಿದೆ. ಜಾರುವ ಕೋಶಗಳು, ಹಸನ ಹ ಸಣ್ಣ ಸರಪ ಸ್ನ 

ತಂತುಗಳ ತುದಿಗಳಂದ ಬೇರ್ಪಡುತ್ತವೆ ವೆ (ಚಿತ್ರ 163): ಆವು ಹೆಚ್ಚ ನ 
ಬಿಡುಗಡೆಯಾದಾಗ, ಈ ಚಲಿಸುವ ಕೋಶಗಳು ಒತ್ತಾಗಿ ಜೋಡಿಯಾಗಿ, ತಮ 
ಬಿಗಿಹಡಿಗಳಿಂದ ಒಟ್ಟಿಗೆ ಹಿಡಿಯಲ್ಪಟ್ಟು ಗುಲಾಬಿಯಾಕಾರಗಳ ನ್ನು Ena ತ್ರ 


ಟೆ 
(ಚಿತ್ರ 16.4). ಗುಲಾಬಿಯ ಆಕಾರದಲ್ಲಿರುವ ಪ್ರತಿಯೊಂದು ಕೋಶವು ಮುಂ 


ಬಳ 
21 


ಈ 
ಹಾ 
ಕ್ಸ್‌ 
3% 
4 
30 ಸ 


| 


೩ 2೭೬ 


42 ಬ್ಲಾಕ ॥ರಿಯಾಗಳ ವರ್ಗಿಕರಣ ಮತು ವಿವರಣೆ 
ಭಳ —D 


$ 
ಒಂದು ಸೂಕ್ಷ್ಮತಂತುವಾಗಿ ಅಭಿವ ವೃದ್ಧಿ ಹೊಂದುತ್ತಷ್ಟೆ ಮತ್ತು ಚಿತ್ರ 16.1ರಲ್ಲಿ 
ತೋರಿಸಿರುವಂತೆ ಸೂಣಸಕ್ಷ್ಮತಂಶುಗಳ ಕಿರಣಗಳಂತಹ ಅಥವಾ ತ್ರಿಜಗ;ಂತಹ 
ಜೋಡಣೆಯನ್ನು ಂಟುಮಾಡುತ್ತವೆ. 





ಬಾ 


ಕು ಇ ತ್ರ ಜ್‌ ಣ್ಣ ` ಸ್ತ A 
(ಕ % |] ಸುತಿ pS ಬ 6 a4 
NO aR ಗಹ ns ಕೆ. ತಪ 


ಚಿತ, 16,4: ಗುಲಾಬಿಯಾಕಾ ರಗಳನ್ನು ಬು ಮಾಡಲು ಗೊಸಿಡಿಯಾಗಳೆ: ಒಟ್ಟು ಗೂಡು 

ಮ ಘಟ್ಟಗಳು (55 RI ಅವಧಿಯಲ್ಲಿ ಒಂದೇ ಸೂಕ್ಸ್ಮದ ರರ ಕ್ಷೇತ್ರ 
ತಿ ವೈದೃಶ್ಯ ಛಾಯಾಚಿತ್ರಗೆಳ್ಳು ೫79). Ruth Harvld ಮತ್ತು ೧. Y. 
Static ಆವರ “The Genera Leucothrix and Thiothrix’ ನಿಂದ Bact- 
eriol Rev. 19. 49 (1955). 


ಜಾರುವ ಬ್ಯಾ ಕ €ರಿಯಾಗಳು 43 


೯ಲವಾದ ನೀರಿನಖೂ ಮತ್ತು ಸಮುದ 

ಣು — - 

ದಲ್ಲೂ ವಾಸಿಸುವ ರಾಸಾಯನಿಕ ರಲತ ಗಿವೆ. ಇವುಗಳ ಸೂಕ್ಷ್ಮತಂತು 
ದಿಂ ಯೊಸಿಲ್ಲನಿಂದ ಪ್ರತ್ಯೆ ಗೂ ಬಕಾ 
೬... ಈ ಸುರುಳಿಯಾಕ-ರವು, ಸುಲ ಲಿನ ಜಾತಿಯ ನೀಲಹರಿದ್ದ ರ್ಣ 


೫9 
ತ 





ಬಾಯಿಯಲ್ಲಿ ಸರಾನಲಂಬಿಗಳಾಗಿವೆ 3 
ಗಣನೀಯವಾಗಿ ಚನ ಭಕ ನೆ. ಇದರಿ 
ರಿಬ್ಬನ್‌ ಆಕರವಾಗಿದೆ (ಚತ್ರ 16.6) ಸ 
ಮೂಲಪದಾರ್ಥದ ಸಂಪರ್ಕದಲ್ಲಿರುವಾಗ ಮಾತ್ರ ಜಾರುವ ವಿಧಾನದಿಂದ ಚಲಿಸು 


ಹ 


ಶ್ರವೆ ಕಾರ್ಮೋಗೊನಿಯಾಗಳಿಂದ ಸಂತಾನೊ 2ತ್ರತ್ತಿಯಾಗುತ ಊತ ಗ 


ಹ 


ಪೋಷಣೆಯು ಸಂಕೇರ್ಣವಾಗಿರುವಂತೆ ಕಂಡುಬರು ಕ 
ರಸಿಕೆಯಿರುವ ಸಂಕೀರ್ಣ ಮಾಧ್ಯಮವು ಅವಶ್ಯಕವಾಗಿದೆ. 


ಲ 
1 
[4 
Kk 
2 ಎ 
ತೆ 
ಕ್ವ 
326 5 
೬ 


44 ಬ್ಯಾಕ್ಸೀರಿಯಾಗಳೆ ವರ್ಗೀಕರಣ ಮತ್ತು ಖಿವರಣೆ 
ಹೋಲಿಸಬಹೆದಾದಂತಹ ರಿಬ್ಬನ್‌ ಆಕಾರದ ಸೂಕ್ಷ್ಮತಂತುಗಳು ಕ್ರಿಸಾಲಿಯಮ್‌ 


ಜಾಕಿಗೆ ಸೇರಿದ ನೀಲ. ಹರಿದ್ವರ್ಣ ಪಾಚಿಗಳ ವಿಶಿಷ್ಟತೆಯಾಗಿದೆ. 


ಹಣ್ಣು ಬಿಡುವ ಮಿಕ್ಸೊ ಬ್ಯಾಕ್ಕಿ ಕೀರಿಯಾಗಳು 


ಹಣ್ಣು ಬಿಡುವ ಮಿಕ್ಫ್ಸೊ ಬಾಕ್ಟಿರಿಯಾಗಳಲ್ಲಿ ಎಳೆಯಬಹುದಾದ ಮತ್ತು 
ಸ್ವಲ್ಪ ಪ್ರ ತಿಫಲನಕ್ಕೊ ಳಗಾಗುವ 24 ೫81 ಅಲಸ ಕೋಶಗಳಿವೆ. ಇವು ಯುಗ್ಮ 
ಅಡ್ಡ ಸೀಳಿಕೆಯಿಂದ "ನ್ನು ಸಂಖ್ಯೆ ಹೆಚ್ಚಿ ಸಿಕೊಳ್ಳು ತ್ತವೆ ವೆ. ಸೂಕ್ತ ಪರಿಸ್ಥಿ ತಿಗಳಲ್ಲಿ 





ಚಿತ್ರ 16.6: ಸೈಮನ್‌ ಸಿಯೆಲ ಎಂಬ ಜಾರುವ ಬ್ಯಾಕ್ಟ್ಮೀರಿಯಮ್‌ ಇದು. ನ 
ಕೋಶಗಳನ್ನು ಳ್ಳ ರಿಬ್ಬನ್‌ ಆಕಾರದ ಸೂಕ್ಷ್ಮ ಒತೆರತುಗಳನ್ನು ಉತ್ಪಾದಿಸುತ್ತದೆ. ಕೆಲವು ಸೂಕ್ಷ 
ತಂತುಗಳನ್ನು ತುದಿಯಿಂದ ನೀಕ್ಷಿಸಲಾಗಿದೆ.. ಇವು ಜನ ರ ಭಯಾಗಿರುವ ಸೂಕ್ಟೆ ತಂತುಗಳಿಗಿಂತ 


ತೆಳುವಾಗಿ 3 Weis P.D.M. Glaister ಅಷ ಕೃಪೆ. 


ಆಲಸ ಕೋಶಗಳು ಒಟ್ಟೆ ಸೇರಿ ಕಣ್ಣಿಗೆ ಕಾಣಿಸುವಂತಹ ಹಣ್ಣು ಬಿಡುವ ಅಂಗ 
ಗಳನ್ನು ರಚಿಸುತ್ತವೆ, ಕೆಲವು ವೇಳೆ ವಿರಮಿಸುವ ರಚನೆಗಳಿರುವ ರೀತಿ ಗಣನೀಯ 


ಸಂಕೀರ್ಣತೆಯನ್ನುಂಟುಮಾಡುತ್ತವೆ. ಈ ಗಮನಾರ್ಹ ಬ್ಯಾಕ್ಟ್ರೇರಿಯಲ್‌ ಗುಂಪನ್ನು 
1895ರಕ್ಲಿ ಆರ್‌.ಥ್ಯಾಕ್ಸ್‌ ಟರ್‌ ಎಂಬ ಶಿಲಿಃ ಧ್ರಶಾಸ್ತ್ರಜ್ಞ ಗುಣವಿಶ್ಲೇಷಣೆ ಮಾಡಿ 
ಕಂಡುಹಿಡಿದನ್ನು ಮಿಕ್ಸೊಬ್ಯಾಕ್ಟಿ ರಿಯ ಲ್‌ ಹಣ್ಣು ಬಿಡುವ ಅಂಗಗಳು ಪ್ರ ಕೃ ಪಿ 
ಯಲ್ಲಿ ಕೊಳೆತ ಮರ ಮತ್ತು ಇತರ ಸಸ್ಯ 'ನದಾರ್ಥಗಳೆ ಮೇಲೆ ಹಾಗೂ ಪ್ರಾ 4 


ಬ್ಯಾಕ್ಸಿರೀಯಾಗಳೆ ವರ್ಗೀಕರಣ 45 


ಸೆಗಣಿಯ ಮೇಲೆ ಕಂಡು ಬರುತ್ತವೆ. ಶಿಲೀಂಧ್ರಶಾಸ್ತ್ರಜ್ಞರು 1809ರಷ್ಟು 
ಮುಂಚೆಯೇ ಅವುಗಳನ್ನು ಗಮನಿಸಿದ್ದರು. ಆದರೆ ಥ್ಯಾಕ್ಸ್‌ಟರ್‌ ಅವುಗಳನ್ನು 
ಬೆಳೆಸಿ ಜೀವನ ಚೆಕ್ರಷ ಏಕಕೋಕಯುಕ್ತ ಅಲಸ ಘಟ್ಟ ವನ್ನು ಕಂಡುಹಿಡಿಯುವ 
ವರೆಗೂ ಅವುಗಳ ಬ್ಯಾಕ್ರೀರಿಯಲ್‌ ಸ್ವರೂಪವನ್ನು ಊಹಿಸಲು ಸಾಧ್ಯವಾಗಿರಲಿಲ್ಲ: 


ಹಣ್ಣು ಬಿಡುವ ಮಿಕೆೊ. ಜ್ಯಾ ಕ್ಲೀರಿಯಾಗಳು ಮಣ್ಣಿ ನಲ್ಲಿ ವಾಸಿಸುತ್ತ ವೆ. ತೇವ 
ವಾಗಿರುವ ಸೂಕ್ಷ ಜೇವಿರಹಿತ ತು ಸಣ್ಣ ಉಂಡೆಗಳನ್ನು ಮಣ್ಣಿ ರುವ ತಟ್ಟಿ ಯ 
ವ ಅವುಗಳನ್ನು ಬೇ ರಡಿಸಬಹುದು. ಸುಮಾರು ಬು ಹ 





ಚಿತ 10.7 : ಆಗಾರ್‌ ಮೇಲೆ ಮಿಕ್ಪೊ ಕಾಕಸ್‌ ತ ಜಾರುವ ಕೋಶ 
ತೆ) 
ಗಳ ಹಿಂದೆ ಲೋಳೆಯ ಗುರುತನ್ನು ಗಮನಿಸಿ (೩) ಸ್ಲಿತಿ-ವೈದ ಶ್ಯ X 630 (0) ಸ್ಥಿತಿ 
-ವೈದೃಶ್ಯ)(760. M. Dworkin ಮತ್ತು H. Reichenbach ಅವರ ಕೃಷ್ಣೆ 
[3 


ನಂತರ ಗೊಬ್ಬರದ ಮೇಲ್ಮೈಯಲ್ಲಿ ಹೆಣ್ಣು ಬಿಡುವ ವಿಶಿಷ್ಟ ಅಂಗಗಳುಂಬಾಗುತ್ತ ವೆ. 

ಹೆಣ್ಣು ಬಿಡುವ ಅಂಗಗಳ ಪದಾರ್ಥವನ್ನು ಸೂಕ್ತವಾದ ಅಗಾರ್‌ ಮಾಧ್ಯಮಗಳಿಗೆ 

ವರ್ಗಾಯಿಸುವುದರಿಂದ ಮೆತ್ತು ಹರಡುವ ಮಿಕ್ಟೊಬ್ಯಾ ಕ್ಸ ಳಶಿಯಲ್‌ ಸಮುದಾಯದ 

ತುದಿಯಿಂದ ಪಡೆದ ಪದಾರ್ಥವನ್ನು ಪುನಃ ಪುನಃ ವರ್ಗಾಯಿಸುವುದರಿಂದ ಇವು 
ಳನ್ನು ಶುದ್ಧೀಕರಿಸಬಹುದ್ದು 


ಅಭಿವೃದ್ಧಿಯ ಚಕ್ರ 


ಒಂದು ಹೆಣ್ಣು ಬಿಡುವ ಮಿಕ್ಟೊ ಕ್ಸಿ ಶರಿಯೆವಮ ನ ವಿಶಿಷ್ಟ ಅಭಿವೃ ದ್ವಿ ಚಿಕ್ರ 
ವನ್ನು ಅಗಾರ್‌ ತಟ ಯ ಮೇಟಿ io . 'ಗಮಖಸೆಬಹುದು. ಲನ ಸಜ 
ಬೆಳವಣಿಗೆಯಿಂದ ಒಂದು ಚೆಸ್ಸಟಿ ದು ಉತ್ಪನ್ನ ವಾಗುತ್ತದೆ, ಇದು 


46 ಬ್ಲಾಕ ಃರಿಯಾಗಳ ವರ್ಗಿಕರಣ ಮೆತ್ತು ಓವರಣೆ 


- 


ಜಾರುವ ಚಲನೆಯಿಂದ ಇನ:ಾತಕುಲವು* ಚಾರ ರುವ ಜಾಗನಿಂಬ ತ್ರಿ ಜ್ಯಾಕಾರದಲ್ಲಿ 


ಹರಡುತ್ತದೆ. ೨ಗಿರಿಂದ10 ವ್ಯಾಸಗಳಷ್ಟು ವರ್ಧಿಸಿದಾಗ ನಾದ ಯದ: ತುರಿಗೆ 
ಬಹು ಅಕಮ ರಚಸ ಇರುವುದನ್ನು ಕಾಣಬಹುದು ಏಕೆಂದರೆ ಒಂಬೆಣಂದ 


ರಿ ಗುಂಪಿನಿಂದ ಜಬ 


16. 


| 
ಶತಕಗಳು ಅಥವಾ ಸಣ್ರ ಗ:-ಂಪುಗಂು ಬೆಳವಣಗೆ 
ಗಾ 


ry [3 [3 ಜ್ಞಾ ಕ್ರ 
ನವಾಗಿ ಬೇರ್ಪಡುತ್ತವೆ ಮತ್ತು ಹೊರಗಡೆಗೆ ಜಾರುತ್ತವೆ (ಚಿ 
PR po ss 


ತ 
{Gl 


ಸ್‌ 4 £4 





ಕ್ರಿ 


[ou 


ತ್ರ 16.8 : ಆಗಾರ್‌ ಮೀಲೆ ಸೊರಾಂಜೆಯಿಪರ್‌ ಪ್ರಭೀಷದ ಬೆಳೆವಣಿಗೆಯ ತುದಿ (X20) 
M. Dworkin ಮತ್ತು H. Rewhenbach ಅವರ ಕೃಪ. 


ಪ್ರತಿಯೊಂದು ಕೋಶವು ಜಟ ಬಂಕೆಯ (ಲೋಳೆಯ) ಒಂದು ತಳು ಗುರು 
ತನ್ನು ತನ್ನ ಹಿರವಿ ಬಿಡುತ ಆದೆ ರಿಂದ ಕೂನೆಯ ಪೂರ್ಣ ಸಮುದಾಯವು 
ಸ ಸ 


ದಾ = 
kf ಮಃ ky ಜ್ನ ಗು ಎರಾ ಬ A ಪದ್ಮ ಘಾತ್‌ ಟ್‌] ಇರುತ ಹೊ 4 
ಹೆಚು ಸಂ ಆವಿ ನ ಮಾದ ಸೆ ಬವಿಸಿದ ಬಂಕ ಯ ತೆಳು ಸದರದ ಮೇಲಿರುತ ಬಿ. 
ಕ ಗಾಗ ದ 


೬ 
ಕೆಲವು ಗುಂಪುಗಳಲ್ಲಿ ಕೋಶಗಳ ಮೊಂಡಾದ ತುದಿಗಳು ದಪ್ಪವಾಗಿವೆ 
(1.5೧); ಇನ್ನು ಕಲವು ಗುಂಪುಗಳಲ್ಲಿ ಅವು ತಿಳುವಾಗಿವೆ (~0.5umy 


ಸ 
ಮತ್ತು ಕ್ರಮೇಣ ಸ ಸ್ವಲ್ಪ ಸಣ್ಣದಾಗು 


ಶೈವ ಹ ಪಿಯೊಂದು ಕೋಶವು ಒಂದು 

ವ ನ್ದ ಸಜ 

ನಿ೬ಕಯಿ ತ ಆವರಿಸಲ. ಓದರೂ ಕೋಶಗಳು ಹೆಚಾ ಬಲವು. ಚಲನೆಯ 

ಬುಲ್ಲಿ Q en BW ಇ ಹ ಲ ಸ್ತ ೪೨ ರುಪ ವ ಗಿ. ಬಗ್ಗ ಚಲನ 
ವೆ ವುತ್ತೆಗಳಾಗಿ 


ಬಗ್ಗು ತ್ತವೆ. ಬಂಕಯುಂಟಾಗುವುದರಿಂದ 
ಹೋಶಗಳು ತೆಳುವಾಗಿ ಸಾಕ 
ದ್ರವಗಳ ಮಧ್ಯದಲ್ಲಿ ಹೆರಡಿದಂ 


ಜಾರುವ ಬ್ಯಾಶ್ಟೀರಿಯೊಗಳು 





ಚಿತ್ರೆ 16.9: ಮಿಕ್ರೊಬಾ 


ಬ್ಯಾಕ್ಟೀರಿಯಾಗಳ ಹೆಲವು ಜಾತಿಗಳ ಹಣ್ಣು ಬಿಡುವ ಆಂಗಗಳು: 

i ಣಿ 

(8) ಪೊಡಾಂಜಿಯಮ್‌ ಲೆಕೆಸಿಕೊಲಮ್‌ (೫232): (0) ಸ್ನಿಗ್ಮಟಿಲ್ಲ ಆರಾಂಟಿಯಕ 
ಸ ) 

(೫318) ; (0) ಪಾಲಿಯಾಂಜಿಮ್‌ಫಸ್ಟಮ್‌ (೫106) (೮) ಸೊರಾಂಜಯಮ್‌ ಜಾತಿ 


(X573)- M- Dworkin ಮತ್ತು H. Reichenbach ಅವರ ಕೃಪ. 


48 ಬ್ಯಾಕ್ಟಿರೀಯಾಗಳ ವರ್ಗೀಕರಣ ಮತ್ತು ವಿವರಣೆ 


ದ್ರವ ಸಾಕಣೆಗಳನ್ನು ಯಾಂತ್ರಿಕ ಕುಲುಕುವಿಳೆಗೊಳಪಡಿಸಿದಾಗ ಚದುರಿದಂತೆ 
ಬೆಳೆಯುತ್ತದೆ. 


ಹಣ್ಣು ಬಿಡುವ ಪ್ರಕ್ರಿಯೆಯು ಘನ ಮಾಧ್ಯಮದ ಮೇಲೆ ಸಾಮಾನ್ಯವಾಗಿ 
ಸಮುದಾಯದ ಅತಿ ಹಳೆಯದಾದ ಮಧ್ಯ ಭಾಗದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು 
ನಂತರ ಅದು ಹೊರ ಎಲೆಯ ಕಡೆಗೆ ಹರಡುತ್ತದೆ. ಈ ಘಟನೆಯ ಮೊದಲ ಸೂಚನೆ 
ಯೇನೆಂದರೆ, ದಂಡಾಣುಗಳು ಮಧ್ಯಕ್ಕೆ ಜರುಗಿ ಒಟ್ಟಾಗುವುದು ಮತ್ತು ಅಲ್ಲಿ ಅವು 
ಎತ್ತರವಾದ ರಾಶಿಗಳಾಗುವುದಾಗಿದೆ. ಒಟ್ಟು ಗೂಡುವಿಕೆ ಪ್ರಕ್ರಿಯೆಯು ಕೆಲವು 
ವೇಳೆ ಹೆಚ್ಚು ಪ್ರ ಭಾವ ಶಾಲಿಯಾಗಿರುವುದರಿಂದ ಸಮುದಾಯದ ಅಕ್ಸಪಕ್ಸದ ಭಾಗಗ 
ಳಲ್ಲಿ ಪೂರ್ಣವಾಗಿ ಕೋಶಗಳಿರುವುದಿಲ್ಲ ನಂತರ ಕೋಶಗಳ ಪ್ರತಿ ಗುಡ್ಡೆಯ 
ಕ್ರ ಮೇಣವಾಗಿ, ಪ್ರತಿ ಜಾಕಿಗೆ ವಿಶಿಷ್ಟ ವಾದ ಒಂದು ನಿರ್ದಿಷ್ಟ ಗಾತ್ರ, ರಚನೆ 
ಮತ್ತು ಬಣ್ಣ ವಿರುವ ಬೆಳೆದ ಒಂದು ಹಣ್ಣು ಬಿಡುವ ಅಂಗವಾಗಿ ಸತ್ತೆ ವಾಗುತ್ತದೆ 
(ಚಿತ್ರ 16. 9). ಹೆಣ್ಣು ಬಿಡುನ ಮಿಕ ಸಬ್ಯ್ಯಾ ಕೈೇರಿಯಾಗಳ ಳನ್ನು ೀಕರಿಸೆಲು 
ಹೆಣ್ಣು ಬಿಡುವ ಅಂಗದ ಗುಣಗಳನ್ನು ಬಹುಪಾಲು ಉಪಯೋಗಿಸುತ್ತಾ ರೆ (ಕೋಷ್ಟಕ 


16.3). 


ಆರ್‌ ಕಾಂಜಿಯಮ್‌ ಜಾತಿಯಲ್ಲಿ ಹೆಣ್ಣು ಬಿಡುವ ಅಂಗವು ಸ್ವಲ್ಪ 
ವನ್ನು ತೋರಿಸುತ್ತದೆ. ಅಮ ಪೂರ್ಣವಾಗಿ ಬೆಳೆದು ಅದರಲ್ಲಿರುವ ಕೋಶ 


ಗಳು ಅಚಲವಾಗುತ್ತವೆೆ ಉದ ಸ್ವಲ್ಪ ಕಡಮೆಯಾಗುತ್ತದೆ ಮತ್ತು ಸ ಲ್ಪ ಹೆಚು. 


ವ್ಯ ಶ್ಯ್ಯಾಸ 


೨ ಇ 
ವಕ್ರೀಕರಣಕ್ಕೂ ಒಳಗಾಗುತ್ತವೆ. ತಮ್ಮ ದಂಡಕಾರವನ್ನು ಉಳಿಸಿಕೊಳ್ಳು ರಿ ತ್ತವೆ. 
ಅವು ವರ್ಣದ್ರವ್ಯವನ್ನು ಸಂಕ್ಲೀಷಿಸುತ್ತವೆ.. ವರ್ಣದ್ರವ್ಯವು “ಹಣ್ಣು ಬಿಡುವ ಅಂಗಕ್ಕೆ 
ಒಂದು ವಿಶಿಷ್ಟ ಬಣ್ಣವನ್ನು ಕೊಡುತ್ತ 


ಮಿಕ್ಸೊಕಾಕಸ್‌' ಮತ್ತು ಸಂಬಂಧಿಸಿದ ಜಾತಿಗಳಲ್ಲಿ ಸರಳವಾದ ಹಣ್ಣು ಬಿಡುವ 
ಅಂಗವು ಪೂರ್ಣವಾಗಿ ಬೆಳೆಯುವುದರ ಜೊತೆಗೆ ಅದರ ಒಳಗಿನ ಕೋಶಗಳು 
ಶಂಖಾಕಾರವಾಗಿ ಮತ್ತು ಹೆಚ್ಚಾಗಿ ವಕ್ರಿ ಕರಣಕೂೊಳಗಾಗುವ ಸೂಕ್ಷ್ಮಸಿರ್ಸ್‌ಗ 
ಛಾಗಿ ಪರಿವರ್ತನೆ ಹೊಂದುತ್ತವೆ (ಚಿತ್ರ 16.10). ತೂಕವಾದ ತ್ತಿಯಿಂದ ಆವರಿ 
ಸಲ್ಪಡುವ ದಂಡಾಣುಗಳು ಕ್ರಮೇಣ ಚಿಕ್ಕ ದಾಗುತ್ತವೆ ಮತ್ತು ದಪ್ಪವಾಗುತ್ತವೆ. 


ಪೊಲಿಯಾನ್‌೦ಜಿಯಂ, ಪೊಂಡಾಜಿಯಮ್‌ ಮತ್ತು ಕೊಂಡ್ರೊಮೈಸಿಸ್‌ ಜಾತಿಗಳಲ್ಲಿ 
ವಿರಮಿಸುವ ರಚನೆಗಳ ಉತ್ಪಾದನೆ ನೆ ಇನ್ನೂ ಹೆಚ್ಚು ಸಂಕೀರ್ಣವಾಗಿವ್ಕೆ ಈ ಜೀವಿ 
ಗಳ ಪೂರ್ಣವಾಗಿ ಬೆಳೆದ ಹಣ್ಣುಬಿಡುವ ಅಂಗಗಳಲ್ಲಿ ಸುಮಾರು 50% 75೬m 


ಜಾರುವ ಬ್ಯಾಕ್ಟೀರಿಯಾಗಳು 49 


ಗಾತ್ರದ ಮತ್ತು ಹೊಳೆಯುವ ಬಣ್ಣದ ಚಿತ್ರ ಗಳಿರುವ ದೊಡ್ಡ ಸಿಸ್ಟ್‌ ಗಳು 
ಕಡಮೆ ಸಂಖ್ಯೆ ಯಲ್ಲಿವೆ. ಪ್ರತಿ ಸಿನ "ನಲ್ಲೂ ಉಪ್ಪ ಕಡಮೆಯಾದ ದಂಡಕಾರದ್ಕ 
ಸಾವಿರಾರು ವಿರಮಿಸುವ ಕೋಶಗಳಿವೆ. ಪಾಲಿಯಾಂಜಿವರ್‌ ನ ಸಿಸ್‌ ಗಳು, 
ಸಿಸ್‌ ಗಳನ್ನು ಪ್ರವೇಶಿಸದ ಒಂದು ಗುಂಪಿನಸ್ಸಿದ್ದ ಕೋಶಗಳ ಸ್ವಯಂನಾಶ 
ದಿಂದ  ಉಂಬಾದ ಬುಕೆಯಿಂದ ಒಟ್ಟಿಗೆ ಸೇರುತ್ತವೆ, ಪೊಡಾಂಜಿಯಮ್‌ನಲ್ಲಿ 
ಒಂದೊಂದು ಸಿಸ್ಟ್‌ಗಳು ಸರಳವಾದ ಕಾಂಡಗಳ ತುದಿಗಳಲ್ಲಿರುತ್ತವೆ ; ಕೊಂಡೊ) 
ಮೃಸಿಸ್‌ ಮತ್ತು ಸ್ಟಿಗ್ಮಾಟಿಲ್ಲ ಗಳಲ್ಲಿ, ಹೆಚ್ಚು ಸಂಖ್ಯೆಯಲ್ಲಿ ಲ್ಲಿ ಸಿಸ್‌ ಗಳು ಕವಲೊಡೆದ 
ರೀತಿಯ ಕಾಂಡದ ತುದಿಗಳಲ್ಲಿರುತ್ತನೆ. ಪೂರ್ಣವಾಗಿ ಬೆಳೆದಾಗ ಇವು ಪತ್ತೆ ಹಚ್ಚ 
ಬಹುದಾದಂತಹ ಕೆಲವು ಕೋಶಗಳ ನ್ನು ಪಡೆದಿದ್ದ ರೂ ಈ ಕಾಂಡಗಳು ಕೋಶದಿಂ 
ರಚಿತವಾಗಿರುತ್ತವೆ, ಸಿಸ್‌, ಗಳು ಬೆಳೆದಂ ತೆ, ಒಟ್ಟು ಗುಂಪನ್ನು ಸೇರಿದ ಮತ 
ತನಗೆ ಸ್ವಯಂನಾಶಹೊಂದುವ ಇತರ ಕೋಶಗಳಿಂದ ಅವು ಮೇಲಕ್ಕೆ ಹೋಗುತ್ತ ವೆ 
ತಾಂಡೆ ಷು ಸ್‌ ಹಣ್ಣು ಬಿಡುವ ಅಂಗದೆ ಉತ್ಪಾ ಪನೆಯಲ್ಲಿನ ಅನುಕ್ರಮ ಘಟ್ಟ 
ಚಿತ್ರ 16.11ರಲ್ಲಿ ತೋರಿಸಲಾಗಿದೆ, 


ಸೊರಾಂಜಿಯಮ್‌ ಪಂಗಡದಲ್ಲಿ ಹಲವು ಕೋಶಗಳನ್ನು ಳ್ಳ ಸಿರಗಳು ಕೂಡ 
1 ಸ್ವಲ್ಪ ಹಚ್ಚು ಸಂಕೇರ್ಣವಾದ ನಚನೆಯಿದೆ. 
3 ಥಮಿಕ ಸಿಸ್ಟ್‌, ಗಳಲ್ಲಿ ಒ ತ್ರಡದಿಂದ ಉಂಟಾದ ಬಹುಭುಜದ ರಚನೆ 
ಯಿಡೆ. ಇವು ತೆಳುಭಿಕ್ಕಿ ಸಿಸ್ಕ್‌ ಗಳಲ್ಲಿ ವಿರಮಿಸುವ ಕಡಿಮೆ ಉದ್ದದ ದಂಡಕಾರ 


ಮಿಕೊ, ಕಾಕ್ಟೈನ ನ ಸೂಕ ಸಿಸ್‌ ಗಳು. MR ಟಂತೆರ್‌ ಬೀಜ 


೨೬ ಅ) | 


ಕಣಗಳ ವಿಶಿಷ್ಟ ತೆಯಾದ ನಿರೋಧಕ ಮಟ್ಟಕ್ಕಿಂತ ಬಹುಕಡಮೆ ನಿರೋಧಕವಾ 


[3 


ಇ 
ದರೂ, ಅಲನ “ಕೋಶಗಳಿಂದ ಶಾಖಕ್ಕೆ ಮತ್ತು ವಿಕಿರಣಕೆಗೆ ಹೆಚ್ಚು ಮಟಿ ದಲ್ಲಿ 
pe ೬3 ಈ 
ನಿರೋಧಕವಾಗಿವೆ. ನಿಕ್ಸೊ ಬ್ಯಾಕ್ರೀರಿಯಾಗಳ ವಿರಮಿಸುವ ರಚನೆಗಳು ಮುಖ್ಯ 


[| 


ವಾಗಿ ಅವು ಒಣ ಸಿ ತಿಯಲ್ಲಿ ಹೆಚ್ಚು ಸಮಯ ಬದುಕೆರಲು ಸಹಾಯಕವಾಗಿವೆ. 
ಸು ಎವ 

ಒಣಗಿನ ಹಣು ಬಿಡುವ ಅಂಗಗಳು 10ವರ್ಷಗಳವರೆಗೆ ಬದುಕಿರುವುದನ್ನು ಡಾಖಲು 

ಮಾಡಲಾಗಿದೆ. 


ಸೂಕ್ಷ್ಮಸಿರ್ನ ಗಳು ಮೊಳೆತಾಗ ಮೊಡ್ಡ ಬಿತ್ತಿಯು ನಾಶವಾಗುತ್ತದೆ. ಆಗ 
ಸಪ್ರೆ ಖಿ 
ಒಂದು Mo ಉದ್ಭವಿಸುತ್ತದೆ. ಹಲವು ಕೋಶಯುಕ್ತ ದೊಡ್ಡ ಸಿಸ್ಟ್‌ 


pe 


£ರಿಯಾಗಳ ವರ್ನೀತರಣ ಮತು ಪಿವರಣೆ 


ಕೆ 
ಟಿ 


ಚ್ಯಾ 


50 


ಷು ಕ ಲ 
ಉಐಭಜಲಊದ ನ ಬಂಟ 0 "೧ಭಐಲನಿಂಜ ಊಂ :8 














&ಟೀಚಐಂಬ ೧೧೬೮೧೪ ಜಾತ @ 
+ ದಾ ೩ ೩೧೦೧೪೩ ಐ (WN | ಇ) ym ೬೧೪% 
೧೩ಟೀಟ ಅಂಬಿ 061/೮೫ ಬಾಲಂ 
ಹ್‌ ಸ ಸ ೦೦೪೮೩೧ (WHC) ym ccm 
€೬ಟ”ಟ೬ಐಂಛಿ ಭಲ್ಲಾ ೬ ೪. 
a ಸ + ಬೀನ ದಗ (uc Q~) yhg sue ಇಭಂಛ 
೧೬ ಊ೬ಐಂಬ ಐ ಟೀಇ ತ 
ಸ ತಾ + persons Pu (Ug) phe spccycend 
೧ಓಟೀಟಐಂಭ 
Mees NTT 
-- ದ + ಗೂ (ಗಂ 0) ರೂ 2ಜಟಂಉಂಢೀಯ 
`ಇಲ್ಲ K 
ಗ ಪಿ -— cay enor (Wig 0೧) ಛೂ ೧ ಜಡ ಲರ 
ನಿಟೀಟಲ್ಲಂದ ಲ Ruecep 
ದ ಹ ಬೀರಲು ಲೂ Lua (001010 ಇ) ಭಯ escyoRoca oA 
Hon CAH ಇ. ಹರಿ p's ನಂ 
ಜಂ ಜು ನಂದರ ೇ ಲರು (ಜರಾ ಜಾ ಸಿಜಿ ಜಿನ ೂಐಂಬ ಇನು ಆಈ 
ಜೀ ಐಂ. ಟಾ ಟಗಿಜಳ “Bp ಜಂಜೀಅಂಆ ಹೊರ pckcece ೫೧೧ 














cays eevee Teppee ಗೋಣ aveco ea vace sepa tam 20°91 ಒಲ 


ಜಾರುವ ಬ್ಯಾಕ್ಟೀರಿಯಾಗಳು 51 


ಗಳ ಮೊಳೆಯುವಿಕಯ್ಕು ಸಿಸ್‌ "ಬಿತ್ತಿ ಯ ನಾಶದಿಂದ ಹಾಗೂ ಹಲವು ಅಲಸಕೋಶ 
ಗಳು ಏಕಕಾಲಿಕವಾಗಿ ಉದ್ಭವಿಸುವುದರಿಂದ ಉಂಟಾಗುತ್ತದೆ. 


ಹಣ್ಣು ಬಿಡುವ ಮಿಕ್ಸೊಬ್ಯಾಕ್ಟೀರಿಯಾಗಳ ಆಶ್ಚರ್ಯಕರ ಅಭಿವೃದ್ಧಿಯ 
ಸಮಸ್ಯೆಗಳು ಇದುವರೆಗೂ ಬಗೆಹರಿದಿಲ್ಲ. ಹಣ್ಣು ಬಿಡುವ ಪ್ರಕ್ರಿಯೆಗೆ ಆಧಾರವಾದ 
ಒಟ್ಟು ಗೂಡುವಿಕೆಯ ವಿಧಾನವು ಗೊತ್ತಾಗಿಲ್ಲ. ಆದರೆ ಭಾಗವಹಿಸುವ ಕೋಶಗಳ 
ವ ಒಂದು ನಿರ್ದಿಷ್ಟ ರಾಸಾಯನಿಕ ಅನು ಚಲನೆ ಪ್ರತಿಕ್ರಿಯೆ ಇರುತ್ತದೆ 
ಎಂದು ಕಂಡುಬರುತ್ತ ಡೆ. "ಮಿಕೊ ಿಕಾಕಸ್‌ನ ತಳಿಗಳೊಂದಿಗೆ ಸ ಪ್ರಯೋ 
ಗಗಳನ್ನು ನಡೆಸಲಾಗಿದೆ. ಇವುಗಳಲ್ಲಿ ಕೆಲವು ಕ:ಲಕುವ ದ್ರವ ಸಾಕಣೆಗಳಲ್ಲಿ ಹರಡಿ 





ಚಿತ್ರ 16-10 : ಮಿಕ್ಸೊಕಾಕಸ್‌ಫಲ್ವ ಸ್‌ನ ಹಣ್ಣು ಬಿಡುವ ಒಂದು ಆಂಗದಿಂದ ಸೂಕ್ಷ್ಮ ಸಿಸ್ಟ್‌ 
ಚ ಮತ್ತು ಉದ್ದ ಬಸನ ದಂಡಗಳು (ಸ್ಥಿ ೨ ವೈದ್ಯಶ್ಯ,)( 2,540) M. Dworkin 
ಮತ್ತು ಟೆ. Reichenbach) ಅವರ ಕೃಪೆ. 


ದಂತೆ ಬೆಳೆಯುತ್ತವೆ ಮತ್ತು ಎಲ್ಲವೂ ಸಾಕಣೆಯಲ್ಲಿ ಸುಲಭವಾಗಿ ಹಾಗೂ ವಿಪುಲ 
ವಾಗಿ ಹಣ್ಣು ಬಿಡುಕ್ತವೆ. ಈ ರೂಪಗಳು ಅಮ್ಟೆ ನೊಲಮ್ಣ ಗಳ ಮಿಶ್ರ ಣವಿರುವ 
ಮಾಧ್ಯಮದ ಮೇಲೆ ಬೆಳೆಯಬಲ್ಲವು ಮತ್ತು ಟೈರೊಸಿನ್‌ ಹಾಗೂ ಹಿನ್ಸೈನ" 


52 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕ್ರ 
€ 
ಡಿ 


ಅಲನೈ ನ್‌ ಮಿತಿಗೊಂಡಾಗ ಹೆಣ್ಣು ಬಿಡುವಿಕೆಯುಂಬಾಗುತ್ತದೆ ಎಂದು ಪೋಷಣಾ 
ಶೆ 
ಅಧ್ಯಯನಗಳು ತಿಳಿಸಿವೆ. ಈ ಎರಡು ವಾಸನೆಯುಕ್ತ ಅಮೈನೊ ಅಮ್ಲಗ 


ಈ ಪ್ರಭಾವವು ನಿರ್ದಿಷ್ಟವಾಗಿರುತ್ತದೆ ಇತರ ಅಮೈನೊ ಆಮ್ಲಗಳು ಕಡಿಮೆಯಾ 





ಚಿತ್ರ 16.11: ಕೊಂಡ್ರೊಮ್ಮೆಸಿಸ್‌ನ ಸಂಕೀರ್ಣ ಕವಲೊಪೆದ ಹಣು ಬಿಡುವ ಆಂಗದ 
++} [1] 
ಬೆಳವಣಿಗೆಯಲ್ಲಿ ಅನುಕ್ರಮ ಹಂತಗಳು |]. 7. Bonner ಅವರ ಮಾರ್ಥೊಜಿನಿಸಿಸ್‌ನಿಂದ, 
ಪುಟ 104, ಪ್ರಿನ್ಸ್‌ಟನ್‌, ಎನ್‌, ಜೆ, : ಬ್ರಿನ್ಸ್‌ ಟನ್‌ ಯೂನಿವರ್ಸಿಓ ಪ್ರೈಸ್‌, 1952. 


ಬು 
ಸಿಸ್ಟ್‌ ಗಳಾಗಿ ಪರಿವರ್ತಿಸುವಿಕೆಯು, ಒಟ್ಟುಗೂಡುವಿಕೆ ಉಂಟಾದನಂತರಹಣ್ಣು 
ಬಿಡುವ' ಅಂಗದಲ್ಲಿ ಸಾಮಾನ್ಯವಾಗಿ ಉಂಟಾಗುತ್ತದೆ. ಅದರೆಆಲಸ. ಕೋಶಗಳ 


ದರೆ ಹೆಣ್ಣು ಬಿಡುವಿಕೆಯು ಪ್ರ ಚೋದಿಸಲ್ಪಡ. ಪುದಿಲ್ಲ. ದಂಡಾಕಾರಗಳನ್ನು ಸೂಕ್ಷ್ಮ 


ಜಾರುವ ಬ್ಯಾಕ್ಟಿ ರಿಯಾಗಳೆು 53 


ಸುಲಂಬಿಗಳಲ್ಲಿ 


ಮಹಿ ಓಲ 


ಸೂಸ್ಲ್ಯಸಿಸ್ಟ ಉಂಬಾಗುವಿಕಯೆನ . 0.5 ಗ್ಲಿನೆರಾಲ್‌ ಅನ 
೨ ಯೋಗಿಕವಾಗಿ ಸ್ರ Eris: ಪರಿವರ್ತನೆಯು ಅಧಿ 


ವೇಗವಾಗಿ ಸತೆಯುತ್ತ ಡೆ ಗಿಸೆರಾಲ್‌ ಸೇರಿಸಿದ 2 ಘಂಟಿ 


ಳ ನಂತರ ಸೆ A ಸ್‌ ಗಳು ಉತ.ತಿಂನ ಇಗ 
೮ ಗಾಡ ದಳ ಹತ 

ಹ 

ಪೋಷಣೆ ಮೆತು ಪೆಶಿಪ ಶ್‌ ಸೆ 


ಹಣು ಬಿಡುವ ಎಲ್ಲ ಮಿಕ ಬ ಕೇೇರಿಯಾಗಳು ಸಿತಿ ತ ವಾಯುಜೀವೀಯ 
ಪೋಹಿತಗಳ:ಗಿವೆ. ಸೊರಾಂಜಿಯಮ್‌ ಮತು ಆರ್‌ಕಾಂಜಿಯಮ್‌ 


ಕ ರ 
ಇಜಾತಿಸಿರ ಕೆಂಪು ಜೀನಿಗಳು ನಿಲುಲೋಸ್‌ ವಿಭಾಜಕಗಳಾಗಿವೆ. ಸೋಸುಕಾಗದ 


ಚಿತ್ರ 1612 ಸೋಸು ಕಾಗದರ 


ಕರ್‌ ನ ಇ Hg ) 
ಕ್ಟ be ಹದರ wubb ಸುತ & ೬2 ಮುತ್ತು 
RE 


ಜಟಾ ಹಂದೊ ಸಾಕಣೆಯಿಂರ 


ಯುಂಜಬಾದ ಸ್ಥಳಗಳಲ್ಲಿ ಸೋಸುಕಾಗದವ 


ಜಸತ RE NE ಬಚಚ 
ಚಿತ 16,15 ಸ್ಥಿಯೂಫಾಃ 3 =. t 
ಸ್‌ ಜ್ರ ಇತ್‌ 
ಗ. ಪರಾ €ಗಿ..ರುಷವ ಸನಿಬಲ್ಲೂ ಸ್‌ ಳೆ 
ಎನಿ ಸಷ ais nis ಪಿ 
( ಕಲೆ" ಮಾಡಿದ ತಯಾರಿಕೆ) ಕೋಃ 


ಜ್‌ ಹ್ಹ ಹ್‌ ಸ್ಟ್‌ pe 
NES ದಹ ವಾದ ಕ ಮುದ್ರ ಜೋ ಗಿಸಲ್ಲ 
ಟು 


edsky ಅವರೆ 1110೦01೦106 
du 801, ನಿಂದ ಪ್ಯಾರಿಸ್‌: ಮ್ಯಾಸನ್‌ 
1949 11. Manigauit ಮತ್ತು ಪ್ರಕ 
ಶಕರ ರತಿ ಯಂ ಪುನಃ ಮು ಗ ಮುದ್ರಿಃ 
ಲಾಗಿದೆ. 





54 ಬ್ಯಾಕ್ಟಿರೀಯಾಗಳ ವರ್ಗೀಕರಣ ಮತ್ತು ನಿನರೆಣೆ 


ಅಥವಾ ಸೆಲ್ಮುಲೋಸ್‌ ಇರುವೆ ಯಾವುದಾದರೂ ಪದಾರ್ಥ ಹಾಗೂ ಖನಿಜ ಲವಣ 
ಗಳಿರುವ ಒಂದು ನಿರ್ದಿಷ್ಟ ಮಾಧ್ಯಮದಲ್ಲಿ ಈ ಜೀವಿಗಳನ್ನು ಬೆಳೆಸಬಹುದು. 
ಕರಗುವಂತಹ ಸಕ್ಕರೆಗಳನ್ನು ಕೂಡ ಉಪಯೋಗಿಸಬಹುದು. ಆದರೆ ಬಹುತೇಕ 
ಹಣ್ಣು ಬಿಡು ಎಿಕ್ಟೊಬ್ಯಾಕ್ಟೀರಿಯಾಗಳು ನೆಲ್ಬುಲೊಸ್‌ ಅನ್ನು ಉಪಯೋಗಿಸ 
ಲಾರವು. ಸರಳ ನಿರ್ದಿಷ್ಟ ಮಾಧ್ಯಮಗಳಲ್ಲಿ ಅವು ಬೆಳೆಯುವುದಿಲ್ಲ ಮಿಕ್ಸೊಕಾಕಸ್‌ 
ತಳಿಗಳೊಂದಿಗೆ ನಡೆಸಿದ ವಿವರವಾದ ಪೋಷಣಾ ಅಧ್ಯಯನಗಳು, ಬೆಳವಣಿಗೆಯನ್ನು 
ಪ್ರೋತ್ಸಾಹಿಸುವ ಅತಿ ಸರಳವಾದ ಮಾಧ್ಯಮದಲ್ಲಿ ಅಮ್ನೆನೊಆಮ್ಟಗಳ ಮಿಶ್ರಣ 
ವಿರುತ್ತವಯೆಂದು ಸೂಚಿಸಿವೆ, ಆದರೆ ಅಂತಹ ಮಾಧ್ಯಮದ ಮೇಲೆ ಬೆಳವಣಿಗೆ 
ನಿಧಾನವಾಗಿರುತ್ತದೆ. ಗಣನೀಯವಾಗಿ ಹಚ್ಚು ವೇಗದ ಬೆಳವಣಿಗೆಯನ್ನು ಒಂದು 
ಕಿಡ್ಣೀಯ ಪ್ರೋಟೀನ್‌ ಹ್ಲೆಡ್ರೊ ಟೈ ಜೇರ್ಟನೊಂದಿಗೆ ಪಡೆಯಬಹ:ದು. ಇದರಿಂದ 
ಸೂಕ್ತ ಅಮೈನೊ ಆಮ್ಲ ಗಳಿಗಿಂತ ಪೆಪ್ಟೈಡ್‌ ಗಳು ಹೆಚ್ಚು ಉಪಯುಕ್ತ ಇಂಗಾಲ 
ಮೂಲಗಳೆಂದು ಸೂಚಿಸಲ್ಪಟ್ಟಿದೆ. ವಿಟಮಿನ್‌ಗಳು ಈ ಕಾರ್ಯಕ್ಕೆ ಅವಶ್ಯಕವಾ 
ಗಿರುವುದಿಲ. 


ಘನ ಸಂಕೀರ್ಣ ಮಾಧ್ಯಮಗಳ ಮೇಲೆ ಮಿಕ್ಸೊಬ್ಯಾ ಕ್ವೀರಿಯಾಗಳನ್ನು ಬೇರ್ಪ 
ಡಿಸುವಾಗ ಇತರ ರೀತಿಯ ಬ್ಯಾಕ್ಟೀರಿಯಾಗಳಿದ್ದಕ್ಕೆ ಬೆಳವಣಿಗೆ ಮತ್ತು ಹಣ್ಣು 
ಬಿಡುವಿಕೆಗಳು ಕೆಲವು ಮೇಳೆ ಗಣನೀಯವಾಗಿ ಹೆಚ್ಚುಗುತ್ತವೆ. ಈ ಘಟನೆಯ 
ಕ.ಮವಾದ ಅಧ್ಯ ಯನಗಳು, ಹೆಬವು ಮಿಕ್ಸೂಜ್ಯಾಕ್ಸೀರಿಯಾಗಳು ಇತರ ಗುಂಪು 
ಗಳಿಗೆ (ಗ್ರಾಂ_ಧನ ಮತ್ತು ಗ್ರಾಂ-ಖಯಣ ಯಜು ಬ್ಯಾಕ್ಟೀರಿಯಾಗಳು, ಪಾಚೆಗಳು 
ಈರ್ಸಗಳು ಮತ್ತು ಶಿಲೀಂಧ್ರಗಳು) ಸೇರಿದ ಸೂಕ್ಷ್ಮಜೀವಿಗಳನ್ನು ಕೊಂದು 
ನಾಶಮಾಡಬಲ್ಲವೆಂದು ತೋರಿಸಿವೆ. ಹಲವು ಮಿಕ್ಟೊ ಬ್ಯಾ ಕ್ರ ೇರಿಯಾಗಳು ಕೊಂದು 
ತಿನ್ನು ವ ಜೀವಿಗಳಂಔ ಕಂಡುಬರುತ್ತದೆ. ಇವು ತಮ್ಮ ಸೂಕ್ಷ್ಮಜೀನಿ ಬೇಟೆಯನ್ನು 
ಪ್ರತಿ ಬ್ಯಾಕ್ಟೀರಿಯಲ್‌ ಪದಾರ್ಥಗಳ ಸ್ರವಿಸುವಿಕೆಯಿಂದ ಕೊಲ್ಲುತ್ತವೆ (ಮತ್ತು 
ಸಾಧ್ಯವಾದರೆ ಇತರ ಅಕಿಫೇಯ ಕೋಶ ಅಂಶಗಳನ್ನೂ) ಬಾಹೈಕೋಶದ ಹೈಡ್ರೊ 
ಲೇಸ್‌ ಗಳಿಂದ ಜೀರ್ಣಿಸುತ್ತವೆ, ಈ ಪರಿಸರಶಾಸ್ಥೀಯ ವಿವರಣೆಯು ಪಿಕ್ಟೊಕಾಕಸ್‌ 
ಗಿರುವ ನಿಚತ್ರ ಪೊಷಣಾ ಅನಶ್ಯಕತಿಗಳೊಂದಿಗೆ ಪೂರ್ಣವಾಗಿ ಹೊಂದುತ್ತದ್ದ 
ಹಣ್ಣು ಬಿಡುವ ವ:ಕೊ, ಬ್ಯಾಕ್ಟೀರಿಯಾಗಳ ಈ ಪ್ರಾಣಿಭಕ್ಷಕ ಗುಣನ್ರು, ಹಚ್ಚಿನ 
ಪ್ರಮಾಣದಲ್ಲಿ ಬನ ಕೇರಿಯಾಗಳಿರುವ ಸಗಣಿಯನ್ಲಿ ಅವು ಹೆಚ್ಚಾಗಿ ಬೆಳೆಯತ್ತವೆ 


ಭರವ 3 ತ್‌ 
ಯೆಂಬುದಸ್ತೆ ವಿವರಣ ಯನ್ನು ನೀಡುಕ್ತದೆ. 


ಇ 


ಜಾರುವ ಬ್ಯಾಕ್ಟೀರಿಯಾಗಳು 55 
ಸೈಟೊಫಾ ಗೆ ಗಂಂಪು 


ವಿನೋಗ್ರಾಡ್‌ಸಿ ಬ: 1930ರಲ್ಲಿ ಮಣ್ಣಿನಲ್ಲಿ ಸೆಲ್ಲು ಲೋಸ್‌ನವಾಯುಜೀವಿ ವಿಭ 
ಜನೆಗೆ ಜಟ ಸೂಕ್ಷ್ಮಜೀವಿಗಳ ಬಗ್ಗೆ ಕ್ರ ಮಬದ್ದ ಅಧ್ಯ ಯನ ನಡಸಿದನ್ನು 
ಅಸಾಮಾನ್ಯವಾಗಿ ತಿಳುವಾದ, ಎಳೆಯಬಹುದಾದ ಮೆತ್ತು ಚೂಪಾದ ಕೋಶ 
ಗಳಿರುವ ಗುಂಪೇ ಈ ಸಾಮರ್ಥ್ಯವನ್ನು ಹೊಂದಿರುವ ಬ್ಯಾಕ್ಟೇರಿಯಾಗಳಲ್ಲಿ 
ಪ್ರಮುಖವಾದವು. ಇವುಗಳಿಗಾಗಿ ಆತನು ಸೈಟೊಸಾಗ ಎಂಬ ಹೊಸ ಪಂಗಡನನು 


ಹ ತ 


1 


2 


೨, ಸಿದನು. ಖುನಿಜ ಲವಣಯುಕ್ತ ಅಗಾರ್‌ನ ಒಂದು ತಟ್ಟಿ ಯ ಮೇಲ್ಮೆ 
ಯಲ್ಲಿ ಸೋಸುಕಾಗದದಲ್ಲಿ ಕಂಡುಬರುವ ಸೆಲ್ಲು ಟೋಸ್‌ ರುಗಳ ರಚನೆಯನ್ನು 

ಈ ಬ್ಯಾಕ್ಮೀರಿಯಾಗನು ಪೂರ್ಣವಾಗಿ ನಾಶಷಾಡ ಬಲ್ಲವು. ಇವು ಆಕ್ರಮಿಸಿದ 
ಜಾಗವು ವರ್ಣವುಯ್ಮ ಬಂಕೆಯ ಹಾಗೂ ಬ್ಯಾ ರಿಯಲ್‌ ಕೋಶಗಳಿಂದ ತುಂಬ 

ಲ್ರಟ್ಟ, ಒಂದು ಶೇಪೆ ತಾಗಿ ಕಾಣುತ್ತದೆ (ಚಿತ್ರ 16.12). ನೆಲ್ಲು ಪೋಸ್‌ ನೊಡನೆ 
ಷ್ರ್ಯ ಬಾಕ್ಸೀರಿಯಾಗಳ ಬೆಳವಣಿಗೆಯ ಇನ್ನೊಂದು ವಿಶಿಷ್ಟ ಗುಣವೆಂದರೆ, ನಾರುಗಳ 
ಮೇಲ್ಮೈಯಲ್ಲಿ ದಂಡಾಕಾರದ ಕೋಶಗಳು ಕ 5 ಮಖದ್ಧ ವಾಗಿ ಸಾಲಿನಲ್ಲಿರುವುವು 
ಎಂಬುದಾಗಿದೆ. ಅವು ಪಾಲಿನ, ಖರ್ಫಡ ಡ್‌ನ ನಾರು ರೀತಿಯ ಉಪರಚನೆಗೆ ಸಮಾ 
ನಾಂತರವಾಗಿರುತ್ತವೆ (ಚಿತ್ತ 16 13). ಮುಂದಿನ ಅಧ್ಯಯನಗಳು, ಸೈಟೊಫಾಗ 
ಗುಂದಿನೆ ಜೀವಿಗಳು ಜಾರುವ ಜೀವಿಗಳೆಂದು ತೋರಿಸಿದವು. ಮಿಕ್ಸೊಕಾಕಸ್‌ ಜಾತಿಗೆ 
ಸೇರಿದ ಹಣ್ಣು ಬಿಡುವ ಮಿಕ್ಸೊಬ ಸ್ಯಾ (ರಿಯಾಗಳು ಉತ್ಪಾದಿಸುವ ಸೂಕ್ಷ್ಮ್ಮನಿಸ" 
ಗಳನ್ನು ರಚನೆ, ಉತ್ಪಾದನೆ ಮತ್ತು ಸ ಇಡ ಬ್ಲ ಸೋಲುವ ಸೂಕ್ಷ್ಮ 


ಸಿಸ್‌ ಗಳನು ಈ ಕೆಲಪು ಜೀವಿಗಳು (ಸ್ರೊರೊಸೈೆಟೊಫಾಗ ಪಂಗಡ) ಉತ್ಪಾದಿಸುತ ತ್ತದೆ 
ಅದಕೆ. ಸ್ಫೊರೊಸ್ಸೆ ಟೊಫಾಗದಲ್ಲ ಆಲಸಕೋಶಗಳ ಬು ಗೂಡುವಿಕೆಯು ಸೂಕ್ಷ್ಮ 


£೬ 


ಸ್‌, ಕಾತ್ಪಾದನೆಗಿಂತ ವ ಎಂದಿಗೂ ಜೆ ಗುವುದಿಲ್ಲ 


pl 
[WU 


ಫಲ 


ಹೀಗೆ. ಸೈಟೊಫಘಾಗಗಳು ವಿಕಕೋಶಯುಕ್ತ ದಂಡಾಕಾರದ ಜಾರುವ 
ಜಾ್ಯಾತ್ಮೇರಿಯಾಗಳ ಇನ್ನೊ ೦ದು ಗುಂಪಾಗಿದೆ, ಜು ಗಿರುವ ಒಟ್ಟುಗೂಡದ 
ಮ 4 ಹಣ್ಣು ಬಿಡೆದ ಗಣಗಳ ಇವುಗಳನ್ನು 2 ಬಿಡುವ ಮಿಕ್ಸೊಬ್ಯಾಕ್ಟೀರಿ 
ಯಾಗಳಂದ ನುಲಭವಾ ಗಿ ಪ್ರತ್ಯ್ಯೀಕೆಸಬಹುದು. 1. ಗುಂಪಿನ ಜೀವಿಗಳು 

ಡ್ಹೈನಲ್ಲಿ ನಿರ್ಮಲವಾದ ನೀರಿನಲ್ಲಿ ಹಾಗೂ ಸಮುದ್ರದಲ್ಲಿ ಹೆಚ್ಚಾಗಿ ಹರಡಿವೆ 


ಶರೀರಶಾಸ್ತ್ರೀಯ ಗುಣಗಳು 


ಮಣ್ಣಿ ನಲ್ಲಿರುವ ನಿಶ್ಚಿತ ವಾಯುಜೀವಿ ಸೆಲ್ಲುಲೋಸ್‌ ವಿಭಾಜಕ ಸ್ರೈಲಬೊ 
ಘಾಗಗಳು ಶರೀರ ಶಾಸ್ತ್ರೀಯವಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ವಿಶೇಷ ಬಗೆಯ 


56 


೫] 


ಣಿ ಕೀರಿಯಾಗಳೆ ವರ್ಗೀಕರಣ ಮತ್ತು ವಿವರಣೆ 


ಖಿ 
ವೆನಿಸಿವೆ. ಇಂಗಾಲ ಮತ್ತು ಶಕ್ಕಿಮೂಲವಾಗಿ ಅವ್ರು ಉಪಯೋಗಿಸಬಹುದಾ 


ತ್ಯೆ ) ಕಾ, 


ಕ ಜ್‌ - ಹ 
ದಂತಹ ಒಂಜೇ ಒಂದು ಮೂಲಪದಾರ್ಥವು್ರ ಸೆಲ ಶಿ ಲೋಸ್‌ ಆಗಿದೆ. ಜಲವಿಕೆ ಹಣೆ: 
ಅ ಈ) 


ಯಿಂದ ಸೆಲ್ಲುಲೋಸ್‌ನಿಂದ ಪಡೆಯಲಾದ ಕರಗು ಸರ್ಕೆರೆಗಳಾದ ಸೆಲ್ಫೊ 
x ೧೧) 


ಬಯೊಸ್‌ ಮತ್ತು ಗ್ಲುಕೋಸ್‌ಗಳ ಮೇಲೆ ಬೆಳೆಯಬಲ್ಲಂತಹ ಉತ್ಪಿರಿವರ್ತಿತಗಳನ್ನು 
ಪಡೆಯಲು ಸಾಧ್ಯವಿದೆ. ಆದರೆ ವಾಯುಜೀವಿ ರಾಸಾಯನಿಕ ಪರಪೋಷಿತಗಳಿಂದ 


ಸಾಮಾನ್ಯವಾಗಿ ಆಕ.ಮಣಕ್ಕ ಒಳಗಾಗುವ ಸಾವಯವ ಅಷ್ಲ್ಲಗಳಂತಹ್ಮ ಸಾವ 
ಯವ ಸಂಯುಕ್ತಗಳ ಇತರ ವರ್ಗಗಳನ್ನು ಇವು ಎಂದಿಗೂ: ಉಪಯೋಗಿಸು ನಿವುದಿಲ್ಲ. 


ಸೆಬುಲೋರ್ಸ ನ ಮೊದಲ ಆಕ್ರ ಮಣಕ್ಕೆ ಒಂದು ಕೋಶ ಬಾಹ್ಯದ “ಹೈಡ್ರೊ ಫ್ರ್ಯ 

ಅನ್ನು ಸ್ರವಿಸಲು ಅವು ೪ ಅಸಮರ್ಥವಾಗಿರುವುದು. ಈ ಜ್ಯ್ಯಕ್ರೇರಿಯಾಗಳ ಇನ್ನೊಂದು 
ಬಲು 

ಬಹು ವಿಚಿತ್ರ ಲಕ್ಷಣವಾಗಿದೆ. ಕೋಶಗಳು ಸಿಲಿಲೂೋಸ್‌ ಅನ್ನು ವಿಭಜಿಸಲು 


ತಗ ನೇರ ಭೌತಿಕ ಸಂಪರ್ಕದಲ್ಲಿರಬೇಕು. ಮೂಲಪದಾರ್ಥವು ಪೂರ್ಣ: 
ವಾಗಿ ನೀರಿನಲ್ಲಿ ಕರಗುವುದಿಲ್ಲವಾದ್ಹರಿಂದ್ದ ಈ ನಡತೆಯು ಸೈಟೊಫಾಗಗಳಿಂದ 


ಬ್ರ 
ಉತ್ಪಾದಿಸಲ್ಪಟ್ಟ ಸೆಲ್ಲುಲೇಸ್‌ಕೋಶ ಮೇಲ್ಮೆ ,ಯ ಕೆಣ್ಣವಾಗಿದೆ ಎಂದು ಸೂಚಿಸು 
hy) ನ್‌ 


3 


ಇ) ೨ 4 1] 

ಶತ್ನದೆ. ಇದು ಕೋಶ ಮೇಲೆ, ;ಯಲ್ಲಿರುತ್ತದೆ. ಆದರೆ ಒಂದು ಯಜು ಬಾಹ್ಯ ಕೋಶಡ 
ಆಲು 

ಹೈಡ್ರೊ ಲಿಬಿಕ್‌ ಕಿಣ್ಣವು ಹರಡುವುತೆ ಮೇಲ್ಮೈ ಯಿಂದ ಈಚೆಗೆ ಹರಡುವುದಿಲ್ಲ 

59) Mey pr] 

ಸಂಕೀರ್ಣ ಪಾಲಿಸ್ನಾಖಕಿ ಡ್‌ಗಳನ್ನು ಇಂಗಾಲ ಮತ್ತು ರಕ್ತಿಯ ಮೂಲಗ 

ಹೆ ತ 

ಭಾಗಿ ಉನೆಯೋಗ ಸುವ ಸಾಮರ್ಥ್ಯವು ಸೈಟೊಫಾಗ ಗುಂಪಿನ ಹಲವು ಜೀವಿಗಳ 

ವಿಶಿಷ್ಠ ತೆಯಾಗಿವೆ ಸ ಹೊರಚರ್ಮದ ಮತ್ತು ಹಲವು ಶಿಲೀಂಧ್ರಗಳ 


ಕೂಸಾಮ್ಲೆನ `ನ ಒಂದು 
ಇ ಗ ಹಣಗಳ RE 


po ಸ್‌ ರ್ಳ. k ಖಃ ಪ್ರಾ ನ ಧ್ವ ಇತ್ತಿ” 
ಬಲ್ಲವು. ಸಮುದ್ರದ ಹಲವು ಸೈಬೊಫಾಗಗಳು ಕುಪು ಪಾಚಿಯ ಒಂದು ಪಾಲಿ 
ಸ್‌ 


ಚನೆ ಪಡೆದಿಲ್ಲ ಇತತ ಸಾವಯವ ಸಂಯ 


ರ 


ನು ಜೆ 
ಸರಿಣಾಮ ko ೫೬11 ಯಯ ವಿಧಾನವಾಗಿ ಸಿಸ್ಸಾರಜನಕೇ 
ಕರಣವನ್ನು ಇವು ಉಪಯೋಗಿಸಬಹುದು. 


ee 


ಜಾರುವ ಬ್ಯಾಕ್ಟಿರೀಯಾಗಳು 57 
ಸೈಟೊಫಾಗೆ ಗುಂಪಿನೆ ರೋಗಕಾರಕ ಜೀವಿಗಳು 


ಜಲಚರ ಸೈಟೊಫಾಗಗಳಲ್ಲಿ ಮೀನಿನ ರೋಗಕಾರಕಗಳಾದ ಹಲವು ಪ್ರಭೇದ 
ಗಳೂ ಸೇರಿವೆ. ಈ ಜೀವಿಗಳಲ್ಲಿ ಬಹು ಮುಖ್ಯವಾದುದು ಸೈಟೋಫಾಗ ಕೋಲ 
ಮೇರಿಸ್‌ ಇದು ಸಾಲೆಣ್ಮನಿತ್‌ ಮೀನುಗಳಲ್ಲಿ ಹರಡುವ ಸಾಂಕ್ರಾಮಿಕ ರೋಗ 
ವನ್ನುಂಟುಮಾಡುತ್ತದೆ. ಬಹು ಉಗ್ರವಾದ ತಳಿಗಳು ಸಂಪರ್ಕದಿಂದ ಸೋಂಕ 
ನ್ನುಂಟುಮಾಡುತ್ತವೆ ಮತ್ತು ದೇಹದಾದ್ಯಂತ ಸೋಂಕನ್ನು ಹೆರಡುತ್ತವೆ. ಇದ 
ರಿಂದ ಕೆಲವು ದಿನಗಳಲ್ಲೀ ಮೀನು ಮರಿಯಾಗುವ ಸ್ಥಳಗಳಲ್ಲಿರುವ ಮರಿ ಸಾಲ್ಮನ್‌ 
ಗಳ ಸಮುದಾಯಗಳಿಗೆ ಸೋಂಕುಂಬಾಗುತ್ತದೆ. 


ಅಧ್ಯಾಯ ಕ್‌ದಿನೇಳು 


ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾ ಗಳು 


ಹ 





ಬ್ಯಾಕ್ಸಿ ರಿಯಾಗಳ ಲ್ಲಿ ದ್ಭುಕಿಸಂಶ್ಸೇಷಕ ಸಾಮಥಣ್ಯವು ಕೇವಲ ವಿಕಶೋಶ 
ಯೂಚಾ ; ಕ್ರೇರಿಯಾಗಳಿಗೆ ಸೇರಿದ ನೇರಳೆ ಬಣ್ಣದ ಬ್ಯಾಕ್ಟೀರಿಯಾಗಳು ಮತ್ತು ಹಸಿರು 
ಬ್ಯಾಕ್ಟೀರಿಯಾ ಗಳಿಗೆ ಮಾತ್ರ ಸೀಮಿತವಾಗಿದೆ... ಈ ಜೀವಿಗಳ ದ್ಯುತಿಸಂಶ್ಲೇಷಕ 
ಸ್ವರೂಪವನ್ನು 1930ರಲ್ಲಿ ಸಿ.ಬಿ. ಫಾನ್‌ ನೀಲ್‌ ಧೃಡಪಡಿಸಿದನು. ಈ ಸಂಶೋಧ 
ನೆಯೂ ಸಹಜವಾದ ಕುತೂಹಲವನ್ನು ಕೆರಳಿಸುವುಡೇ ಅಲ್ಲದ್ದೆ ದ್ಯುತಿಸಂಶ್ಲೇ (ಹಣೆ 
ಪ್ರಕ್ರಿಯೆಯ ಸ್ವರೂಪವನ್ನು ವಸ ಕಾರಣವಾಯಿತು. 


ಕೋಶಗಳ ಒಟ್ಟು ಗುಣಗಳನ್ನು ಪರಿಗಣಿಸಿದರೆ, ದ್ಯುತಿಸಂಸ್ಸೇಷಕ ವರ್ಣ 
ದ್ರವ್ಯ ವ್ಯವಸ್ಥೆಯಿಂದ ಉಂಟಾದ ಬಣ್ಣ ವನ್ನುಳಿತ್ಕು ನೇರಳೆ ಬಣ್ಣಾ ದ ಹಾಗೂ ಹಸಿರು 
ಚಕ್ಕ (ದಿಯೌಗಳನ್ನು ಇತರ ಯೂಜಾ, ಶ್ಚೀರಿಯಾಗಳಿಂದ ಬೇರ್ಪಡಿಸುವ ವಿಶೇಷ 
ಗುಣ ಯಾವುದೂ ಇಲ್ಲ. ಎಲ್ಲಾ ದ್ದು ತಿಸಂಕ್ಲಿ (ಷಕ ಬ್ಯಾಕ್ಟೀರಿಯಾಗಳು ಗ್ರಾಂ- 
ಖುಣವಾಗಿದೆ. ಹಾಗೊ ಚಲಿಸುವಂತಿದ್ದ ರೆ ತುದಿಯಲ್ಲಿ ಕಶಾಂಗವಿರುತ್ತದೆ. 
ಸಾಮಾನ್ಯವಾಗಿ ಇವು ಯುಗ ವಿದಳನದಿಂದ ವೃದ್ಧಿ ಯಾಗುತ್ತ ವೆ. ಆದರೆ ಕೆಲವು 
ನೇರಳೆ ಬಣ್ಣದ ಬ್ಯಾಕ್ತಿ (ರಿಯಾಗಳು ಮೊಗ್ಗು ಬಿಡುವುದರಿಂದ ಸಂತಾನೋತ್ಸ ತ್ತಿ ಮಾಡು 
ತ್ತವೆ. ಕಗ. ಹ: ದಂಡಾಕಾರ ಆಥವಾ ನೇರಳೆ ಬಣ್ಣದ ಬ್ಯಾಕ್ಕೇ 
ರಿಯಾಗಳ ವಿಷಯದಲ್ಲಾ ದರೆ ಸುರುಳಿಯಾಕಾರವಾಗಿರಬಹುದು, ಆದರೆ ಹಸಿರು 
ಬಾಕೆ(ರಿಯಾಗಳು ಯಾವಾಗಲೂ ದಂಡಾಕಾರವಾಗಿರುತ್ತದೆ. ಈ ಗುಂನಿನ DNA 
ಪ್ರತ್ಯಾಮ್ಲ ಅಂಶವು ಹೆಚ್ಚು ವ್ಯಾಪ್ತಿ ಪಡೆದಿದೆ. ಇದು ನೇರಳೆ ಬಣ್ಣದ ಬ್ಯಾಕ್ಟೀರಿ 
ಯಾಗಳಲ್ಲಿ 46ರಿಂದ 73 ರವರೆಗೂ ಹಾಗೂ ಹಸಿರು ಬ್ಯಾಕೀರಿಯಾಗಳಲ್ಲಿ 48ರಿಂದ 
58ರವರೆಗೂ ಮೋಲ್‌ ಶೇಕಡ ದ 4 € ಇರುತ್ತದೆ. 


ನೇರಳೆ ಬಣ್ಣದ ಹಾಗೂ ಹೆಸಿರು ಬ್ಯಾಕ್ಟೀರಿಯಾಗಳನ್ನು ಇತರ ದ್ಯುತಿ 


ದ್ಯುತಿಸಂಶ್ಲೆ ಸಕ ಬ್ಯಾಕ್ಟೀರಿಯಾಗಳು 59 


ಸಂಶ್ಲೇಷಕ ಪೂರ್ವಕೇಂದ್ರೀಯ ಜೀವಿಗಳಾದ ನೀಲಹೆರಿದ್ದರ್ಣ ಪಾಚಿಗಳಿಂದ ಜೀವ 
ರಾಸಾಯನಿಕವಾಗ್ಮಿ ಶರೀರಶಾಸ್ತ್ರೀಯವಾಗಿ ಹಾಗೂ ರಚನಾತ್ಮಕವಾಗಿ ಸುಭಭ 
ವಾಗಿ ಗುರುತಿಸಬಹುದು. (ಚಿತ್ರ 17.1). ಬ್ಯಾಕ್ಟೀರಿಯಾಗಳು ನೀರನ್ನು ದ್ಯುತಿ 
ಸಂಶ್ಲೇಷಕ ಖಣಕಣ ದಾತವಾಗಿ ಉಸಯೋಗಿಸಲಾರವು. ಆದ್ದರಿಂದ ಅವು ದ್ಯುತಿ 
ಸಂತ್ಥೆ. (ಷಣೆ ಕ್ರಿಯೆಯಲ್ಲಿ ಅಷ್ಲ ಜನಕವನ್ನು ಉತ್ಪಾದಿಸಲಾರವು. ಈ ಜೀನಿಗಳು 














೩. 34 ೩, ೫, ಕ 
ಆ A 4 ಫೈಟೈಲ್‌ ಎಸ್ಟರ್‌ 
] ಹರಿತ್ತು 8 HOCH, — ಎ 
ಸಗ ಸ್ಟ ಟ0ಟ್ಮ ಸ (Cum D—) 
TN P p ಟೆಲ್‌ ಎಸ್ಟರ್‌ | 
Mg fm ಬ್ಯಾಕ್ಟೀರಿಯಾ ಹರಿತ್ತು ಇ -ಲ್ಲೆ ಡೈಹೈಡ್ರೊ ಲ ಫೈಟ್ಬದ್‌-ಎಸ್ಟರ್‌ 
HC ನ ಬ ಆ ಫಾರ್ಲೆಸಿಲ್‌ ಎಸ್ಟರ್‌ 
A AS $e ಡ್‌್‌ ಕ” ಕ 
HZ ಟ್ಟು ತ ವಟ ಕಾ ಸತ್ತ ಹ್‌ ಕ 4 ಡೈ (ಟ್ಟಂದ ದರಿ 
CH, ಲ್ಲಿ H 
| We ಕ 9 _ ಹಿ OH 
ನ i ಮಾರ ಪರಿತ್ಯಾಗ ಎನ್ನಯ ಈ ದಟ ಫಾನ್ನೆ ಸಿಲ್‌ ಎಸ್ಟರ್‌ --8 
) 
| 
0 ಕ 
ಬ್ಯಾಕ್ಟೀರಿಯಾ ಹರಿತ್ತು ೫ - ತ ತ ೬45.1 ಮ 
“Sricture ank ron. 
ಇ ಹಡಿತ ಫ ಣಿ ದೆಸಿ ಬಲೆ 
ಚಿತ್ರ 17.1: ಹರಿತ್ತು ಈ ನೊಂದಿಗೆ ನೇರಕೆ ಬಣ್ಣದ ಮತ್ತು ಹಸಿರು ಬ್ಯಾಕ್ಟೀರಿಯಾ 


ಗಳೆ ಹರಿತ್ತುಗಳ ರಚನಾ ಸಂಬಂಧಗಳು; ಸಾಮಾನ್ಯ ಸೂತ್ರವನ್ನು ಎಡಗೆಡೆ ಕೊಡಲಾಗಿದೆ. 


ದ್ಯುತಿಸಂಶ್ಲೀಷಕ ಬೆಳವಣಿಗೆಗೆ ಗ 5ಥಯೊಸಲ್ಫೇಟ್‌ ಮತ್ತು ಜಲಜನಕಗಳಂತಹ 
ಅಪಕರ್ಷಿತ ನಿರವಯವ ಸಂಯುಕ್ತಗಳನ್ನು ಅವಲಂಬಿಸಿರುತ್ತವೆ, ವಾಸ್ತವವಾಗಿ 
ಬ್ಯಾಕ್ಟೀರಿಯಲ್‌ ದ್ಯುತಿಸಂಪ್ಲೇಷಣೆಯು ೬೦ದು ಅವಾಯುಜೀನಿ ಪ್ರಕ್ರಿಯೆಯಾಗಿದೆ 


ಮತ್ತು ಬಹುತೇಕ ದ್ಯು ಕಿಸಂಶ್ಲೇಷಕ ಬ್ಯಾಕ್ಸೆ ೇರಿಯಾಗಳು ನಿಶ್ಚಿತ ಅವಾಯುಜೀವಿ 


ಗಳಾಗಿವೆ. 


ಹ ಗ್ಗೆ ವ್ಯ ಜೌ 
ಮ್ಯತಿಸೆಂಶ್ಲೆ (ಹಕ ಬ್ಯಾ ಕೈೀರಿಯಾಗಳ ವರ್ಣದ್ರವ ವ್ಯ ವ್ಯವಸ್ಥೆ ಗಳು ಜಬಲ್ಬದಾಗಿವೆ. 


ಆಮ್ಲ ಜನಕವನ್ನು ಉತ್ಪಾ ದಿಸುವ ದ್ಯ್ಯು ತಿಸಂಶ್ಲೆ (ಸಕ ಜೀವಿಗಳ ಭಲಿ ಸಾರ್ವತ್ರಿ ಕವಾಗಿ 
ಪಂ ನಡುಬರುವ ಹರಿತ್ತು ೩ ಇಷುಗಳನ್ನಿರುವುದಿಲ್ಲ. ಇವುಗಳ ಹರಿತ್ಕಿನ ವರ್ಣದ ್ರವ್ಯಗಳು 
ಸ್ವ ಲ್ಪ ಭಿನ್ನ ರೀತಿಯ ರಾಸಾಯನಿಕ ರಚನೆಯನ್ನು ಪಡೆದಿವೆ. ಇವನ್ನು ಬ್ಯಾಕ್ಟ್ರೀರಿಯಾ 


ಚ ಗಳೆನ್ನು ತ್ಹಾರೆ. ಬ್ಯಾಕ್ಟೀರಿಯಾಗಳ ಪ್ರಧಾನ ಕೆಕೊಟಿನಾಯ್‌ ವರ್ಣದ್ರವ್ಯ 
ದ 


ಸಚ 
ಗಳು ಕೂಡ ಪಾಚಿಗಳ ವರ್ಣದ್ರವ ಗಳಿಗಿಂತ ಭಿನ್ನವಾಗಿರುತ್ತವೆ. ನೇರಳೆ ಬಣ್ಣ 


60 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ಬಿವರಣೆ 


ಮತ್ತು ಹಸಿರು ಬ್ಯಾಕ್ಟೀರಿಯಾಗಳು, ಅವುಗಳ ನಿಶಿಷ್ಟ ದ್ಯುತಿಸಂಶ್ಲೇಷಕ ವರ್ಣದ್ರವ್ಯ 
ವ್ಯವಸ್ಥೆ ಗಳ ಸಹಾಯದಿಂದ, ಪಾಚಿಗಳು ಹಾಗೂ ಮೇಲ್ಮಟ್ಟದ ಸಸ್ಯಗಳು ಉಪ 
ಯೋಗಿನಲಾರದಂತಹ ರೋಹಿತಗಳನ್ನು, ಅಂದರೆ ರಕ್ತವರ್ಣಾತೀಶದ ಆಜಿ ಮತ್ತು 


ಡಕ್ತವರ್ಣಾಶೀತ ಶರಂಗಮಾನಗಳನ್ನು ದ್ಯೂಕಿಸಂಕ್ಲೆ (ಹಣೆಗೆ ಉಪಯೋಗಿಸುತ್ತವೆ. 





ಆರಿಲ್‌ ಕೆರೊಟಿನಾಯ್ಡ್‌ ೫ ಅಲಿವ್ಯಾಟಿಕ್‌ ಕೆರೊಟಿನಾಯ್‌ 
ರ್ಷೌರಾರದರರ ಪ್ಯಾ Pu 2 Fz ಜ್ರ 
ಲ್ಲ v 32 ) a ೫ 
ಭ್‌ r ಲೇ pf 
1೨.19 189 19 CN 
ಸ್ರ 5 ತ 4 ಡ್‌ 8 
g 4 ಭ್ರ # po qd ಸ 
ಶಿ 2 4 4 ಬ್ಲ 
ಈ ತ 
Ck (/ಛ 2 
[3 p 
ಸ 


| 
ನು ಸು ನಾ ಸ್ಸ 
ಕ್ರ 
pn 
ತು ಯು ಮುಖ ಸ್ತು 


ಸ 








; \ 1 
NS PR ಸ 


pe 
ನೇರಳೆ 


ಹರು ಬ್ಯಾಕ್ಟೀರಿಯಾ ನೇರಳೆ ಗಂಧಕ  ಗಂಧಕರಹಿಶ ನೇರಳೆ ಗಂಧಕ ಹಾಗೂ 
ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಗಂಧಕರಹಿತ ಬ್ಯಾಕ್ಟೀರಿಯಾ 


ಪಾಚಿ ಹಾಗೂ 
ಸಸ್ಯಗಳು 


ಟೆ 17.2 : ಬಹುತೇಕ ಪಾಚಿ ಮತ್ತು ಸಸ್ಯಗಳ ಪ್ರಧಾನ ಕ್ಯಾರೊಟಿನಾಯ್ಮ್‌ ಆದೆ 
8-ಕ್ಯಾರೊಟೀನ್‌ನೆ ರಚನೆಯೊಂದಿಗೆ ಹೋಲಿಸಲಾದ ನೇರಳೆ ಬಣ್ಣದ ಹೆಸಿರು ಬ್ಯಾಕ್ಟೀರಿಯಾಗಳ 


ಕೆಲವು ಪ್ರಧಾನ ಕ್ಯಾರೊಟೆನಾಯ್ಕ್‌ಗಳ ರಚನೆಗಳು, 


ವ್ಯುತಿ ಸಂಶ್ಲೇಷೆಕ ಬ್ಯಾ ಕ್ಸೀರಿಯಾಗೆಳು 57 


ನೇರಳೆ ಬಣ್ಣ ದ ಮತ್ತು ಹಸಿರು ಬ್ಯಾಕ್ಟಿ ಕ್ಸೀರಿಯಾಗಳ 
ನಡುವೆ ನ ತ್ಯಾ ಸಗಳು 


ದ್ಯುತಿಸಂಶ್ಲೆ (ಷಕ ಬ್ಯಾ ಕ್ಲೀರಿಯಾಗಳ ಎರಡು ಪ್ರ ಭಾನ ಗುಂಪುಗಳನ್ನು ಅವು 
ಗಳ ಮುಖ್ಯ ವರ್ಣದ್ರವ್ಯ ವ್ಯವ ಗಳಿಂದ ಹಾಗೂ ದು ಪಿಸಂಶ್ಲೇೇಷೆಕ ಸಲಕರಣೆಯ 
ಸೂಕ್ಷ ರಚನೆಗಳಿಂದ ಪ್ರತ್ಯೇಕಿಸಬಹುದ್ದು 


ನೇರಳೆ ಬಣ್ಣದ ಮೆತ್ತು ಹೆಸಿರು 
'ಬ್ಯಾಕ್ಟಿಳರಿಯಾಗೆಳೆ ವರ್ಣದ್ರವ್ಯಗೆಳು 
ಹಾಗೂ ಹೀರಿಕೆ ರೋಹಿತಗಳು 
ದ್ಯುತಿಸಂಶ್ಲ್ಲೇ ಷಕ ಜಾ ; ಕ್ರೇರಿಯಾಗಳಲ್ಲಿ ನಾಲ್ಕು ಅಣುರೂಪ ವಿಢದೆ 
ಬ್ಯಾಕ್ಮೀರಿಯಾ ಹೆರಿತ್ತುಗಳಿವೆ. ಸಾಮಾನ್ಯವಾಗಿ ಎಲ್ಲಾ ಪಾಚಿಗಳಲ್ಲೂ ಹಾಗೂ 


ಸಸ್ಯಗಳಲ್ಲಿರುವ ಹರಿತ್ತು ಇಗೂ ಮತ್ತು ಬ್ಯಾಕ್ಕೇರಿಯಾ ಹೆರಿತ್ತುಗಳಿಗೂ ಇರುವ 
ಮೃತ್ಯಾಸಗಳನ್ನು ಚಿತ್ರ 17.1ರಲ್ಲಿ ತೋರಿಸಲಾಗಿದೆ, ನೇರಳೆ ಬಣ್ಣದ ಬ್ಯಾಕ್ರೇರಿಯಾ 

ಪ್ರ ಭೇಧನನ್ನ ವಲಂಬಿಸಿ ಬ್ಯಾಕ್ಟೀರಿಯಾ ಹರಿತ್ತು ೩ ಅಥವಾ 6 ಪ್ರಧಾನ 
ಹೆರತ್ತಾಗಿವೆ. ಆದರೆ ಹೆಸಿರು ಬ್ಯ್ಯಾಕಿ "ರಯಾಗಳಲ್ಲ ತಳಿಗನುಗುಣವಾಗಿ ಬ್ಯಾಕ್ಟೆ ರಿಯಾ 
ಹರಿತ್ತು 0 ಅಥವಾ ೦ ಅಲ್ಲರೆ ಎಲ್ಲಾ ತಳಿಗಳಲ್ಲೂ ಬ್ಯಾಕ್ಟೀರಿಯಾ ಹೆರಿತ್ತು 8 ಸ್ವಲ್ಪ 
ಪ್ರಮಾಣದಲ್ಲಿರುತ್ತದೆ. ಹೀಗೆ, ನೇರಳೆ ಬಣ್ಣದ ಚ್ಯಾಕ್ರೀಠಿಯಾಗಳಿಗೆ ವಿರುದ್ಧವಾಗಿ 


ಹಸಿರು ಚ್ಯಾಕ್ರೀರಿಯಾಗಳಲ್ಲಿ ಎರಡು ವಿಧವಾದ ಹರಿತ್ತುಗಳಿರುತ್ತವೆ. 


ಬಹುತೇಕ ನೇರಳೆ ಬಣ್ಣದ ಬ್ಯಾ ಕ್ರೇರಿಯಾಗಳಲ್ಲಿ ಪ್ರಧಾನ ಕೆಕೊಟಿನಾರ್ಯ, 
ಗಳು ತೆರೆದ. ಸರಪಣಿ (ಅಲಿಫ್ಯಾ ಚಿಕ)” ಸಂಯುಕ್ತಗಳಾಗಿವೆ. ಇವುಗಳಲ್ಲಿ ಕೆಲವು 
ವೇಳೆ ಒಂದು ಅಥವಾ ಎರಡು ಮಿಥಾಕ್ಸಿಲ್‌ (- ೦೦) ಗುಂಪುಗಳಿರುತ್ತವೆ, 
ಕೆಲವು ನೇರಳೆ ಬಣ್ಣದ ಬ್ಯಾಕ್ಟೀರಿಯಾಗಳಲ್ಲಿ ಅಲ್ಲೆಲ್‌ ಕೆಕೊಟಿನಾಯ್ನ್‌ ಗಳಿರುತ್ತವೆ, 
ಇವುಗಳ ಸರಪ ಣಿಯ ಒಂದು ತುದಿಯಲ್ಲಿ ಆರೋಮ್ಯಾಟರ್ಕ್‌ ಉಂಗುರವಿರುತ್ತದೆ. 
ನೇರಳೆ ಬಣ್ಣದ ಬ್ಯಾ ಕ್ಸೀರಿಯಾಗಳಲ್ಲಿರುವ ಅಕ್ಕಿ ಲ್‌ ಕರೊಟಿನಾಯ್ಡ್‌ ಗಳಿಗಿಂತ ಬನ್ನ 
ವಾಗಿರುವ ಕೆರೊಟನಾಯ್ಡ್‌ ಗಳು ಹಸಿರು ಬ್ಯಾ ಶ್ರೇರಿಯಾಗಳಲ್ಲಿರುತ್ತವೆ. ನೇರಳೆ 
ಬಣ್ಣ ದ ಮತ್ತು ಹಸಿರು ಬಾ ಶ್ರೇರಿಯಾಗಳ ಕಲನ ಮುಖ್ಯ 'ಕೆರೊಟಿನಾಯ್ಡ್‌ ಗಳ 
ರಚನೆಯನ್ನು ಚಿತ್ರ 17. 25 ತೋರಿಸಲಾಗಿದೆ. ಈ ಚಿತ್ರದಲ್ಲಿ, ಅಮ್ಲ ಜನಕ 
ವನ್ನು ತ್ರಾದಿಸುವ ಅಲಿಸ್ಥೆ ಕ್ಲಿಕ್‌ ವಿಧದ 8 ಕೆರೊಟೇನ್‌ ರಚನೆಗೆ ಇವುಗಳನ್ನು 
ಹೋಲಿಸಲಾಗಿದೆ. 


62 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ದ್ಯುತಿಸಂಶ್ಲೇಷಕ ಬಾ ತ್ರೆ ೇರಿಯಾಗಳ ಪ್ರತಿ ಗುಂಪಿನಲ್ಲಿ ವರ್ಣದ್ರ ವ ವ್ಯ ವ್ಯವಸ್ಥೆ ಯ 
ಸಂಯೋಜನೆ ಸ್ವಲ್ಪ ಭಿನ್ನ ವಾಗಿರುವುದರಿಂದ. ಎಲ್ಲಾ ನೇರಳೆ ಬಣ್ಣದ ಬ್ಯಾಕ್ಟೀ 
ರಿಯಾಗಳಲ್ಲೂ ಅಥವಾ ಎಲ್ಲಾ ನೇರಳೆ ಬಣ್ಣದ ಬ್ಯಾಕ್ಟೆ (ರಿಯಾಗಳಲ್ಲೂ ಕೋಶಗಳ 
ಹೀರಿಕೆ ರೋಹಿತವ್ರು ತದ್ರೂಪವಾಗಿರುವುದಿಲ್ಲ. ಜಗ ನೇರಳೆ ಬಣ್ಣ ದ ಮತ್ತು 
ಹಸಿರು ಬ್ಯಾಕ್ಟೀರಿಯಾಗಳ ಗ ಹೀರಿಕೆ ರೋಹಿತಗಳಿಗೆ ಕೆಲ ವ್ರ ವಿಶಿಷ್ಟ 
ಟಿಚರ 2 ಯಡ ಅವುಗಳನ್ನು ಪರಸ್ಪರವಾಗಿ ಹಾಗೂ ಪಾಚಿಗಳಿಂದ ಸುಲಭ 
ವಾಗಿ ಗುರುತಿಸಬಹುದು (ಚಿತ್ರ 173). ಹೀರಿಕೆ ರೋಹಿತದ ಉದ್ದ ತರಂಗ 
ಮಾನದ ತುದಿಯಲ್ಲಿ, ಅಂದರೆ ಕೆಂಪು ಅಥವಾ ರಕ್ತ ವರ್ಣಾತೀತ ವಿಭಾಗದಲ್ಲಿ ಮುಖ್ಯ 
ಪಟ್ಟಿ ಗಳಿರುವುದೇ ಪ್ರಧಾನ ಗುರುತಿಸುವ ವಿಧಾನವಾಗಿದೆ. ಈ ಸಟ್ಟಿಗಳು ಕೋಶದ 
ವಿಶಿಷ್ಟ ಹರಿತ್ತುಗಿಳಿಂದ ಉಂಟಾಗುತ್ತವೆ. ಪಾಚಿಗಳಲ್ಲಿ ಹೀರಿಕೆ ಶಿಖರವು 675ರಿಂದ 
685೧/77 ಮತ್ತು ಹಸಿರು ಬ್ಯಾ ಕೈೇರಿಯಾಗಳಲ್ಲಿ 735ರಿಂದ 755ಗmನಲ್ಲಿರುತ್ತದೆ- 
ನೇರಳ ಬಣ್ಣ ದೆ ಬ್ಯಾ ಕೇರಿಯಾಗಳೆಲ್ಲಿ ಈ ಹೀರಿಕೆ ಶಿಖರವು ಪೂರ್ಣವಾಗಿ ರೋಹಿತದ 
ಆವಕೆಂಪು ನಭಾಗದಲಿರುತ. ಡೆ, ಹಾಗೂ ಕೆಲವು ವೇಳೆ ಹಲವಾರು ಚಿಕ್ಕ ಶಿಖರಗಳಿ 
ರುತ್ತನೆ, ಈ ಶಿಖರಗಳು, ಬ್ಯಾಕ್ಟೀರಿಯೂ ಹರಿತ್ತು ತಯಿರುವ ನೇರ ಬಣ್ಣದ 
ಟ್ಯಾಕ್ಸಿ(ರಿಯಾಗಳಲ್ಲಿ 950 ಮತ್ತು 910 ೧೧ಗಳ ಮಧ್ಯೆ ಇರುತ್ತದೆ; ಮತ್ತು 
ಬ್ಯಾಕ್ಟೀರಿಯಾ ಹೆರಿತ್ತು ಓಯಿರುವ ನೇರಳೆ ಬಣ್ಣದ ಬ್ಯಾ ಕೈೇರಿಯಾಗಳಲ್ಲಿ ಇದು 
ಸುಮಾರು 10007177 ನಲ್ಲಿರುತ್ತದೆ. 


ಪ್ರ ಬ್ಯಾಸ್ಟಿ (ರಿಯಾಗಳ ಎಲ್ಲಾ ಬಾ ಸ್ಯ ರ್ರೀರಿಯೊ ಹರಿತ್ತುಗಳ ಪ್ರಧಾನ ಹೇರಿಕೆ 
ಪಟ್ಟಿಗಳು ಸಾಮಾನ್ಯ ವಾಗಿ ಪೂರ್ಣವಾಗಿ ಕಣ್ಣಿಗೆ ಕಾಣಿಸದಂತಹ ಕೆಂಪು ಅಥವಾ 
ರಕ್ತನರ್ಣಾತೀತ ವಿಭಾಗದಲ್ಲಿರುವುದರಿಂದ ಅವು ಕೋಶಗಳಿಗೆ ತೆಳುವಾದ ನೀಲಿ 
ಬಣ್ಣವನ್ನು ಕೊಡುತ್ತವೆ. ಈ ಬಣ್ಣವು ಬಹುತೇಕವಾಗಿ ಕರೊ ಬೆನಾಯ್ಡ್‌ ಗಳಿಂದ 
ಮೆಸುಕಾಗುತ್ತವೆ. ಅವುಗಳ ವಿಶಿಷ್ಟ ಕೆರೊಟೆನಾಯ್ಡ್‌ ಗಳಿಗನುಗುಣವಾಗಿ ನೇರಳೆ 
ಬಣ್ಣ ದ ಬ್ಯಾಕೆ, ೇರಿಯಾಹಲು ಕಂದು, ತಂಪು ಅಥವಾ ನೇರಳೆ ಬಣ್ಣ ದ ಬ್ಯಾ ಕ್ರೈ (ದಿಯಾ 
ಗಳು, ಹಳದಿ ಹಸಿರಾಗಿ ಅಥವಾ ಸಂ ಬಣ್ಣ ವಾಗಿ ಕಾಣುತ್ತವೆ ಜೆ ಊನ 
ಈ ಎರಡು ಗುಂಪುಗಳ ಸಾಮಾನ್ಯ ಹೆಸರುಗಳು ಮನುಷ್ಯನ ಕಣ್ಣಿಗೆ ಕರಡುಬರುವ 
ಬಣ್ಣ ಕೃ ನುಗುಣವಾಗಿರುವುದಿಲ್ಲ. 


ಮ್ಯತಿಸಂಶ್ರೇಷಕ ಸಲಕರಣೆಯ ರಚನೆ 


ಚ್ಯಾಕ್ಸೀರಿಯಾಗಳಲ್ಲಿ ದ್ಯುತಿಸಂಪ್ಲೇಷಕ ಸ ಕರಣೆ ಬೆಳಕಿನ ಸೂಕ್ಷ್ಮದರ್ಶಿನಿಗೆ 
ಕಾಣುವುದಿಲ್ಲ. ಅದರ ರಚನೆಯನ್ನು ಕೇನಲ ಖುಣಕಣ ಸೂಕ್ಷ್ಮದರ್ಶಿನಿಯಿಂದ 


ಮೈ ಶಿಸಂಶ್ಲೆ (ಸಕ ಬ್ಯಾಕ್ಟೀರಿಯಾಗಳು 63 


ಮಾತ್ರ ಸಾಧ್ಯ, ನೇರಳೆ ಬಣ್ಣ ದ ಬ್ಯಾ ಕ್ರೀರಿಯಾಗಳಲ್ಲಿ ದು ಪಿಸೆಂಕ್ಲೇಷಕ ವರ್ಣ 
ದ್ರವ ನ್ಯವನಿ, ಕೋಶದ್ರವ್ಯ ಗ ಛೆಕಪಟಲಗಳಲ್ಲಿರುತ್ತ.ದೆ. ಈ ಸಟಲಗಳು 
ಕೋಶದ್ರ ವ್ಯದ ಸತ ಭಾಗವನ್ನು ಆಕ್ರ ಮಿಸಿಕೊಂಡಿರುತ್ತ ನೆ ಹಾಗೂ ಕೋಶ 
ಸಗ ಹುಟ್ಟುತ್ತವೆ, ಅದುದರಿಂದ ಬಹುಶಃ ಇವು ಈ ಪಟಲಗಳಿಗೆ ಸತತ 
ವಾಗಿ ಅಂಟಿಕೊಂಡಿರಬಹುದು, ಈ ಪಟಲ ವ್ಯವಸ್ಥೆ ಗಳು ಪ್ರತಿ ಪ್ರ ಭೇವದಲ್ಲೂ 
ವಿಶಿಷ್ಠ ವಾಗಿ ನಾನಾ ವಿಧದ ಆಕಾರಗಳನು ಹಾಗೂ ಜೋಡಣೆಗಳನ್ನು ಪಡೆದಿರು 
ತ್ತೆ, ಪ್ರಮುಖವಾದ ರಚನಾವಿಧಗಳನ್ನು ಚಿತ್ರ 17.4ರಲ್ಲಿ SR 
ಬಹುತೇಕ ಪ್ರಭೇದಗಳಲ್ಲಿ ಪಟಲ ವ್ಯವಸೆ ಯು ಒಂದೆನ್ನೊ ಂದು ಅಂಬಕೊಂಡಿರುವ 
ಖಾಲಿಯಾದ ಕೋಶಗಳ ರೀತಿಯನ್ಲಿರುತ್ತ ಷಃ ಕೆಲವೊಂದರಲ್ಲಿ ಇದು ಸಾಮಾನಾಂತರೆ 
ನಳಿಕೆಗಳಾಗಿಯೂ, ಮಿಕ್ಕವುಗಳಲ್ಲಿ ಏರಿಸಿದ ಕುಪ್ಪೆಗಳಾಗಿಯೂ ಕಾಣುತ್ತದೆ. ಇವು 
ಹೊರನೋಟಕ್ಕೆ, ಹೆಂದ್ರೇಣುಗಳಲ್ಲಿರುವ ಗ್ರಾನಗಳಂತೆ ಕಂಡುಬರುತ್ತವೆ ಮತ್ತು 
ಮುಕ ಪುಗಳಲ್ಲಿ ಇವ್ರ ಲವೆಲ್ಲೂ ಸಾಲು ಸಭೂಗಿ, ಸಮಾನಾಂತರವಾಗಿ ಮತ್ತು ಕೋಶ 
ಪಟಲದ ಪಕ್ಕದಲ್ಲಿರುತ್ತವೆ. 







Kian 





ಹಸಿರು ಪಾಚಿ 


Mn 


ಸಾಸೇಕ್ಷ ಹರಿಕೆ 


480 500 500 | 700 ಈ 806 


ಚಿತ್ರ 17.3; ಹಸಿರು ಹಾಟಿ, ಹಸಿರು ಬಾಕ್ಸ ಕರಿಯನ ನೇರಳೆ ಓಷ್ಣದ ಬ್ಯ್ಯಾಕ್ಟಿ ರಿಯ 
ರ್ಚುಗಳ ಬೆಳಕು ಹೀರುವಿಕೆಯ ಏಿನ್ಯ್ಯಾ ಸಗಳು ರೋಹಿತದ ಕೆಂಪು ಮತ್ತು ಆವ ಜ್ನ ಪಿಚಾಗ 
ಗಳಲ್ಲಿ ಈ ಮೂರು ವಿಧದ ದ್ಯುತಿ ಸಂತ್ಲೆ (ಸಕ ಜೀವಗಳ ಬೆಳಕು ಹೀರುಪಿಕೆಯನ್ನು ಗಮನಿಸಿ, 


64 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಹಸಿರು ಬ್ಯಾಕ್ಟೇರಿಯಾಗಳಲ್ಲಿ ದ್ಯುತಿಸಂಸ್ಸೆೇಷಕ ವರ್ಣದ್ರವ್ಯಗಳು ಕ್ಲೊರೊ 
ಬಿಯಮ್‌ಗಳು ಕೋಶಕಗಳಲ್ಲಿರುತ್ತವೆ. ಈ ಕೋಶಕಗಳು ಪೂರ್ಣವಾಗಿ ಬೇರೆ 
ರೀತಿಯ ರಚನೆಯನ್ನು ಪಡೆದಿರುತ್ತವೆ. ಇವು ಸುಮಾರು 400% ಅಗಲ ಮತ್ತು 
1500: ಉದ್ದದ ಸಿಗಾರ್‌ ಆಕಾರದಲ್ಲಿದ್ದು, ಕೋಶ ಪಟಲದಡಿಯಲ್ಲಿ ತೊಗಟೆ 
ಯಂತಹ ಪದರವನ್ನು ಂಟುಮಾಡುತ್ತವೆ. ಆದರೆ, ಇವು ಕೋಶಪಟಿಲದೊಂದಿಗೆ 
ನೇರವಾಗಿ ಸಂಬಂಧವನ್ನು ಪಡೆದಿರುವುದಿಲ್ಲ. ಪ್ರತಿಯೊಂದು ಕೋಶಕವು ಸುಮಾರು 
30A° ದಪ್ಪದ ಏಕ ನಟಿಲವಲ್ಲದ ಪಟಲದಿಂದ ಆವೃ ತವಾಗಿರುತ್ತವೆ (ಚಿತ್ರ 17.5). 


ಹಸಿರು ಬ್ಯಾಕ್ಟೀರಿಯಾಗಳ ಜೈನಿಕ ಗುಣಗಳು 


ಹಸಿರು 'ಬ್ಯಾಕ್ಮೀರಿಯಾಗಳಲ್ಲಿ ರಚನಾತ್ಮಕ ವ್ಯತ್ಯಾಸಗಳನ್ನು ಅವಲಂಬಿಸಿ 
ಮೂರು ಪಂಗಡಗಳನ್ನು ಗುರುತಿಸಬಹುದು. ಕ್ಲೊರೊಬಿಯಮ್‌ ಪಂಗಡದ ಜೀವಿಗಳು 
ಸಾಮಾನ್ಯವಾಗಿ ಕಂಡುಬರುತ್ತವೆ. ಇವು ಒಂಟಿಯಾಗಿ ಅಥವಾ ವಕ್ರಮಾದ, ಹಾಗೂ 
ಅಚಲವಾದ ಸಣ್ಣ ಕೋಶಗಳಾಗಿವೆ (ಚಿತ್ರ 17.6) ಕ್ಲೊರೊಸ್ಕೂಜೊಮೋನಾಸ್‌ 
ಇ ಎ ಕ [el $ 
ಜಾತಿಯಲ್ಲಿ ದಂಡಾಕಾರದ ಕೋಶಗಳು ತುದಿಗಳಲ್ಲಿರುವ ಕಶಾಂಗಗಳಿಂದ ಚಲಿಸು 
ತ್ತವೆ, 4 


ಸಿಲೊಡಿಕ್ಟಿಯಾನ್‌ ಜ್ರುತಿಯಲ್ಲಿ ಸುಮಾರಾಗಿ ದೊಡ್ಡದಾಗಿರುವ ಅಚಲವಾದ 
ದಂಡಾಣುಗಳು, ಸಡಿಲವಾದ ಬಲೆರೂಶವಿರುವ ಸರಪಣಿಗಳಾಗಿರುತ್ತವೆ (ಚಿತ್ರ 
17.7). ಒಂದು ಸರಪಣಿಯಲ್ಲಿರುವ ಅಕ್ಕಪಕ್ಕದ ಎರಡು ಕೋಶಗಳು ಒಂದೊಂದು 
ಸಲ ಸಾರ್ವತ್ರಿ ಕವಾದ ಯುಗ್ಮವಿದಳನಕ್ಕೆ ಬದಲಾಗಿ ತ್ರಿಮುಖ ವಿದಳನಕ್ಟೊಳಗಾಗು 
ವುದರಿಂದ ಬಜೆಗಳ ಎಲೆಗಳು ಒಂದನ್ನೊಂದು ವಿದುರಿಸುವ Y ಆಕೃೃತಿಯುಳ್ಳ ರಚನೆ 
ಗಳಾಗುತ್ತವೆ (ಚಿತ್ರ 17.8). ಈ ವಿಧವಾದ ಮುಮ್ಮುಖ ವಿಷಳನಗಳಿಂದ ಉಂಟಾದ 
ಕೋಕಗಳು ಪರಸ್ಪರ ವಿರುದ್ಧವಾಗಿದ್ದರೆ, ನಂತರದ ಬೆಳವಣಿಗೆಯಿಂದ ಹಾಗೂ 
ಯುಗ್ಮವಿವಳನವಿಂದ ಸರಪಣಿಯಾಕೃತಿಯ ಕೋಶಗಳು ಉತ್ಪತ್ತಿಯಾಗುತ್ತವೆ. ಈ 
ಗುಣಗಳಲ್ಲದೆ ಗಾಳಿಯ ಸೂಕ್ಷ್ಮ ಕುಹೆರಗಳನ್ನು ತ್ರಾದಿಸುವುದು ಪಿಲೊಡಿಕ್ಟ್ರಿಯಾನ್‌ 
ಜಾಕಿಯ ಮತ್ತೊಂದು ವಿಶಿಷ್ಟ ಗುಣವಾಗಿದೆ (ಚಿತ್ರ 17.9). 


ಹಸಿರು ಬ್ಯಾಕ್ಟೀರಿಯಾಗಳ ಜೀವದ್ರವ್ಯ ಪರಿಣಾಮ 
ಅಥವಾ ಚಯಾಪಚಯ ಕ್ರಿಯೆ 


ಹಸಿರು ಬ್ಯಾಕ್ಟೀರಿಯಾಗಳೆನ್ಲವೂ ನಿಶ್ಚಿತ ಅವಾಯುಜೀವಿಗಳಾಗಿವೆ. ಇವು 


ದ್ಯುತಿಸಂಶ್ಲೇಷಕ ಬ್ಯಾಕ್ಮೀರಿಯಾಗಳು 65 


ಬದ್ಧ ದ್ಯುತಿಸಂಶ್ಲೇಷಕ ಜೀವಿಗಳು. ಇವು ಇಂಗಾಲದ ಡೈಲಕ್ಸೈಡನ್ನು ಅನಕರ್ಹಿಸಲು 
125 ಖುಣಕಣ ದಾತವಾಗಿ ಉಪಯೋಗಿಸುತ್ತವೆ. ಈ ಕಾರ್ಯಕ್ಕೆ ಕೆಲವು 
ಜೀವಿಗಳು ಥಯೋಸಲ್ಫೇಟ್‌ಅನ್ನು ಮತ್ತು ಬಹುಶಃ ಎಲ್ಲವೂ ಜಲಜನಕವನ್ನು ಉಪ 
ಯೋಗಿಸುತ್ತವೆ. ಸಲ್ಪ ಡ್‌ ಸಲ್ಪೇಟ್‌ ಆಗಿ ಉತ್ಕರ್ಷಿಸುವಾಗ ಉತ್ಸನ್ನವಾದ 
ಗಂಧಕವು ಕೋಶಗಳ ಹೊರಗೆ ಶೇಖರವಾಗುತ್ತದೆ. ಕೆಲವು ನೇರಳೆ ಬಣ್ಣದ ಬ್ಯಾಕ್ಟೀರಿಯಾ 
ಗಳಲ್ಲಿಯಂತಲ್ಲಡೆ, ಹಸಿರು ಬ್ಯಾಕ್ಮೀರಿಯಾಗಳ ಕೋಶದಂತರದಲ್ಲಿ ಗಂಧಕವು ಶೇಖರ 


ಶಿ 
ವಾಗುವುದಿಲ್ಲ. 





(0) (ರೆ) 


ಚಿತ್ರ 17.4 : ಹಲವು ನೇರಳೆ ಬಣ್ಣದ ಬ್ಯಾಕ್ಟೀರಿಯಾಗಳ ತೆಳು ಸೀಳಿಕೆಗಳ ಯಣಕೆಣ ಸೂಕ್ಷ್ಮ 
ಚಿತ್ರಗಳು. ಆಂತರಿಕ ಪಟಲಗಳ ರಚನೆಯಲ್ಲಿರುವ ವೃತ್ಯಾಸಗಳನ್ನು ತೋರಿಸಲಾಗಿದೆ. (8) ಪಟಲ 
ಗಳು ಟೊಳ್ಳು ಕೋಶಿಕಿಗಳಂತಿರುವೆ (ಬಾಣಗಳು) ರೊಡೊಸ್ಕೂಡೊಮೋನಾಸ್‌ ಸ್ತೀರಾಯ್ಡಿಸ್‌ 
(X 5,640). (0) ರೊಡೊಸ್ಕೂಡೊಮೋನಾಸ್‌ ಪಾಲುಸ್ಕಿಸ್‌ ಇದರಲ್ಲಿ ಪಟಲಗಳು ಕೋಶದ 
ತೊಗಟೆಯ ಭಾಗದಲ್ಲಿ ಕ್ರಮವಾದ ಸಮಾಂತರ ಪದರಗಳಾಗಿರುತ್ತವೆ (ಬಾಣಗಳು) (೫5,640). 
(೧) ರೊಡೊಸ್ಟೆ ರಿಭಮ್‌ ಫ್ರಲ ಸಮ್‌ ಇದರಲ್ಲಿ ಪಟಲಗಳು ಸಣ್ಣ ಕ್ಹಮವಾದ ಕುಪ್ಪೆಗಳಾಗಿರುತ್ತವೆ 
(ಬಾಣಗಳು) (೫42,300). (6) ಧಿಯೊಕ್ಕಾಪ್ಸ ಜಾತಿ ಇದರಲ್ಲಿ ಪಟಲಗಳು ಕೊಳವೆಯಾಕಾರ 
ಶಿವೆ; ಕೆಲವು ಕೊಳವೆಗಳನ್ನು ಉದ್ದುದ್ದವಾಗಿ ಸೀಳಲಾಗಿದೆ (1) ಮತ್ತು ಕೆಲವನ್ನು ಅಡ್ಡಡ್ಡವಾಗಿ 
ಸೀಳಲಾಗಿದೆ (1) (೫40,೨00). (8). (ರಿ) ಮತ್ತು (0) ಸೂಕ್ಷ್ಮಚಿತ್ರಗಳನ್ನು Germaine 


66 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


Cohen-Bazire ಅವರ ಕೃಪೆಯಿಂದ ಪಡೆಯಲಾಗಿದೆ. (ರೆ) ಸೂಕ್ಷ್ಮಚಿತ್ರವನ್ನು ಓ, 
Eimhjellen ಅವರ ಕೃಪೆಯಿಂದ ಪಡೆಯಲಾಗಿದೆ. 

ಒಗೆ, ದ್ಯುಕಿಜೀವದ್ರವ್ಯ ಪರಿಣಾಮ ಅಥವಾ ಚಯಾಪಚಯಕ್ರಿಯೆಯಿಂದ ಹಸಿರು 
ಬ್ಯಾಕ್ಟೀರಿಯಾಗಳು ಸ್ವಯಂಪೋಷಿತಗಳಾಗಿವೆ, ಬಹುತೇಕ ಹಸಿರು ಬ್ಯಾಕ್ಟೀರಿಯಾ 
ಗಳು, ಸಾವಯವ ಸಂಯುಕ್ತ ಗಳನ್ನು ದ್ಯುತಿಸಂತ್ಲೆ (ಷಕ ಖುಣಕಣ ದಾತಗಳಾಗಿ ಉಪ 
ಯೋಗಿಸಲಾರವು. ಆದೆಕೆ ಸಲ್ಫೈಡ್‌ ಮತ್ತು €೦2 ಇದ್ದರೆ ಅಸಿಟೀಟ್‌ಅನ್ನು ಸಾರೀ 





ಚಿತ್ರ 17.5 : ಪೆಲೊಡಿಕ್ವಿಯನ್‌ ಎಂಬ ಹಸಿರು ಬ್ಯಾಕ್ಟೀರಿಯಮ್‌ನ ತೆಳು ಸೀಳಿಕೆಯ ಯಣ 
ಕಣ ಸೂಕ್ಷ್ಮಚಿತ್ರ. ಕೋಶದ ಇತರ ಭಾಗಗಳೊಂದಿಗೆ ಕ್ಲೊರೊಬಿಯಮ್‌ ಕೋಶಗಳ (0%) 
ಸಂಬಂಧವನ್ನು ತೋರಿಸಲಾಗಿದೆ (೫74,400); ಂw. ಕೋಶಭಿತ್ತಿ: ೦೧1. ಕೋಶಪಟಲ; 
1. ರೈಬೊಸೊಮ್‌ಗಳು: ೧. ನಿಯೋಪ್ಲಾಸಮ್‌, Germaine Cohen-Bazire ಅವರ 
ಕೃಪೆಯಿಂದ ಪಡೆಯಲಾಗಿದೆ. 


ಕರಿಸಿ, ಕೋಶಪದಾರ್ಥದೆ ಸಂಶ್ಲೇಷಣೆಗೆ ಉಪಯೋಗಿಸುತ್ತವೆ. ಈ ಸಾರೀಕರಣವು 
ಫೆರ್ರಿಡಾಕ್ಸೈನ್‌ ಮಧ್ಯಸ್ಥಿಕೆ ಮೂಲಕ ಪೈರುವೇಟ್‌ನ ಅಪಕರ್ಷಕ ಸಂಶ್ಲೇಷಣೆಯಿಂದ 
ಉಂಟಾಗುತ್ತದೆ. 


CO3COOH +CO2 +2H—=CH3COCOOH +H 20 


ಈ ಪ್ರತಿಕ್ರಿಯೆಯು C02 ಸಾರೀಕರಣಕ್ಕೆ ಒಂದು ವಿಧಾನವಾಗಿದೆ. ಕ್ಯಾಲ್ವಿನ್‌ 
ಚಕ್ರವು €೦2 ಸಾರೀಕರಣಕ್ಕೆ ಮತ್ತೊಂದು ವಿಧಾನವಾಗಿದೆ. ಈ ಗುಂಪಿನ ಇತರ 
ಜೀವಿಗಳಿಗೆ ಕ್ಲೊರೊಸ್ಮೂಡೊಮೋನಾಸ್‌ ಜಾತಿಗೆ ಸೇರಿದ ಜೀವಿಗಳು ಸಾವಯವ 
ಸಂಯುಕ್ತಗಳನ್ನು ಮಾತ್ರ ದ್ಯುತಿಸಂಶ್ಲೇಷಣೆಗೆ ಉಪಯೋಗಿಸುತ್ತವೆ ಹಾಗೂ ಇಥ 
ನಾಲ್‌, ಅಸಿಟೇಟ್‌ ಅಥವಾ ಗ್ಲೂಕೋಸ್‌ಗಳನ್ನು ಉಪಯೋಗಿಸಿ ಬೆಳೆಯುತ್ತ ಷೆ, 


ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು 


67 


ಹಸಿರು ಬ್ಯಾ ಕ್ರೀರಿಯಾಗಳ ಹಲವಾರು ತಳಿಗಳಿಗೆ ಬೆಳವಣಿಗೆ ಅಂಶದ ಅವಶ್ಯ 
ಕತೆ ಇಲ್ಲದಿದ್ದರೂ, ಕೆಲವು ತಳಿಗಳಿಗೆ ಜೀವಸತ್ವ 812 ಅವಶ್ಯಕವಾಗಿರುತ್ತದೆ. 


ಚಿತ್ರ 17.6: ಕ್ಲೊರೊಬಿ 
ಯಮ್‌ ಎಂಬ ಹಸಿರು ಬ್ಯಾಕೀರಿ 
ಯಮ್‌ ಸ್ಥಿತಿ (ವೈದೃಶ್ಯ 
2,000). Riyo Kuni- 
58wa ಮತ್ತು Rosmarie 
Rippka ಅವರ ಕೃಪೆಯಿಂದ 
ಪಡೆಯಲಾಗಿದೆ. 











ಚಿತ್ರ 17.7: ಪೆಲೊಡಿಕ್ವಿಯನ್‌ 
ಎಂಬ ಹಸಿರು ಬ್ಯಾಕ್ಟೀರಿಯಮ್‌ ಸಡಿಲ 
ಅಕಮವಾದ ಬಲೆಗಳ ರೂಪದಲ್ಲಿ ಅದರ 
ವಿಶಿಷ್ಟ ಬೆಳವಣಿಗೆ ವಿಧಾನವನ್ನು ತೋರಿಸ 
ಲಾಗಿದೆ(ಸ್ಮಿತಿದೈದೃಶ್ಶ ೫2000). ಕೋಶ 
ಗಳ ಒಳೆಭಾಗದಶ್ಲಿರುವೆ ಬಿಳಿ ಭಾಗಗಳು 
ಗಾಳಿಯ ಕುಹೆರಗಳಾಗಿವೆ. Norbert 
Pfenning ಅವರ ಕೃಪೆಯಿಂದ ಪಡೆ 
ಯಲಾಗಿದೆ. 


ನೇರಳೆ ಬಜ್ಣದ ಬ್ಯಾಕ್ಟಿ ಕ್ರೀರಿಯಾಗಳ ಜೈನಿಕ ಗುಣಗಳು 


ನೇರಳೆ ಬಣ್ಣ ದ ಬ್ಯಾಕ್ಸೈ ರಿಯಾಗಳನ್ನು ನೇರಳೆ ಬಣ್ಣ ದ ಗಂಧಕ ಬ್ಯಾಕ್ಕಿ ರಿಯಾ 
ಗಳು (ಥಢಯೊರೊಡೇಸಿ) ಮತ್ತು ನೇರಳೆ ಬಣ್ಣದ ಗಂಧಕರಹಿತ ಬ್ಯಾಕ್ವೀರಿಯಾಗಳೆಂಬ 


(ಎಥಯೊರೊಡೇಸಿ) ಎಂಬ ಎರಡು ವರ್ಗಗಳಾಗಿ 


ವಿಂಗಡಿಸಿದ್ದಾರೆ. ಥಯೊರೊಡೇಸಿ 


68 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವರ್ಗವು ಹೈರೊಜನ” ಸಲ್ಫೈಡ್‌ಅನ್ನು ದ್ಯುತಿಸಂತ್ಲೆ ಷಕ ಕ್ರಿ ಯೆಯಲ್ಲಿ ಯಣಕಣ 
ದಾತವಾಗಿ ಉಪಯೋಗಿಸುತ್ತವೆ ಮತ್ತು ಹಸಿರುಬ್ಯಾಕ್ಟೀರಿಯಾಗಳಂತೆ ಸಲ್ಫೈಡ್‌ 


ಲಭ್ಯವಾಗುವ ವಾತಾವರಣದಲ್ಲಿ ಬೆಳೆಯುತ್ತವೆ. ಹಸಿರು ಬ್ಯಾಕ್ಟೀರಿಯಾಗಳು 


ಚಿತ್ರ 17.8 : ಎದುರುಬದುರಾಗಿರುವ 
Y ಆಕಾರದ ರಚನೆಗಳನ್ನುಂಟುಮಾಡಲು 
ಟರ್ನರಿ ವಿದಳನಕ್ಕೊಳಗಾಗುವ ಅಕ್ಕಪಕ್ಕ 
ದಲ್ಲಿರುವ ಎರಡು ಪೆಲೊಡಿಕಿ ಯನ್‌ 
ಕೋಶಗಳ ಮೂಲಕ  ತೆಳುಸೀಳಿಕೆ 
(X40.880). Germaine Co- 
hen-Bazire ಅವರ ಕೃಪೆಯಿಂದ 


ಪಡೆಯಲಾಗಿದೆ, 





ಚಿಶ್ರ 17.9 : ಪೆಲೊಡಿಕ್ಕಿಯನ್‌ 
ಕೋಶದ ಒಂದು ಭಾಗದ ತೆಳು ಸೀಳಿಕೆ, 
ಅಕ್ಕಪಕ್ಕದಲ್ಲಿರುವ ನಾಲ್ಕು ಗಾಳಿಯ 
ಕೋಶಿಕೆಗಳ (೧೪) ಪಾಶ್ಟ ರ್ವ ದೃಶ್ಯಗಳನ್ನು 
ತೋರಿಸಲಾಗಿದೆ. ಇವು ನಾಲ್ಕು ಸೇರಿ 
ಒಂದು ಗಾಳಿಯ ಕುಹರವಾಗುತ್ತದೆ, 
(X68,250). Germaine Co- 
hen Bazire ಅವರ ಕೃಪೆಯಿಂದ 
ಪಡೆಯಲಾಗಿದೆ. 





ಹೈಡ್ರೊಜೆನ್‌ಸಲ್ಫೈ ತ್ರಿಡ್‌ ಅನ್ನು ಉಪಯೋಗಿಸಲಾರವು ಮತ್ತು ದ್ಯುತಿಸಂತ್ಲೆ (ಷಕಕ್ರಿಯೆಗೆ 
ಸಾವಯವ ಸಂಯುಕ್ತಗಳನ್ನು ಉಪಯೋಗಿಸುತ್ತವೆ. ಅವುಗಳಿಗೆ ಸಲ್ಫೈಡ್‌ ಮಾರಕ 


ಮ್ಮತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು 69 


ವಾಗಿದೆ. ಆದುದರಿಂದ ಕೇವಲ ಸ್ವಲ್ಪ ಸಲ್ಫೈಡ್‌ ಇರುವ ವಾಶಾವರಣದಲ್ಲಿ ಮಾತ್ರ 
ಅವು ಬೆಳೆಯುತ್ತವೆ. ಈ ವಿಧವಇಗಿ ನೇರಳೆ ಬಣ್ಣದ ಹಾಗೂ ಹಸಿರು ಬ್ಯಾಕ್ಟೀರಿಯಾ 
ಗುಂಪುಗಳ ನಡುವೆ ವ್ಯತ್ಯಾಸಗಳು ಅವುಗಳ ಪೋಷಣೆಗೆ ಮತ್ತು ಪರಿಸರಶಾಸ್ತ್ರ ಕ 
ಸಂಬಂಧಿಸಿರುತ್ತವೆ. ಅವುಗಳ ಕೋಶರಚನೆಯಿಂದ ಅಥವಾ ವರ್ಣದ್ರವ et] 


ಲಕಕ 
ಗಳಿಂದ ಅವುಗಳನ್ನು ಗುರುತಿಸಲು ಸಾಧ್ಯವಿಲ್ಲ. 


ನೇರಳೆ ಬಣ್ಣದ ಗೆಂಧಕ ಬ್ಯಾಕ್ಟೀರಿಯಾಗಳು 

ಹೈಡ್ರೊಜೆನ್‌ ಸಲ್ಫೈಡ್‌ನ ಉತ್ಕರ್ಷಣೆಯ ಸಮಯದಲ್ಲಿ ಉತ್ಪನ್ನವಾಗುವ 
ಗಂಧಕವು ಯಾವ ಜಾಗದಲ್ಲಿ ಶೇಖರವಾಗುತ್ತದೆಂಬ ಅಂಶದಿಂದ, ನೇರಳೆ ಬಣ್ಣದ 
ಗಂಧಕ ಬ್ಯಾ ಕ್ಸೀ ರಿಯಾಗಳನ್ನು ಪುನಃ ಉಪವಿಭಾಗಿ ಸಬಹುದು. ಎಕ್ವೊಥಯೊರೊಡೊಸ್ಟೃೈರ 


ಎಡೆ 





ರ್‌. 


ಚಿತ್ರ 17.10 : ಹಸಿರು ಬ್ಯಾಕ್ವಿ £ರಿಯಾಗಳಿಗಿಂತ ದೊಡ್ಡದಾದ ವರ್ಣರಹಿತ ಬ್ಯಾಕ್ಟೀರಿ 
ಯಮ್‌ ನೊಂದಿಗೆ ಅವುಗಳ ಬಾಹ್ಯ ಚು (ಕ್ಲೊರೊಕ್ರೊ ಮ್ಮಾ ಹಿಯಮ್‌ ಸಹವಾಸ ತ 
ಕರೆಯುತ್ತಾರೆ). ದಂಡಾಕಾರದ ವರ್ಣರಹಿತ ಬ್ಯಾಕ್ಟೀರಿಯಮ್‌ಗೆ ಕ್ರಮವಾಗಿ ಜೋಡಿಸಲ್ಪ 
ಕ್ಲೊರೊಬಿಯಮ್‌ನ ಕೋಶಗಳು ಸವರಲ್ಪ ಟ್ಲಿವೆ ವೆ. (ಸ್ಥಿ ತಿವೈದ್ಧ ದ ಶ್ಯ Xx 2.500). 1. 
Pfenningಆವರ ಕೃಪೆಯಿಂದ. 


ಜಾತಿಯಲ್ಲಿ, ಹಸಿರು ಬ್ಯಾಸ್ಟ್ವೇರಿಯಾಗಳಲ್ಲಿರುವಂತೆ ಕೋಶಗಳ ಬಾಹ್ಯದಲ್ಲಿ ಗಂಧಕವ್ರೆ 
ಶೇಖರವಾಗುತ್ತದೆ. ಉಳಿದ ಎಲ್ಲಾ ನೇರಳೆ ಬಣ್ಣದ ಗಂಧಕ ಬ್ಯಾಕ್ಟೀರಿಯಾಗಳಲ್ಲಿ 
ಗಂಧಕವು ಕೋಶಗಳೊಳಗೆ, ಎಣ್ಣೆ ರೀತಿಯ ವಕ್ರೀಕರಣಕ್ಕೊಳಗಾಗುವ ಸೇರಿಕೆಯಾಗಿ 
ಶೇಖರವಾಗುತ್ತದೆ. ಮುಂದಿನ ಜಾತಿಗೆ ಸಂಬಂಧಪಟ ಸ ಮತ್ತು ನಿರ್ದಿಷ್ಟ ಉಪನಿಭಾಗ 
ಗಳು, ಕೋಶ ಗಾತ್ರ ಮತ್ತು ಆಕಾರ, ಗಾಳಿ ಕುಹರಗಳಿರುವುದು ಅಥವಾ ಇಲ್ಲದಿರು 
ವುದು ಹಾಗೂ ಕಶಾಂಗಗಳಿರುವುದು ಅಥವಾ ಇಲ್ಲದಿರುವುದೆಂಬ ರಚನಾತ್ಮಕ ಗುಣ 
ಗಳನ್ನು ಅವಲಂಬಿಸಿವೆ (ಕೋಷ್ಟಕ 17,2). ಹಲವು ವಿಧದ ನೇರಳೆ ಬಣ್ಣದ 


ಬ್ಯಾಕ್ಟೀರಿಯಾಗಳನ್ನು ಚಿತ್ರ 17.11ರಲ್ಲಿ ತೋರಿಸಲಾಗಿದೆ, 


70 ಬ್ಯಾಕ್ಟೀರಿಯಾಗಳ ವರ್ಗೀಕೆರಣ ಮತ್ತು ವಿವರಣೆ 


ನೇರಳೆ ಬಣ್ಣದ ಗಂಧಕ ಬ್ಯಾಕ್ಕೆ ೇರಿಯಾಗಳ ಜೀವದ್ರವ್ಯಪರಿಣಾಮ ಅಥವಾ 
ಚಯಾಪಚಯಕ್ರಿಯೆಯು ಹಸಿರು ಬ್ಯಾಕ್ಕೆ ೫ £ರಿಯಾಗಳ ಜೀವದ್ರೆವ್ಯಪರಿಣಾಮ ಅಥವಾ 
ಚಯಾಪಚಯಕ್ರಿಯೆಯಂಕೆಯೇ ಇರುತ್ತದೆ. ಅವು 0೦) ಸಾರೀಕರಣಕ್ಕೆ ಸ ್ಸ್ಟಡ್‌ 
ಅನ್ನು ಮತ್ತು ಕೆಲವು ವೇಳೆ ಥಯೊಸಲ್ಫೇಟ್‌ಅನ್ನು ಹಾಗೂ ಅಣುರೂಪದ ಜಲಜನಕ 
ವನ್ನು ನಿರವಯವ ಖುಣಕಣ ದಾತಗಳಾಗಿ ಉಪೆಯೋಗಿಸುತ್ತವೆ. ಹಲವು ನೇರಳೆ 
ಬಣ್ಣದ ಗಂಧಕ ಬ್ಯಾಕಿ ಸ ೇರಿಯಾಗಳುು ಮುಖ್ಯವಾಗಿ ಮೇಧಾಮ್ಲ ಗಳು, ಪೈರುವೇಟ್‌ 
ಮತ್ತು ಡೈರ್ಕಾಕ್ಸಿಲಿಕ ಅಮ್ಲಗಳಂತಹ ಕೆಲವು ಸಾವಯವ ಸಂಯುಕ್ತಗಳನ್ನು ತಮ್ಮಾ, 
ದ್ಯುತಿಸಂಕ್ಣೆ (ಷಕ ಜೀೀವದ್ರವ್ಯಪರಿಣಾಮ ಅಥವಾ ಚಯಾಪಚಖುಕ್ರಿಯೆಗೆ ನಿರವಯವ 
ಸಂಯುಕ್ತಗಳಿಗೆ ಬದಲಾಗಿ ಉಪಯೋಗಿಸುತ್ತವೆ. ಉಪಯೋಗಿಸಬಹುದಾದಂತಹೆ 
ಸಾವಯವ ಮೂಲಪದಾರ್ಥಗಳಿರುವಾಗಲೂ ಕೆಲವು ಜೀವಿಗಳ ಬೆಳವಣಿಗೆಗೆ 


ಕೋಷ್ಟಕ 17.1: ನೇರಳೆ ಬಣ್ಣದ ಬ್ಯಾಕ್ಟೀರಿಯಾಗಳು, ಹಸಿರು ಬ್ಯಾಕ್ಮೀರಿ 
ಯಾಗಳು ಮತ್ತು ನೀಲಹರಿದ್ದರ್ಜ ಪಾಚಿಗಳೆ ನಡುವಣ ವ್ಯತ್ಯಾಸಗಳು 


ಡು 

ಪ್ರಧಾನ ದ್ಯುತಿ ಆಮ ಜನಕದೊಡನೆ ಪ್ರಧಾನ ಉದ್ದ ತರಂಗ 
ಗುಂಪ್ರ ಸಂತ್ಲೇಷಕ ಬ ಧಗಳು ಹರತು ಗಳೆ ಮಾನದ ಹೀರಿ 

ಯಣಕಣ ದಾತ ಸಂ ಹಗಳು ಪಟ್ಟಿಯವ್ಯಾಖ್ತ್ಮ 

೧೯೧ 
ಸೀಲಹರಿದ ರ್ಣ 120 ವಾಯುಶ್ವಸನ ಹೆರಿತ್ತುಣೂ 670-685 
ಪಾಚಿಗಳು 
ನೇರಳೆ ಬಣ್ಣದ H25 ಮತ್ತು/ ಪ್ರಧಾನವಾಗಿ ಬ್ಯಾಕ್ಟ್ಮೀ .850-1,000 
ಬ್ಯಾಕ್ಟೀರಿಯಾ ಅಥವಾ ಅವಾಯು ರಿಯೊಹರಿತ್ತು 
ಗಳು ಸಾವಯವ ಜೀವೀಯ 2 ಅಥವಾ ದ 
ಸಂಯುಕ ಗಳು 
ld 

ಹಸಿರು H25 ಮತ್ತು/ ಅವಾಯು ಜ್ಯಾಕ್ಟೇ 735.755 


ಬ್ಯಾಕ್ಟ್ರೇರಿಯಾ ಅಥವಾ ಸಾವಯವ ಜೀವೀಯ ರಿಯೊಹರಿತ್ತು 


ಗಳು ಸಂಯುಕ್ತಗಳು ೧ ಅಥವಾ 08 








೩; ಅಲ್ಪ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಹರಿತ್ತು ೬ ಯೊಂದಿಗೆ 


ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು 71 
೫ ನಿಸ ಹ 
ಸ್ವಲ್ಪ ಪ್ರಮಾಣದಲ್ಲಿ ಸಲ್ಫೈೈಡ್‌ನ ಅವಶ್ಯಕತೆಯಿದೆ. 


ಕೋಷ್ಟಕ 17.2 : ನೇರಳೆ ಬಣ್ಣದ ಗಂಧಕ ಬ್ಯಾಕ್ಟೀರಿಯಾಗಳನ್ನು 
ಜಾತಿಗೆಳಾಗಿ ಉಪನಿಭಾಗಿಸುವಿಕೆ 


ಲಕ್ಷಣಗಳು ಜಾತಿಗಳು 


|. ಗಂಧಕವು ಬಾಹ್ಯದಲ್ಲಿ ಶೇಖರವಾಗುತ್ತದೆ 
A. ನೆಟ್ಟಿಗಿರುವ ಅಥವಾ ವಕ್ರವಾದ ಎಕ್ಟೊಢಯೊರೊಡೊಸ್ಸೈರ 
ದಂಡಾಣುಗಳು ಚಲಿಸುತ್ತವೆ 
||. ಗಂಧಕವು ಕೋಶಡಂತರದಲ್ಲಿ ಶೇಖರವಾಗು 
ತ್ತವೆ 
ಹಿ. . ಗಾಳಿಯ ಕುಹರಗಳಿರುವುದಿಲ್ಲ 
1. ಕೋಶಗಳು ಸುರುಳಿಯಾಕಾರ, ಥಯೊಸ್ಪೈರಿಲ್ಲಮ್‌ 


ಚಲಿಸುತ್ತವೆ 

ಎ. ಕೋಶಗಳು ಗೋಳಾಕಾರ, ಚಲಿ ಥಯೊಸಿಸ್ಟಿಸ್‌ 
ಸುತ್ತವೆ 

3. ಕೋಶಗಳು ಗೋಳಾಕಾರ, ಚಲಿ ಥಯೊಕ್ಕಾಪ್ಸ 
ಸುವುದಿಲ್ಲ 


4, ಕೋಶಗಳು ಮೂತ್ರ ಓಂಡಾಕಾರ ಕ್ರೊಮ್ಯಾಸಿಯಮ್‌ 
ಅಥವಾ ಚಿಕ್ಕ ದೆಂಡಾಣುಗಳು, 
ಚಲಿಸುತ್ತ ವೆ 
B. ಗಾಳಿಯ ಕುಹರಗಳಿರುತ್ತವೆ 


1. ಕೋಶಗಳು ಗೋಳಾಕಾರ, ಜೆಲಿ ಲ್ಯಾಂಸ್ರೊಸಿಸ್ಟ್ರಿಸ್‌ 


ಸುತ್ತವೆ 

2. ಕೋಶಗಳು ಗೋಳಾಕಾರ, ಚಲಿ ಕೊಡೊಥೈಸ್‌ 
ಸುವುದಿಲ್ಲ 

3. ಕೋಶಗಳು ದಂಡಾಕಾರ, ಚಲಿ ಅಮಿಾಬೊಬ್ಯಾಕ್ಟರ್‌ 
ಸುವುದಿಲ್ಲ 


ಏಕೆಂದರೆ, ಅವು ಕೋಶ ಪದಾರ್ಥದ ಸಂಶ್ಲೇಷಣೆಗೆ ಗಂಧಕ ಮೂಲವಾಗಿ ಸಲ್ಫೇಟ್‌ 
ಅನ್ನು ಉಪಯೋಗಿಸಲಾರವು. ಬಹುತೇಕ ನೇರಳೆ ಬಣ್ಣ ದ ಗಂಧಕ ಬ್ಯಾಕ್ಸಿ ಸರಿಯಾಗಳಿಗೆ 
ಬೆಳವಣಿಗೆ ಅಂಶಗಳ ಅವಶ್ಯಕತೆಯಿಲ್ಲ. ಆದರೆ, ಬೃಹದಾಕಾರದ ಕ್ರೊಮ್ಮಾಷಿಯಮ್‌ 


72 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಪ್ರಭೇದ ಮತ್ತು ಥಯೊಸ್ಟೈರಿಲ್ಲಮ್‌ ಗಳಿಗೆ ಜೀವಸತ್ವ 812 ಅವಶ್ಯಕವಾಗಿದೆ. ಹಲವು 
ಹಸಿರು ಬ್ಯಾಕ್ಸಿ ಸ ರಿಯಾಗಳ ಬೆಳವಣಿಗೆಗೂ ಈ ಜೀವಸತ್ವದ ಅವಶ್ಯಕತೆಯಿದೆಯೆಂಬು 
ದನ್ನು ಇಲ್ಲಿ ಸ್ಮರಿಸಬಹುದು. 





(೦) (6) 


ಚಿತ್ರ 17.11: ಸಲ್ಫೈಡ್‌ ಇರುವ ಮಾಧ್ಯಮದಕ್ತಿ ಬೆಳೆದ ನೇರಳೆ ಬಣ್ಣದ ಗಂಧಕ 
ಬ್ಯಾಕ್ಟೀರಿಯಾಗಳು (8) ಕ್ರೊಮ್ಯಾಪಿಯಮ್‌ ಒಕೆನಿ (26653) (ಶಿ) ಥಯೊಸ್ಸೈರಿಲ್ಲಮ್‌ 
ಜೆನೆನ್ಸ್‌ (£653). ಗಂಧಕ ಸೇರಿಕೆಗಳನ್ನು ಮತ್ತು ಕಶಾಂಗ ರೀತಿಯ ಕುಚ್ಚುಗಳನ್ನು ಗಮನಿಸಿ 
(೧) ಥಯೊಡಿಕ್ಚಿಯನ್‌ ಎಲಿಗನ್ಸ್‌ (೫1.340). ಪ್ರತಿಯೊಂದು ಕೋಶದ ಮಧ್ಯಭಾಗದಲ್ಲಿರುವ 
ಅಕ್ರಮವಾದ ಬೆಳ್ಳನೆಯ ದೊಡ್ಡ ಭಾಗವು ಒಂದು ಗಾಳಿಯ ಕುಹರವಾಗಿದೆ. ಸಣ್ಣ ಗೋಳಾಕಾರದ 
ಗಂಧಕ ಸೇರಿಕೆಗಳನ್ನು ಕೆಲವು ಕೋಶಗಳಲ್ಲಿ ಕಾಣಬಹುದು. (ರೆ) ಎಕ್ಕೊಥಯೊರೊಡೊಸ್ಟೈರ 
ಮೊಬಿಲಿಸ್‌ (೫1,340). ಗಂಧಕ ಕಣಗಳು (ಬೆಳ್ಳಗಿರುವ ಭಾಗಗಳು) ಕೋಶ ಬಾಹ್ಯದಲ್ಲಿರ:ವು 
ದನ್ನು ಗಮನಿಸಿ (8) ಮತ್ತು (0) ಸೂಕ್ಷ್ಮಚಿತ್ತಗಳನ್ನು H.G. 50116061 ಮತ್ತು 
N. Pfennig ಅವರ ‘Die Anreicherungskultureiniger Schwe- 
felpurbakterien’ Arch. Mikrobio!. 38, 1 (1961) ನಿಂದ ಪಡೆಯಲಾಗಿದೆ; 
(೧) ಯನ್ನು N. Pfennig ಅವರ ಕೃಪೆಯಿಂದ ಮತ್ತು (6) ಯನ್ನು 1, ಆ, Truper 
ಅವರ ಕೃಪೆಯಿಂದ ಪಡೆಯಲಾಗಿದೆ. 


ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು 73 


ನೇರಳೆ ಬಣ್ಣದ ಗಂಧಕರಹಿತ ಬ್ಯಾಕ್ಟೀರಿಯಾಗಳು 

ಈ ಗುಂಸಿನ ಜಾತಿಗಳನ್ನು ರಚನಾತ್ಮಕ ಗುಣಗಳಿಂದ ಉಪವಿಭಾಗ ಮಾಡ 
ಲಾಗಿದೆ (ಕೋಷ್ಟಕ 17.3). ಬಹುತೇಕ ಪ್ರಭೇದಗಳು ದಂಡಾಕಾರ ಅಥವಾ ಸುರುಳಿ 
ಜೀವಿಗಳಾಗಿ ತುದಿಗಳಲ್ಲಿ ಕಶಾಂಗವನ್ನು ಹೊಂದಿ, ಯುಗ್ಮ ವಿದಳನದಿಂದ ಸಂತಾನೋ 
ತ್ರಾದನೆ ಮಾಡುತ್ತವೆ. 


ಕೋಷ್ಟಕ 17.3: ನೇರಳೆ ಬಣ್ಣದ ಗೆಂಧಕರಹಿತ ಬ್ಯಾಕ್ಟೀರಿಯಾಗಳನ್ನು 
ಜಾತಿಗಳಾಗಿ ಉಪನಿಭಾಗಿಸುವಿಕೆ 8 


ಲಕ್ಷಣಗಳು ಜಾತಿಗಳು 
|, ಕೋಶಗಳು ಸುರುಳಿಯಾಕಾರ ಕೊಡೊಸ್ಟೆ ಪ್ರರಿಲ್ಲಮ್‌ 
||. ಕೋಶಗಳು ದಂಡಾಕಾರ ರೊಡೊಸ್ಕೂಡೊಮೋನಾಸ್‌ 
A. ಯುಗ್ಮ ವಿದಳನದಿಂದ ವಿಭಜನೆ ರೊ. ಸ್ಪೀರಾಯ್ಡಿಸ್‌ 


ರೊ ಕ್ಯಾಪ್ಪ್ಸ್ಯುಲೇಟ 
ರೊ. ಜಿಲ್ಯಾಟನೋಸ 

B. ಅಸಮ ವಿದಳನ (ಮೊಗ್ಗು ಬಿಡುವಿಕೆ?) ರೊ. ಪ್ಯಾಲುಸ್ಟ್ರಿಸ್‌ 

ದಿಂಪ ವಿಭಜನೆ ರೊ. ವಿರಿಡಿಸ್‌ 
|1|. ಕೋಶಗಳು ಅಂಡಾಕಾರವಾಗಿದ್ದು, ತಂತು ರೊಡೊಮ್ಮೈಕ್ರೊಬಿಯಮ್‌ 

ರೂಪದ ಅನುಬಂಧಗಳನ್ನು ಪಡೆದಿವೆ. ಈ 

ಅನುಬಂಧಗಳ ತುದಿಗಳಲ್ಲಿ ಸಂತಾನ ಕೋಶ 

ಗಳು ಉತ್ಪತ್ತಿಯಾಗುತ್ತವೆ 


8; ಈ ಬ್ಯಾಕ್ಟೀರಿಯಾಗಳಿಗೆ ಎರಡು ಸಾಮಾನ್ಯ ರಚನಾತ್ಮಕ ಗುಣಗಳಿವೆ. ಅವು ಯಾವುವೆಂದರೆ 
ತುದಿಗಳಲ್ಲಿರುವ ಕಶಾಂಗಗಳಿಂದ ಚಲಿಸುವುದು ಹಾಗೂ ಗಾಳಿಯ ಕುಹರಗಳಿಲ್ಲದಿರುವುದು. 


ರೊಡೊಮೈಕ್ರೊಬಿಯಮ್‌ ಪಂಗಡದಲ್ಲಿ ಸಂತಾನೋತ್ಪಾದನೆ ಮೊಗ್ಗು ಬಿಡುವಿಕೆಯಿಂದ 
ಉಂಟಾಗುತ್ತದೆ. ಈ ವಿಧಾನವು ದ್ಯುತಿಸಂಕ್ಲೇಷಕವಲ್ಲದ ಹೈಪೊಮ್ಮೆಕ್ರೊಬಿಯಮ್‌ 
ನಲ್ಲಿರುವ ಮೊಗ್ಗು ಬಿಡುವಿಕೆಯನ್ನು ಹೋಲುತ್ತದೆ. ನವಿರಾದ ತಂತುರೂಪದ ವ್ಯಾಪಕ 
ಗಳು ಅಂಡಾಕಾರವ ತಾಯಿಕಣದಿಂದ ಹುಟ್ಟುತ್ತವೆ. ಅವುಗಳ ತುದಿಗಳಲ್ಲಿ ಸಂತಾನ 
ಕೋಶಗಳು ಉತ್ಸನ್ನವಾಗಿ ದಪ್ಪವಾಗುತ್ತವೆ (ಚಿತ್ರ 17.13). ರೊಡೊಸ್ಕೂಡೊ 
ಮೋನಾಸ್‌ ಜಾತಿಯ ಎರಡು ಪ್ರಭೇದಗಳಲ್ಲಿ ಕೋಶ ವಿಭಜನೆಯು ಅಸಮವಾಗಿದೆ. 


74 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ರೊಡೊಪೆಿಕ್ರೊಸಿಯಮಾನಲ್ಲಿರುವಂತೆ ಸಂತಾನಕೋಶವು ತಂತುರೂಪದೆ ವ್ಯಾಪಕದ 
ತುದಿಯಲ್ಲಿ ಉತ್ಪತ್ತಿಯಾಗದಿದ್ದರೂ ಈ ಪ್ರಭೇದಗಳ ವಿಭಜನೆಯ ರೀತಿಯನ್ನು ಕೂಡ 
ಮೊಗ್ಗು ಬಿಡುವಿಕೆಯೆಂಮು ಪರಿ ಸಣಿಸಬಹುದು (ಚಿತ್ರ 17.14). 





ಚಿತ್ರ 17.12: ನಿರ್ಗಂಧಕ ನೇರಳೆ ಬಣ್ಣದ ಬ್ಯಾಕ್ಟೀರಿಯಾಗಳು (೫1,520). (8) ರೊಡೊ 
ಸ್ಕೂಡೊಮೋನಾಸ್‌ ಸ್ಟ್ರೀರಾಸ್ನಸ್‌ (0) ರೊಡೂಸ್ಸೈರಿಲ್ಲಮ್‌ ರುಬ್ರಮ್‌. 


ನೇರಳೆ ಬಗ್ಣಾದ ಗಂಧಕರಹಿತ ಬ್ಯಾಕ್ಟೀರಿಯಾಗಳಲ್ಲಿ, ಸಾವಯವ ಸಂಯುಕ್ತ 
ಗಳು ಪ್ರಧಾನ ದ್ಯುತಿಸಂಶ್ಲೇಷಕ ಖುಣಕಣ ದಾತಗಳಾಗಿ ಮತ್ತು ಇಂಗಾಲ ಮೂಲ 
ವಾಗಿ ವರ್ತಿಸುತ್ತವೆ. ಹಲವು ಪ್ರಭೇದಗಳು ನಾನಾ ವಿಧದ ಮೂಲಪದಾರ್ಥಗಳನ್ನು 
ಉಪಯೋಗಿಸುತ್ತವೆ. ಇವುಗಳಲ್ಲಿ ಮೇಧಾಮ್ಲಗಳು, ಪ್ರಾಥಮಿಕ ಮತ್ತು ದ್ವಿತೀಯ 
ಮಧ್ಯಸಾರಗಳು, ಡೈಕಾರ್ಬಾಕ್ಸಿಲಿಕ್‌ ಮತ್ತು ಇತರ ಸಾವಯವ ಆಮ್ಲಗಳು ಶರ್ಕರ 
ನಿಷ್ಟಗಳು ಹಾಗೂ ವಾಸನೆಯುಕ್ತ್ಯ ಸಂಯುಕ್ತಗಳು ಸೇರಿವೆ. ಒಂದು ವಿಧದ ಪ್ರಭೇದ, 
ಥಯೊಸಲ್ಫೇಟ”ಅನ್ನು ಉಪಯೋಗಿಸುತ್ತದೆ. ಆದರೆ, ಬಹುಶಃ ಎಲ್ಲವೂ ಜಲಜನಕ 
ವನ್ನು ಉಪಯೋಗಿಸುತ್ತಪೆ. ಈ ನಿರವಯವ ಖುಣಕಣ ದಾತಗಳೊಂದಿಗೆ ೧೦7, 
ನೇರಳೆ ಬಣ್ಣ ದ ಗಂಧಕ ಮತ್ತು ಹಸಿರು ಬ್ಯಾಕ್ಟ್ರೇರಿಯಾಗಳಲ್ಲಿರುವಂತೆ ಇಂಗಾಲ 
ಮೂಲವನ್ನೂ ದಗಿಸುತ್ತ ದೆ. ರೊಡೂಮೈಕೊ ಬದಿಯನ್ನು ಉಳಿದು, ಎಲ್ಲಾ ನೇರಳೆ 
ಬಣ್ಣದ ಗಂಧಕರಜತ ಬ್ಯಾಕ್ಟೀರಿಯಾಗಳಿಗೆ ಬೆಳವಣಿಗೆ ಅಂಶಗಳ ಅವಶ್ಯಕತೆಯಿದೆ. 


ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು 75 


ಕಲವು ಪ್ರಭೇಧಗಳಲ್ಲಿ ಪ್ರ ಅವಶ್ಯಕತೆಗಳು ಸಂಕೀರ್ಣವಾಗಿವೆ. ಇವುಗಳಿಗೆ ಬಯೊಟನ್‌, 
ಥಯೊಮಿನ" ಮತ್ತು ನಿಯಾಸಿನ್‌ ಜೀವಸತ್ವಗಳು ಅಥವಾ ಆವುಗಳ ಮಿಶ್ರಣಗಳು 
ಅವಶ್ಯಕವಾಗಿವೆ. ನೇರಳೆ ಬಣ್ಣದ ಗಂಧಕ ಮತ್ತು ಹಸಿರು ಬ್ಯಾಕ್ಟೀರಿಯಾಗಳಿಗೆ 
ಅವಶ್ಯಕವಾದ ಕೇವಲ ಒಂದೇ ಒಂದು ಬೆಳವಣಿಗೆ ಅಂಶವಾದ ಜೀವಸತ್ವ 812ನ 
ಅವಶ್ಯಕತೆಯನ್ನು ಯಾವ ನೇರಳೆ ಬಣ್ಣದೆ ಗಂಧಕರಹಿತ ಬ್ಯಾಕ್ಟೇರಿಯಾಗಳೂ ಫಡೆ 
ದಿರುವಂತೆ ಕಂಡುಬಂದಿಲ್ಲ. 


ಆಮ್ಹ ಜನಕದೊಡನೆ ಸಂಬಂಧಗಳು 

ಸಾಮಾನ್ಯವಾಗಿ ದ್ಯುತಿಸಂಶ್ಲೇಷಕ ಬ್ಯಾಕ್ಟ್ರೀರಿಯಾಗಳೆಲ್ಲವೂ ಆವಾಯುಜೀವಿ 
ಗಳಾಗಿವೆ. ಆದರೆ ನೇರಳೆ ಬಣ್ಣದ ಗಂಧಕರಹಿತ ಬ್ಯಾಕ್ಟೀರಿಯಾಗಳು ಮಾತ್ರ ಕೆಲವು 
ವಾಯುಜೀವಿ ಹಾಗೂ ಕೆಲವು ಅವಾಯುಜೀವಿಗಳಾಗಿವೆ. ಕೆಲವು ಪ್ರಭೇದಗಳು 


ಚಿತ್ರ 17.13 ಃ ರೊಡೊಮ್ಮೆಕ್ರೊಬಿ 
ಧ್‌ ವ್ಯಾನಿಲ್ಲಿ 4 ಎಂಬ ಮೊಗ್ಗು 
ಬಿಡುವ ನಿರ್ಗಂಧಕೆ. ನೇರಳೆ ಬಣ್ಣದ 
ಬ್ಯಾಕ್ಟೀರಿಯಮೂ* ನ ಸಣ್ಣ ಸಮುದಾಯ. 
ಸೂಕ್ಷ್ಮತಂತುಗಳ ತುದಿಗಳಲ್ಲಿ ಮೊಗ್ಗುಗಳು 
ಉತ್ಪಾದಿಸಲ್ಪಟ್ಟಿರುವುದನ್ನು ಚಿತ್ರದಲ್ಲಿ 
ತೋರಿಸಲಾಗಿದೆ (1.800). Esther 
Duchow ಮತ್ತು 1. 0. Doug- 
185ರವರ *Rhodomicrobium 
vannielii, a new photo- 
heterotrophic bacterium.’ 
J. Bacteriol. 58, 411 
(1 949)ನಿಂದ ತೆಗೆದು ಏಳ್ಳೆ ಲಾಗಿದೆ. 





ಆಮ್ಲಜನಕ ಸಹಿಷ್ಣುವಾಗಿವೆ ಹಾಗೂ ಕತ್ತಲೆಯಲ್ಲಿ ವಾಯುಜೀವಿ ರೀತಿಯಲ್ಲಿ ಸಾವ 
ಯವ ಸಂಯುಕ್ತಗಳ ಉಸಿರಾಟದ ಜೀವದ್ರವ್ಯಪರಿಣಾಮ ಆಥವಾ ಚಯಾಪಚಯ 
ಕ್ರಿಯೆಯಿಂದ ಶಕ್ತಿಯನ್ನು ಪಡೆದು ಬೆಳೆಯುತ್ತವೆ. ಹೀಗೆ, ಇತರ ದ್ಯುತಿಸಂಶ್ಲೇಷಕ 
Kat 
RE ಈ ಪ್ರಭೇದಗಳು ಬದ್ಧ ದ್ಯುತಿಸಂಶ್ಲೇ(ಷಕಜೇವಿಗಳಾಗಿರು 
`ದಿಲ, 


ನೇರಳೆ ಬಣ್ಣದ ಗಂಧಕರಹಿತ ಬ್ಯಾಕ್ಟೀರಿಯಾಗಳ ಕೋಶಗಳು ಕತ್ತಲೆಯಲ್ಲಿ 


76 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಅಥವಾ ಬೆಳಕಿನಲ್ಲಿದ್ದರೂ, ಅವುಗಳ ದ್ಯುತಿಸಂಶ್ಲೇಷಕ ವರ್ಣದ್ರವ್ಯ ಸಂಶ್ಲೇಷಣೆಯು 
ಬಹು ಕಡಮೆ ಸಾಂದ್ರತೆಯ ಆಮ್ಲ ಜನಕದಿಂದಲೂ ನಿಷೇಧಿಸಲ್ಪಡುತ್ತದೆ. ಆದುದ 
ರಿಂದ ಬೆಳೆಯ:ತ್ತಿರುವ ಸಾಕಣೆಗೆ ಗಾಳಿಯನ್ನು ಸೇರಿಸಿದರೆ, ಕೋಶಗಳಲ್ಲಿರುವ 


ಬ್ಯಾಕ್ಟೀರಿಯಾಹರಿತ್ತು ಮತ್ತು ಕೆಕೊಟನಾಯ್ಡ್‌ ಗಳು ಬೇಗನೆ ಕಡಮೆಯಾಗುತ್ತವೆ 





30 60 90 120 150 


ಗಾಲ ನಿಮಿಷಗಳಲ್ಲಿ | 

ಚಿತ್ರ 17.14: ರೂಡೊಸ್ಕೂಡೊಮೋನಾಸ್‌ ಪ್ರಭೇದದ ರೊ. ಅಸಿಡೊಫಿಲದ ಒಂದು 
ಜಾರುಗಾಜು ಸಾಕಣೆಯಲ್ಲಿ ಎರಡು ಕೋಶಗಳ ಮೊಗ್ಗುಜಿಡುವಿಕೆಯೆ ಬೆಳವಣಿಗೆಯ ಛಾಯಾಸೂಕ್ಷ್ಮ 
ಚಿತ್ರಗಳು. ಈ ಚಿತ ತ್ರಗಳನ್ನು ದಂಡಾಕಾರದ ಕೋಶಗಳ ತುದಿಗಳಲ್ಲಿ ಮೊಗ್ಗುಗಳು. ಬೆಳೆಯುವುದನ್ನು 
ತೋರಿಸಲು 30 ನಿಮಿಷಗಳ ಅಂತರದಲ್ಲಿ ತೆಗೆಯಲಾಗಿದೆ (21,500). Norbert Pfennig 
ಮತ್ತು Heather Johnston ಅವರ ಕೃಪೆಯಿಂದ ಪಡೆಯಲಾಗಿದೆ. ೫. Pfennig 
ಅವರ "Rhodopseudomonas acidophila, a new species of the 
budding nonsulfur purple bacteria.’ J. Bacteriol. 99, 597 
(1969) ನಿಂದ ತೆಗೆದುಕೊಳ್ಳಲಾಗಿದೆ. 


(ಚಿತ್ರ 17.15). ಇಂತಹ ಕೋಶಗಳು ಕೊನೆಗೆ ಹೆಚ್ಚುಕಡಮೆ ಪೂರ್ಣವಾಗಿ ವರ್ಣ 
ರಹಿತವಾಗುತ್ತವೆ. ದ್ಯುತಿಸಂಶ್ಲೇಷಕ ವರ್ಣದ್ರವ್ಯ ವ್ಯವಸ್ಥೆಯ ಸಾಂದ್ರತೆ ಕಡಮೆಯಾ 
ದಂತೆ, ಈ ವರ್ಣದ್ರವ್ಯಗಳ ಜೊತೆಗಿದ್ದ ಅಂತರ್‌ಕೋಶಪಟಲ ವ್ಯವಸ್ಥೆಯ ವ್ಯಾಪ್ತಿ, 
ಕಡಮೆಯಾಗುತ್ತದೆ. ಆದ್ದರಿಂದ ನಿಶ್ಚಿತ ವಾಯುಜೀವಿ ಪರಿಸ್ಥಿತಿಗಳಲ್ಲಿ ಬೆಳೆಸಲಾದ 
ಕೋಶಗಳನ್ನು, ಇದೇ ರೀತಿಯ ಕೋಶಗಳನ್ನುಳ್ಳ ಅಮ್ಯುತಿಸಂಶ್ಲೇಷಕ ಬ್ಯಾಕ್ಮೀರಿಯಾ 
ಗಳ (ಸ್ಯೂಡೊಮೋನಾಡ್‌ಗಳು ಮತ್ತು, ಸ್ಪೈರಿಲ್ಲ) ಕೋಶಗಳಿಂದ ಪ್ರತ್ಯೇಕಿಸಿ 
ಗುರುತಿಸಲಾಗುವುದಿಲ್ಲ. ಆದರೆ ನೇರಳೆ ಬಣ್ಣದ ಗಂಧಕರಹಿತ ಬ್ಯಾಕ್ಸೀರಿಯಾಗಳಲ್ಲಿ 
ಆಮ್ಲ ಜನಕದಿಂದ ಪ್ರಚೋದಿಸಲಾದ ಈ ವೃತ್ನಾಸಗಳು ಹಿಮ್ಮುಖವಾಗುತ್ತದೆ. 
ಬಣ್ಣವನ್ನು ಕಳೆದುಕೊಂಡ ಕೋಶಗಳನ್ನು ಪುನಃ ಸೂಕ್ತ ಬೆಳವಣಿಗೆ ಮಾಧ್ಯಮದಲ್ಲಿ, 
ಅವಾಯುಜೀವಿ ಪರಿಸ್ಥಿತಿಗಳಲ್ಲಿ ಬೆಳಕಿನಲ್ಲಿಟ್ಟಿ ರೆ, ದ್ಯುತಿಸಂಶ್ಸೇಷಕ ವರ್ಣದ್ರವ್ಯಗಳು 


ಮತ್ತು ಅಂತರ್‌ಕೋಶಪಟಲ ವ್ಯವಸ್ಥೆಗಳು ಪುನರ್‌'ಸಂಕ್ಲೇಹಿಸಲ್ಪಡುತ್ತವೆ. ದ್ಯುತಿ 


ದ್ಯುತಿಸಂಪ್ಲೇಷಕ ಬ್ಯಾಕ್ಟೀಠಿ ಮಾಗಕೆ: 77 


ಸಂಶ್ಲೇಷಕ ಬೆಳವಣಿಗೆಯು ಸಾಮಾನ್ಯವಾಗಿ ಹಲವು ಗಂಟೆಗೆಳೆ ತಡೆಯ ನಂತರ ಪುನಃ 
ಪ್ರಾರಂಭವಾಗಬಹುದು. 


ಆವಾಯುಜೀವಿ ಸ್ಥಿತಿಯಲ್ಲಿ ಬೆಳೆಯುತ್ತಿರುವ ಕೋಶಗಳಲ್ಲಿ ಬೆಳಕಿನ ತೀಕ್ಷ್ಣತೆ 


ರಾ 


ಮರದ ಕೋಶದಲ್ಲಿರುವ ದ್ಯುತಿಸಂಶ್ಲೇಷಕ ವರ್ಣದ್ರವ್ಯಗಳು ಮತ್ತು ಆಂತರಿಕ ಪಟಲ 


ವ್ಯವಸ್ಥೆಯ ವ್ಯಾಸ್ರಿಗಳೂ ಪ್ರಭಾವಕ್ಕೊಳಗಾಗುತ್ತವೆ. ಮಂದವಾದ ಬೆಳಕಿನಲ್ಲಿ 

ಚಿತ್ರ 17.15 : ಬೆಳಕಿನಲ್ಲಿ ಅವಾಯು 
ಜೀವಿ ಪರಿಸ್ಥಿತಿಗಳಲ್ಲಿ (ಸಾರಜನಕ ವಾತಾ 
ವರಣ) ಚಲಾಘಾತ ರೀತಿಯಲ್ಲಿ ಬೆಳೆಯು 
ತ್ತಿರುವ ನಿರ್ಗಂಧಕ ನೇರಳೆ ಬಣ್ಣದ 
ಬ್ಯಾಕ್ಟೀರಿಯಮ್‌ ಆದ ರೊಡೊಸ್ಕೂಡೂ 
ಮೋನಾಸ್‌ ಸ್ಟೀರಾಯ್ಡ ಸ್‌ನೆ ಒಂದು 
ಸಾಕಣೆಗೆ ಆಮ್ಲಜನಕವನ್ನು ಸೇರಿಸಿದಾಗ 
ಉಂಟಾಗುವ ಪರಿಣಾಮ. ಸಾರಜನಕದಿಂದ 
ಗಾಳಿಯ ವಾತಾವರಣಕ್ಕೆ ಬದಲಾವಣೆಯು 
ಬೆಳವಣಿಗೆ ವೇಗವನ್ನು ಕಡಮೆಮಾಡುವು 
ದಿಲ್ಲ. ಆದರೆ ತತ್‌ಕ್ಷಣವೇ ಹರಿತ್ತು 
ಹಾಗೂ ಕ್ಯಾರೊಟಿನಾಯ್ಮ್‌ ಸಂಶ್ಲೇಷಣೆ 
ಯನ್ನು ಪೂರ್ಣವಾಗಿ ನಿಷೇಧಿಸುತ್ತದೆ 
ಎಂಬುದನ್ನು ಗಮನಿಸಿ. 3 ಘಂಟೆಗಳ 
ಸಂತರ ಅವಾಯುಜೀವಿ ಪರಿಸ್ಥಿತಿಗಳನ್ನು 
ಪನಃ ಸ್ಥಾಪಿಸಿದರೆ ದ್ಯುತಿಸಂಶ್ಲೇ ಷಕ 
ವರ್ಣದ್ರವ್ಯ ಸಂಶ್ಲೇಷಣೆ ವೇಗವಾಗಿ ಪ್ರನಃ ಮೆ:ಂದುವರೆಯುತ್ತದೆ. G. ೧೦೧0೧-887176, 
W. R, Sistrom, ಮತ್ತು R.Y. Stanier ಇವರ ‘Kinetic studies of 
pigment synthesis by non-sulfur purple bacteria’ J. Cellula 
Comp Pnysiol. 49, 25 (1557) ನಿಂದ ಪಡೆಯಲಾಗಿದೆ. 


ಕೋಶರಾಶಿಯ (ದೃಷ್ಟಿ ಸಾಂದ್ರೆತೆ) ಮತ್ತು ವೆರ್ಣಿದ್ರವೃಗಳ 


ಲಭುಗಣಕಗಳು ಸಾಕಣೆಯ n್ರ/100m/ 





ಘಂಟೆಗಳು 


ಕೋಶಗಳು ವರ್ಣದ್ರವ್ಯಗಳನ್ನು ಹಾಗೂ ಪಟಲ ಅಂಶವನ್ನು ಹೆಚ್ಚಾಗಿ ಪಡೆದಿರುತ್ತವೆ. 
ಆದರೆ ಪ್ರಕಾಶಮಾನವಾದ ಬೆಳಕಿನಲ್ಲಿ ಈ ಆಂಶಗಳು ಬಹು ಕಡಮೆಯಾಗಿರುತ್ತವೆ. 


ಬೆಳಕನಲ್ಲಿ ಮತ್ತು ಕತ್ತೈಲೆಯಲ್ಲಿ ಸಾವಯವೆ ಸಂಯುಕ್ತಗಳ ಜೀವದ್ರವ್ಯ 
ಪರಿಣಾಮ ಅಥವಾ ಚಯಾಪಚಯಕ್ರಿಯೆ 


ಯಾವದಾದರೊಂದು ಸಾವಯವ ಸಂಯುಕ್ತವು, ಒಂದು ನೇರಳೆ ಬಣ್ಣದ 
ಗಂಧಕರಹಿತ ಬ್ಯಾಕ್ಟೀರಿಯಮ್‌ನ ದ್ಯುತಿಸಂಶ್ಲೇಷಕ ಬೆಳವಣಿಗೆಯನ್ನು ಅವಾಯತಿ 


78 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಜೀವಿ ಪರಿಸ್ಥಿ ತಿಗಳಲ್ಲಿ ಪ್ರೋತ್ಸಾಹಿಸಿದರೆ, ಹೆಲವು ಅಪರೂಪ ಸಂದರ್ಭಗಳನ್ನುಳಿದು, ಆ 
ಸಂಯುಕ್ತವು ಅದೇ ಜೀವಿಯ ಮಾಯುಜೀವಿ ಪರಿಸ್ಥಿತಿಗಳಲ್ಲಿನ ಉಸಿರಾಟದ ಬೆಳವಣಿಗೆ 
ಯನ್ನು ಪ್ರೋತ್ಸಾಹಿಸುತ್ತದೆ. ಆದೆರೆ ದ್ಯುತಿಸಂಕ್ಲೇಷಕ ಮತ್ತು ಉಸಿರಾಟಿದೆ ಸಂದರ್ಭ 
ಗಳಲ್ಲಿ ಜೀವದ್ರೆವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯಾ ಮಾರ್ಗಗಳು 
ಪೂರ್ಣವಾಗಿ ಭಿನ್ನರೀತಿಯಲ್ಲಿರುತ್ತವೆ.  ಉಸಿರಾಟಿಡೆ ಸಂದರ್ಭಗಳಲ್ಲಿ ಸಾವಯವ 


ಗ " 
ಬೌ 
pe 
py 


ಬಾ J 
ಕೆ ತಿ is 4 & 
alka 


- 
TE 





ಚಿತ್ರ 17.16 : ರೊಡೊಸ್ಟೈರಿಲ್ಲಮ್‌ ರುಬ್ರಮ್‌ ಎಂಬ ನೇರಳೆ ಬಣ್ಣದ ನಿರ್ಗಂಧಕ 
ಬ್ಯಾಕ್ಟೀರಿಯಮೇನ ತೆಳು ಸೀಳಿಕೆಗಳ ಯಣಕಣ ಸೂಕ್ಷ್ಮಚಿತ್ರಗಳು. ಬೆಳವಣಿಗೆ ಪರಿಸ್ಥಿ ತಿಗಳಿಗಮುಗ:ಣ 
ವಾಗಿ ಆಂತರಿಕ ಪಟಲಗಳ ಪ್ರಮಾಣದಲ್ಲಾಗುವ ಬದಲಾವಣೆಗಳನ್ನು ಚಿತ್ರಿಸಲಾಗಿದೆ (46.200). 
(8) ಮಂದವಾದ ಬೆಳಕಿನಲ್ಲಿ ಅವಾಯುಜೀವೀಯ ವಾತಾವರಣದಲ್ಲಿ ಬೆಳೆಸಲಾದ ಕೋಶಗಳು 
(0) ಪ್ರಕಾಶಮಾನವಾದ ಬೆಳಕಿನಲ್ಲಿ ಅವಾಯುಜೀವೀಯ ವಾತಾವರಣದಲ್ಲಿ ಬೆಳೆಸಲಾದ ಕೋಶಗಳು. 
Germaine Cohen-Bazire ಅವರ ಕೃಪೆಯಿಂದ ಪಡೆಯಲಾಗಿದೆ. 


ಮೂಲಪದಾರ್ಥದ ಬಹುತೇಕ ಇಂಗಾಲಾಂಶವು ಟ್ರಿ ಟ್ರಕೌರ್ಜಾಕ್ಸಿಲಿಕ್‌ ಆಮ್ಲ ಚಕ್ರದ 
ಮೂಲಕ €0೦) ಆಗಿ ಪೂರ್ಣವಾಗಿ ಉತ್ಕರ್ಹಿತವಾಗುತ್ತದೆ ಹಾಗೂ ಉತ್ಕರ್ಷ 
ಫಾಸ್ಟಾರಿಲೀಕರಣ ಪ್ರತಿಕ್ರಿಯೆಗಳಿಂದ ATP ಉತ್ಪಾದಿತವಾಗುತ್ತದೆ. ಅದ್ಯುತಿ 
ಸಂಶ್ಲೇಷಕ ಬ್ಯಾಕ್ಟೀರಿಯಾಗಳ ಉಸಿರಾಟದ ಜೀವಪ್ರವ್ಯಪರಿಣಾಮಕ್ರಿಯೆ ಆಥವಾ 
ಚಯಾಪಚಯಕ್ರಿಯೆಗಳಲ್ಲಿರುವಂತೆಯೇ ಮೂಲಪದಾರ್ಥ ಇಂಗಾಲದ ಸಾರೀಕೃತ 


ದ್ಕು ತಿಸಂಶ್ಲೇಷಕೆ ಬ್ಕಾ ಕ್ಲೀರಿಯಾಗಳು 79 


ಭಾಗವು ಅಪರೂಪವಾಗಿ ಶೇಕಡ 35ಕ್ಕಿಂತ ಹೆಚ್ಚಾಗಿರುತ್ತದೆ. ಆದರೆ ಬೆಳಕಿನಲ್ಲಿ, 
ಅವಾಯುಜೀವಿ ಪರಿಸ್ಥಿತಿಗಳಲ್ಲಿ ಚಕ್ರೀಯ ಪ್ರಕಾಶ ಫಾಸ್ಫಾರಿಲೀಕರಣ ಪ್ರತಿಕ್ರಿಯ 
ಗಳು, ಜೀವಸಂಕ್ಲ್ಟೇಷಕ ಕಾರ್ಯಗಳಿಗೆ ಮಿತಿಯಿಲ್ಲದಂತೆ ಡಿ7೧ಯನ್ನೊದಗಿಸುತ್ತವೆ. 
ಆದುದರಿಂದ ಸಾವಯವ ಮೂಲಪದಾರ್ಥಗಳಲ್ಲಿರುವ ಇಂಗಾಲವನ್ನು ಹೆಚ್ಚು ಕಡಮೆ 
ಪೂರ್ಣವಾಗಿ ಸಾರೀಕರಿಸಲು ಸಾಧ್ಯ ಮಾಗುತ್ತದೆ. ಹೀಗೆ ಸಾವಯವ ಮೂಲಪದಾರ್ಥದ 
ಬಹುಶಃ ಸ್ವಲ್ಪ ಭಾಗವು ಟ್ಟಿ ಸ್ರಕಾರ್ಬಾಕ್ತಿ ಲಿಕ್‌ ಚಕ್ರ ದ ಮೂಲಕ ಉತ್ಕರ್ಹಿತವಾಗು 
ತ್ತದೆ. ಈ ಚಕ ಕು ಬಹುಪಾಲು ಸಾವಯವ ಮೂಲಪದಾರ್ಥಗಳ ವಾಯುಜೀವಿ 
ಪ್ರಕಾಶ ಜೀ ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಗಳಲ್ಲಿ ಚಿಕ್ಕ 
ತ್ತದೆ. 


ವೆದೆ.ವ 
೦" 
ವಹಿಸು 


ಬೆಳಕಿನಲ್ಲಿ ಸಾವಯವ ಮೂಲಪದಾರ್ಥಗಳ ಅವಾಯುಜೀವಿ ಜೀವದ್ರವ್ಯಪರಿ 
ಕ್ರಿಯೆ ಆಥವಾ ಚಯಾಪಚಯಕ್ರಿಯೆಯ ಸಮಯದಲ್ಲಿ ಉತ್ಕರ್ಷಣೆ ಹಾಗೂ 
ಅಪಕರ್ಷಣೆಗಳ ನಡುವೆ ಸಮತೋಲನವು, ಕೋಶಸದಾರ್ಥಕ್ಕಿಂತ ಮೂಲಪದಾರ್ಥವು 
ಹೆಚ್ಚು ಉಸ್ಫರ್ಹಿಸಲ್ಪಟ್ಟಿದ್ದರೆ ಅದರ ಸ್ವಲ್ಪ ಭಾಗವು €೦೨ ಆಗಿ ಪರಿವರ್ತಿಸಲ್ಪಡು 
ವುದರಿಂದ ಆಥವಾ ಸಾವಯವ ಮೂಲಪದಾರ್ಡವು ಕೋಶಪದಾರ್ಥಕ್ಕಿಂತ ಹೆಚ್ಚು 
ಅಪಕರ್ಷಿಸಲ್ಪ ಟ್ರಿ ದ್ದರೆ 0೦) ನ ಅನುಷಂಗಿಕ ಸಾರೀಕರಣ ಮತ್ತು ಅಪಕರ್ಷಣೆ 
ಗಳಿಂದ ಉಳಿದುಕೊಂಡು ಬರುತ್ತದೆ. ಒಟ್ಟಿಗೆ ಹೇಳುವುದಾದರೆ ನೇರಳೆ ಬಣ್ಣದ 
ಬ್ಯಾಕ್ಟ್ವೇರಿಯಾಗಳಿಂದ ಸಾವಯವ ಸಂಯುಕ್ತಗಳ ದು ತಿಸಂಶ್ಲೇಷಕ ಕ್ರಿಯೆಯನ್ನು 


p 
ಈ ರೀತಿ ಸಂಗ್ರಹವಾಗಿ ಹೇಳಬಹುದು : 


ಕಾಮು 


ಬೆಳಕು 

ಸಾವಯವ ಮೂಲಪದಾರ್ಥ ೬00೦2 7” ಸಾವಯವಕೋಶಪದಾರ್ಥ 

ಕೋಶಪದಾರ್ಥಕ್ಸಿಂತ ಸ್ವಲ್ಪ ಹೆಚ್ಚಾಗಿ ಉತ್ಕರ್ಹಿಸಲ್ಪಟ್ರೀ ರುವ ಅಸಿಟೇಟ್‌ 
ಮತ್ತು ಕೋಶಪದಾರ್ಥಕ್ಕಿಂತ ಸ್ವಲ್ಪ ಹೆಚ್ಚಾ ಗಿ ಅಪಕರ್ಹಿಸಲ್ಪಟ್ರಿಬುವ ಬ್ಯುಬೆರೇಟ್‌ 
ಗಳ ಪ್ರಕಾಶ ಜೀವದ್ರವ್ಯಸ ಪರಿಣಾಮಕ್ರಿಯೆ ಬ ಥವಾ ಚಯಾಪಜಯತ್ರಿ ಯೆಯನ್ನು 
ಪರಿಗಣಿಸಿ, ಮೇಲಿನ ಕ ಯಯಲ್ಲಿರುವ ಜೀವರಾಸಾಯನಿಕ ವಿಧಾನಗಳನ್ನು ವಿವರಿಸ 
ಬಹುದು. ಈ ಎರಡೂ ಆಮ್ಲಗಳ ಸಾರೀಕರಣದಿಂದ, ಚಿತ್ರ 17.17ರಲ್ಲಿ ತೋರಿಸಿರುವ 
ಪ್ರತಿಕ್ರಿಯೆಗಳಿಂದ ಕೋಶದ ಕಾಯ್ದಿ ಡುವ ಪದಾರ್ಥವಾದ ಪಾಲಿ-8-ಹೈಡ್ರಾಕ್ಸಿ 
ಬ್ಯುಬೆರಿಕ್‌ ಅಮ್ಲವು ಉತ್ಪಾದಿಸಲ್ಪಡುತ್ತದೆ. 

ಅಸಿಟೀಟ್‌ ಒಟ್ಟಿಗೆ ಪಾ ಗ ಹೈಡ್ರಾಕ್ಸಿಬ್ಯುಬಿರೇಟ್‌ ಆಗಿ ಪರಿವರ್ತನೆ 
ಯಾಗುವುದು ಒಂದು ಲಿಪಕರ್ಷಕ ಪ್ರ ಕ್ರಿಯಿಯಾಗೆ ? 


2nCH 3COO0H + 2೧1 (೦೬೫೦ 2)n *2nH20 


80 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಟ್ರಿಕಾರ್ಬಾಕ್ಸಿಲಿಕ್‌ ಆಮ್ಲ ಚಕ್ರದ ಪ್ರತಿಕ್ರಿಯೆಗಳ ಮೂಲಕ, ಅವಾಯುಜೀವಿ 
ರೀತಿಯಲ್ಲಿ ಅಸಿಟೀಟ್‌ನ ಸ್ವಲ್ಪ ಭಾಗದ ಅನುಷಂಗಿಕ ಉತ್ಕೃರ್ಷಣೆಯಿಂದ, ಅವಶ್ಯ 
ವಾದ ಅಪಕರ್ಷಕ ಶಕ್ತಿಯು, ಕೆಳಗಿನ ಒಟ್ಟು ಸಮಾಕರಣದ ಪ್ರಕಾರ ಉತ್ಪಾದಿಸಲ್ಪ 


ಡುತ್ತದೆ : 
CH3COOH +2H 20—2C02 + 8H 


ಅಸಿಟೀಟ್‌ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಯ ಈ 
ಎರಡು ಮಾರ್ಗಗಳ ಸಮತೋಲನದ ಸಮಾಕರಣವು ಹೀಗಿದೆ : 


9೧701 3COOH—=4(C4H6 02)n+2nCO2 +2nH20 


2 HCOOH HiC—CH,-—CH,—COOH 
ಅಸಿಟಿಕ್‌ ಆಮ್ಲ ಬು.ಟೆರಿಕ್‌ ಆಮ 
pa 2 CoA-SH ಕಿ ಗಿ 
ಸಿ53 
ಲ | 
2೫೦-ಲ್ಲ ೧೮. CH ಲೆ 
ತ NN 
5CoA 
SCoA 
ಆಸಿಟೈಲ್‌-ಛಿಂ.& ಬ್ಯುಟೆರಿಲ್‌-ಲಿಂಸ 
4 [= ೧ 
೧೮-೧೧-೧ ಚ ೧೫೬೬೧೫ ಯೆ 
ನೂ \ 
ಅಸಿಟೊ ಅಸಿಟೈಲ್‌-ಲ.ಸ ಕ್ರೊಟೊನಿಲ್‌-೦ಂ೩A ನ, 


೪ 
ನ್‌ 1 
O 
p< 


HC—CHOH—CH—C 


50ಸಿ 
8-ಹೈಡ್ರಾಕ್ಸಿಬ್ಯುಟೈರಿಲ್‌.೦& 


CoA SH ಪಾಲಿಮರೈ ಸೇಷನ್‌ 


ಪಾಲಿ ಹೆ ಓಡ್ರಾಕ್ಸಿಬ್ಯುಟೆರಿ ಕ್‌ ಅಮ್ಹ 


ಚಿತ್ರ 17.17 : ನಿರ್ಗಂಧಕ ನೇರಳೆ ಬಣ್ಣದ ಬ್ಯಾಕ್ಟೀರಿಯಾಗಳಿಂದ ಪಾಲಿ- [ಯೆ ಡ್ರಾಕ್ಸಿ 
ಬ್ಳುಟಿರಿಕ್‌ ಆಮ್ಲವಾಗಿ ಅಸಿಟಿಕ್‌ ಮತ್ತು ಬ್ಯುಚೆರಿಕ್‌ ಅಮ್ಮ ಗಳ ಪರಿವರ್ತನೆಗಳು: 


ಸಾರೀಕರಣ ಪ್ರಕ್ರಿಯೆಗೆ ಅವಶ್ಯಕವಾದ ATPMಯು, ಚಕ್ರೀಯ ಪ್ರಕಾಶ 
ಫಾಸ್ಫಾರಿಲೀಕರಣದಿಂದ ಒದಗಿಸಲ್ಪಡುತ್ತದೆ. ಆದುದರಿಂದ ಸಾರೀಕರಣವು ಅತ್ಯಂತ 
ಪ್ರಭಾವಶಾಲಿಯಾಗಿರುತ್ತದೆ. ಹೆಚ್ಚುಕಡಮೆ ಶೇಕಡ 90 ಭಾಗದಷ್ಟು ಆಸಿಟೀಟ್‌ನ 


ಇಂಗಾಲವು ಸಾರೀಕರಿಸಲ್ಪಡುತ್ತದೆ. ಆಸಿಟೇಟ್‌ನ ಇಂಗಾಲದ ಸಾರೀಕರಣವು, ಅಣು 


ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು 8] 


ರೂಪದ ಜಲಜನಕವನ್ನು ಅಪಕರ್ಷಕ ಶಕ್ತಿಯಾಗಿ ಬಾಹ್ಯದಿಂದ ಒದಗಿಸಿದಾಗ ಹೆಚ್ಚು 
ಕಡಮೆ ಸಂಪೂರ್ಣವಾಗುತ್ತದೆ : 


2nCH3COOH +nh 2>(C4He02)2 +2nH20 


ಬ್ಯುಟಿಕೇಟ್‌, ಪಾಲಿ-/-ಹ್ರೆಡ್ರಾಕ್ಸಿಬ್ಯುಟಿರೇಟ್‌ ಆಗಿ ಪರಿವರ್ತನೆಯಾಗುವುದ್ಳ 
ಉತ್ಪೃರ್ಷಣೆಗೆ ಸಮವಾಗಿರುತ್ತದೆ : 


೧೦3೦೧2೦ಗ2೧೦೦೦೧-೬(೦೬ ೫6೦2): +2nH 


ಈ ಮೇಧಾಮ್ಲದ ದ್ಯುತಿಸಂತ್ಲೇಷಕ ಸಾರೀಕರಣದ ಸಮಯದಲ್ಲಿ ಉತ್ಪಾದಿಸ 
ಲಾದ ಹೆಚ್ಚಿನ ಅಪಕರ್ಷಕ ಶಕ್ತಿಯು, ಕ್ಯಾಲ್ವಿನ್‌ ಚಕ್ರನ ಪ್ರತಿಕ್ರಿಯೆಗಳ ಮೂಲಕ 
೧೦ ನ ಜೊತೆಗೂಡಿದ ಸಾರೀಕರಣಕ್ಕೆ ಉಪಯೋಗಿಸಲ್ಪಡುತ್ತದೆ. ಇದರಿಂದ, 
ಪ್ರಾಥಮಿಕ ಸಾರೀಕರಣದ ಉತ್ಪನ್ನವಾದ ಹಾಗೂ (CH 20)» ಎಂದು ತೋರಿಸ 
ಲಾದ ಪಾಲಿಸ್ಯಾಖರೈಡ್‌ ಉತ್ಪಾದಿಸಲ್ಪಡುತ್ತದೆ : 


೧೦೦2 + 4nH>(CH 20)» +nH20 


ಬ್ಯುಟಿರೇಟ್‌ನ ದ್ಯುತಿಚಯಾಪಚಯಕ್ರಿಯ ಸಮಯದಲ್ಲಿ, ಸಾವಯವ ಮೂಲ 
ಪದಾರ್ಥದ ಇಂಗಾಲವು ಪೂರ್ಣವಾಗಿ ಸಾರೀಕರಿಸಲ್ಪಡುತ್ತದೆ. ಆದರೆ, ಈ ಸಾರೀ 
ಕರಣವು ಸ್ವಲ್ಪ ೧೦2 ನ ಸಾರೀಕರಣದೊಂದಿಗೆ ಬದ್ಧವಾಗಿ ಜೊತಿಗೂಡಿರುತ್ತದೆ : 


NC4Ha02 77೦೦ 27*(೧41602) 1 *(CH20)n 


ಹೀಗೆ, ಬ್ಯುಟಿರೇಟ್‌ನ ಉಸಿರಾಟದ ಜೀವದ ವ್ಯಪರಿಣಾಮಕಿ ಯೆ ಅಥವಾ 
ಚಯಾಪಚಯಕ್ರಿಯೆಗೆ ಅವಶ್ಯಕವಾದ ಟ್ರಕಾರ್ಬಾಕ್ಸಿಲಿಕ್‌ ಆಮ್ಲ ಚಕ್ರದ ಪ್ರತಿ 
ಕ್ರಿಯೆಗಳು ದ್ಯುತಿ ಜೀವದ್ರವೃಪರಿಣಾಮಕ್ರಿಯೆ ಆಥವಾ ಚಯಾಪಚಯಕ್ರಿಯೆಯಲ್ಲಿ 
ಯಾವ ಪಾತ್ರವನ್ನೂ ವಹಿಸುವುದಿಲ್ಲ. 


ದ್ಯುತಿಸಂಶ್ಲೇಷಕ ಸಾರಜನಕ ಸ್ಥಿರೀಕರಣ ಮತ್ತು ಜಲಜನಕದ ಉತ್ಪಾದನೆ 


ಇಲ್ಲಿಯವಕೆಗೂ ಪರೀಕ್ಷಿಸಲಾದ ಎಲ್ಲಾ ನೇರಳೆ ಬಣ್ಣದ ಹಾಗೂ ಹಸಿರು 
ಬ್ಯಾಕ್ಟೇರಿಯಾಗಳು ಬೆಳಕಿನಲ್ಲಿ, ಅವಾಯುಜೀವಿ ಪರಿಸ್ಥಿತಿಗಳಲ್ಲಿ ಸಾರಜನಕವನ್ನು 
ಪ್ರಭಾವಶಾಲಿಯಾಗಿ ಸಿರೀಕರಿಸುತ್ತವೆ. ಬೆಳಕಿನಲ್ಲಿ ಸೂಕ್ತವಾದ ನಿರವಯವ ಆಥವಾ 
ಸಾವಯವ ಖಯಣಕಣದಾತಗಳಿಂದ ಅಣುರೂಸದ ಜಲಜನಕವನ್ನುತ್ಪಾದಿಸಲೂ ಅವು 


82 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಗಳನ್ನು ಪ್ರಚೋದಿಸಬಹುದು. ಬೆಳಕಿನಲ್ಲಿ ಒಂದು ಸಾವಯವ ಖುಣಕಣದಾತವು 
ಜಲಜಲಕವನ್ನು ಉತ್ಪಾದಿಸಿದರೆ, ಅದು ಸಾಮಾನ್ಯವಾಗಿ ಬೈಕಾರ್ಬಾಕ್ಸಿಲಿಕ್‌ ಅಮ್ಲ 
ಚಕ್ರದ ಮೂಲಕ ಉತ್ಕರಿಸಲ್ಪಡುತ್ತದೆ; ಹಾಗೂ ಈ ರೀತಿ ತೆಗೆಯಲಾದ ಖುಣಕಣ 
ಗಳು ಅಣುರೂಪದ ಜಲಜನಕವಾಗಿ ಬಿಡುಗಡೆಯಾಗುತ್ತದೆ. ಈ ಜಲಜನಕ ಉತ್ಪಾದ 
ನೆಯು ವಿಶೇಷವಾಗಿ ಗ ) ನಿಂದ ನಿಷೇಧಿಸಲ್ಪಡುತ್ತದೆ. ಆದುದರಿಂದ, ಬೆಳಕಿನಲ್ಲಿ ಜಲಜನಕ 
ಉತ್ಪಾದನೆಯು, ಬಹುಶಃ ಸಾರಜನಕ ಸ್ಥಿರೀಕರಣಕ್ಕೆ ಕಾರಣವಾದ ಕಿಣ್ವ ವ್ಯವಸ್ಥೆ 
ಯಿಂದ ಉಂಟಾಗಬಹುದು. 2 ಇಲ್ಲದಿರುವಾಗ, ಖುಣಕಣದಾತದಿಂದ ಪಡೆಯ 
ಲಾದ ಅಪಕರ್ಷಕ ಶಕ್ತಿ ಮತ್ತು ಪ್ರಕಾಶ ಫಾಸ್ಫಾರಿಲೀಕರಣದಿಂದ ಉತ್ಪಾದಿಸಲ್ಪಟ್ಟ 
ATPಗಳು, 112 ಅನ್ನು ಅಮೋಸಿಯಾವಾಗಿ ಅಪಕರ್ಹಿಸುವ ಬದಲಾಗಿ 2ನ 
ಉತ್ಪಾದನೆಗೆ ಉಪಯೋಗಿಸಲ್ಪಡುತ್ತವೆ. ಬೆಳಕಿನಲ್ಲಿ ಜಲಜನಕ ಉತ್ಪಾದನೆ ಪರಿಸರ 
ಶಾಸ್ತ್ರೀಯ ಪ್ರಾಮುಖ್ಯತೆಯಿನ್ನೂ ತಿಳಿದಿಲ್ಲ. 


ಪರಿಸರಶಾಸ್ರ್ರದ ಪರಿಗಣನೆಗಳು 


ಎಲ್ಲಾ ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳಿಗೆ ನೀರಲ್ಲಡೆ, ಅವಾಯುಜೀವಿ 
ಸೃತಿ ಹಾಗೂ ಬೇರೆ ಯಣಕಣದಾತವು ದ್ಯುತಿಸಂಶ್ಲೇಷಣೆಗೆ ಅವಶ್ಯ ಕವಾದುದರಿಂದ, 
ಆಮ್ಲಜನಕವನ್ನು ಹೊರಬಿಡುವ ಜೀವಿಗಿಂತಲೂ ಇವು ಕೇವಲ ಕೆಲವೇ ವಾತಾವರಣ 
ಗಳಲ್ಲಿ ಮಾತ್ರ ಬೆಳೆಯಬಲ್ಲವು. ಆದುದರಿಂದ ಭೂಮಿ ಮೇಲೆ ಈಗ, ದ್ಯುತಿಸಂಶ್ಲೇಷಣೆ 
ಕಾರ್ಯದಲ್ಲಿ ಬ್ಯಾಕ್ಟೀರಿಯಾಗಳ ಒಟ್ಟು ಪಾತ್ರ,ವನ್ನು ಪಾಚಿಗಳಿಗೆ ಹೋಲಿಸಿದರೆ ತೃಣ 
ಸಮಾನ. ನೇರಳೆ ಬಣ್ಣದ ಮತ್ತು ಹಸಿರು ಬ್ಯಾಕ್ಟೀರಿಯಾಗಳು ಕೇವಲ ನಿರ್ದಿಷ್ಟ 
ಪರಿಸ್ಥಿ ತಿಗಳಲ್ಲಿ ಮಾತ್ರ ಬೆಳೆಯಬಲ್ಲವು. ಇವು ನೀರಿನಲ್ಲಿ ಬೆಳೆಯುವ ಜೀವಿಗಳಾಗಿವೆ. 
ನಿರ್ಮಲವಾದ ನೀರಿನಲ್ಲಿ ಅಥವಾ ಕಡಲಿನಲ್ಲಿ, ಬೆಳಕು ಅವಾಯುಜೀವಿ ಸ್ಥಿತಿ ಮತ್ತು 
ಸೂಕ್ತವಾದ ಖುಣಕಣದಾತವನ್ನೊದಗಿಸುವ ಪರಿಸ್ಥಿತಿಗಳಲ್ಲಿ ಮಾತ್ರ ಇವು ಕಂಡು 
ಬರುತ್ತವೆ. 


ನೇರಳೆ ಬಣ್ಣದ ಮತ್ತು ಹಸಿರು ಬ್ಯಾಸ್ಟ್ವೇರಿಯಾಗಳು, ಸಾವಯವ ಪದಾರ್ಥ 
ಕಡಮೆಯಿರುವ ಹಾಗೂ ಕರಗಿದ ಜಲಜನಕ ಸಲ್ಫೈಡ್‌ ಇರುವ ಗಂಧಕ ಚಿಲುಮೆಗಳ 
`ನೀರಿನಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ. ಎಲ್ಲಾ ವಿಧವಾದ ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾ 
ಗಳಿಗೂ ಬಹು ಆಳವಿಲ್ಲದೆ ಕೆಸರಿನ ಕೊಳಗಳೂ ಹಾಗೂ ಹೆಚ್ಚಾಗಿ ಸಾವಯವ 
ಪದಾರ್ಥಗಳಿಂದ ಅಪರಿಶುದ್ಧವಾದ ವಾತಾವರಣ ಬಹು ಹಿತಕಾರಿ. ಮಡ್ಡಿಯಲ್ಲಿರುವ 
ಸಲ್ಫೇಟು-ಅಪಕರ್ಷಕ ಬ್ಯಾಕ್ಟೀರಿಯಾಗಳ ಚಟುವಟಕೆ ಹಾಗೂ ಸಾವಯವ ಪದಾರ್ಥ 
ಗಳ ಹುದುಗುವಿಕೆಗಳು, ದ್ಯುತಿಸಂಶ್ಲೇಷಕ ಬ್ಯಾಕ್ಸ್ಮೀರಿಯಾಗಳು ಬೆಳೆಯಲು ಅವಶ್ಯಕ 
ವಾದ ಪರಿಸ್ಥಿ ತಿಗಳಾದ ಅವಾಯುಜೀವಿ ವಾತಾವರಣ ಮತ್ತು ಸಾವಯವ ಹಾಗೂ 


ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು 83 


ನಿರವಯವ ಖುಣಕಣದಾತಗಳನ್ನೊದಗಿಸುತ್ತವೆ. ಇಂತಹ ಮಾಸಸ್ಥಳಗಳಲ್ಲಿ, ತೆಳ್ಳ 
ನೆಯ ಮೇಲ್ಮೈ ಪದರದಲ್ಲಿ ಮಾತ್ರ ಹೆಚ್ಚಾಗಿ ವಾಯುಜೀವಿ ಪಾಚಿಗಳು ಬೆಳೆಯು 
ತ್ತವೆ. ಪದರದ ಕೆಳಗೆ ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಬೆಳೆಯುತ್ತವೆ. 
ಪಾಚಿಗಳು ಮೇಲಿದ್ದು, ಬೆಳಕನ್ನು ಅಂಶಿಕವಾಗಿ ತಡೆದರೂ, ದ್ಯುತಿಸಂಶ್ಲೇಷಕ ಬೆಳೆ 
ವಣಿಗೆಯು, ಸೂರ್ಯರೋಹಿತದ ಕೆಂಪು ಪಟ್ಟಿಯ ಅಚೆಯಿರುವ ಹಾಗೂ ರಕ್ತವರ್ಣಾ 
ತೀತ ಭಾಗಗಳನ್ನು ಉಪಯೋಗಿಸಿಕೊಳ್ಳುವ ಅನ್ರಗಳ ಸಾಮಥ್ಯದಿಂನ ಸಾಧ್ಯ 
ವಾಗುತ್ತದೆ (ಚಿತ್ರ 17.3). 


# 


ವಾಯು ಜೀವಿಯ ಪ.ದೇಶ 





೬ ಕರಗಿದ ೧. 
ನ ಕರಗಿದ ೬5 | 
r ನ ಅವಾಯು ಜೀವಿಯ ಪ್ರದೇಶ 
ee ನನ ನಗಿ 
(0) ib; 


ಚಿತ್ರ 17.18: ಮಿರೊಮಿಕ್ಸಿಕ್‌ ಸರೋವರದ ರಚನೆಯ ಚಿತ್ರ. (8) ಪಾಚಿಗಳು ಮತ್ತು 
ದ್ಯುತಿಸಂಸ್ಲೇಷಕ ಬ್ಯಾಕ್ಟೀರಿಯಾಗಳ ಲಂಬ ವಿಂಗಡಿಕೆಗಳು ಮತ್ತು (0) ನೀರಿನ ಪಾರ್ಶ್ವದೃಶ್ಯದದ್ಲಿ 
ಕರಗಿದ ಆಮ್ಲಜನಕ ಮತ್ತು H 2 5ಗಳ ಸಾಪೇಕ್ಷ ಪ್ರಮಾಣಗಳು, 


ಕಿರಿದಾಗಿ, ಆಳವಾಗಿರುವ ಮತ್ತು ನೀರು ಶಾಶ್ವತವಾಗಿ ಪದರಪದರಗಳಲ್ಲಿರುವ 
ಮಿರೊಮಿಕ್ಸಿಕ್‌ ಕೊಳಗಳಲ್ಲಿ (ಚಿತ್ರ 17.18) ಮತ್ತು ನಿರ್ಮಲವಾದ ನೀರಿರುವ ಕೊಳ 
ಗಳ ಆಳವಾದ ಪದರಗಳಲ್ಲಿ ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು ಬೆಳೆಯಲು ಪರಿ 
ಸ್ಥಿತಿಗಳು ಅನುಕೂಲವಾಗಿರುತ್ತವೆ. ಇಂತಹ ಕೊಳಗಳಲ್ಲಿ ನೀರಿನ ಪರಿಚಲನೆಯು, 
ಕೇವಲ ಮೇಲೆಮೇಲಿನ ಪದರಗಳಲ್ಲಿ ಮಾತ್ರ ಇರುತ್ತದೆ. ಸುಮಾರು 15-20 ಮಾ. 
ಕೆಳಗೆ ನೀರು ಶಾಶ್ವತವಾಗಿ ತಣ್ಣಗಾಗಿಯೂ ಹಾಗೂ ಆಮ್ಲ ಜನಕರಹಿತವಾಗಿಯೂ 
ಇರುತ್ತದೆ ಕೆಳಗಿನಿಂದ, ಮಡ್ಮಿಯಲ್ಲುಂಟಾದ ಅವಶ್ಯಕ ಪೋಷಕಗಳನ್ನು ಮತ್ತು 
ಮೇಲಿನಿಂದ ದುರ್ಬಲ ತೀಕ್ಷ್ಣತೆಯ ಬೆಳಕನ್ನು ಪಡೆಯುವ ತಣ್ಣನೆಯ ಅವಾಯು 
ಜೀವಿ ಪದರದಲ್ಲಿ ಒಂದು ಕರಿದಾದ, ಮಟ್ಟಿ ವಾಗಿರುವ ಪಟ್ಟಿಯಲ್ಲಿ ದ್ಯುತಿಸಂಶ್ಲೇಷಕ 
ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ. ಈ ಪದರದಿಂದ ತೆಗೆದ ನೀರಿನ ಮಾದರಿಗಳಲ್ಲಿ 
ದ್ಯುತಿಸಂತ್ಸೇಷಕ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ, ಕೆಲವು 
ವೇಳೆ ಉಜ್ವಲ ಬಣ್ಣ ವನ್ನು ಪಡೆದಿರುತ್ತವೆ. ಈ ಆಳಗಳಲ್ಲಿ ಮೆ:ಲಿರುವ ನೀರು ಹೀರಿ 


84 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕೊಳ್ಳ ದಂತಹ ಸೂರ್ಯರೋಹಿತದ ಭಾಗವು ಕೇವಲ, 450 ಮತ್ತು 550 ೧೧), 
ತರಂಗಮಾನಗಳ ಮಧ್ಯೆಯಿರುವ ನೀಲಿ ಮತ್ತು ನೀಲ-ಹರಿದ್ದರ್ಣ ಬೆಳಕಿನ ಭಾಗವಾಗಿರು 

ತ್ತದೆ. ಆದುದರಿಂದ ದ್ಯುತಿಸಂತ್ಲೆ ೇೀಷಣೆಯು ಪೂರ್ಣವಾಗಿ ಕ್ಯಾರೊಟನಾಯ್ಡ್‌ ವರ್ಣ 
ದ್ರವ ವ್ಯ ಗಳಿಂದ ಹೀರಲ್ಪ ಟ್ಟ ಮತ್ತು ಹರಿತ್ತಿಗೆ ವರ್ಗಾಯಿಸಲ್ಪ ಡುವ ಬೆಳಕಿನ ಶಕ್ತಿಯಿಂದ 
ನಡೆಯುತ್ತದೆ. ಇರಿತ ಸ ಸ್ಥಳಗಳಲ್ಲಿ ವಾಸಿಸುವ ದ್ಯುತಿಸಂಕ್ಸೇಷಕ ಬ್ಯಾಕ್ಟೀರಿಯಾ 
ಗಳಲ್ಲಿ ಸಾಮಾನ್ಯವಾಗಿ ಕ್ಯಾರೊಟನಾಯ್ನ್‌ ಗಳು ಹೆಚ್ಚಾಗಿರುತ್ತವೆ. 


ಬ್ಯಾಕ್ಟೀರಿಯಾಗಳ ದ್ಯುತಿಸಂಶ್ಲೇಷಣೆಯ ವಿಕಾಸದ 
ಪ್ರಾಮುಖ್ಯತೆ 

ಆದಿಯ ಭೂಮಿಯ ವಾತಾವರಣವು ಆಮ್ಲ ಜನಕರಹಿತವಾಗಿತ್ತೆಂದೂ ಮತ್ತು 
ಈಗ ವಾತಾವರಣದಲ್ಲಿ ಶೇಕಡ 20 ಭಾಗ ಆಮ್ಲಜನಕವು ಜೀವಶಾಸ್ತ್ರೀಯ ಮೂಲ 
ದಿಂದ ಅಂದರೆ ದ್ಯು ತಿಸಂಶ್ಲೇಷಕ ಜೀವಿಗಳ ಚಟುವಟಿಕೆಯಿಂದ ಉತ್ಪನ್ನ: ನೃವಾಗಿದೆ 
ಯೆಂದು ಭೂರಾಸಾಮನಿಕ ಸಾಕ ಕ್ಷ್ಯವು ಸೂಚಿಸಿದೆ. ಆದುದರಿಂದ, ಅವಾಯುಜೀವಿ 
ವಾತಾವರಣದಿಂದ ವಾಯುಜೀವಿ ವಾತಾವರಣಕ್ಕೆ ವರ್ಗಾವಣೆ ಹೊಂದುವುದಕ್ಕೆ 
ಮುಂಚಿನ ಒಂದು ಜೀವಶಾಸ್ತ್ರೀಯ ವಿಧಾನವಾಗಿ ದ್ಯುತಿಸಂಶ್ಲೇಷಣೆಯು ಉದ್ಭವ 
ವಾಗಿದೆ, ಆಮ್ಲ ಜನಕವನ್ನುತ್ಪಾದಿಸುವ ದ್ಯುತಿಸಂಶ್ಲೇಷಕ ಜೀವಿಗಳಿಗಿಂತ ಮುಂಚೆಯೇ 
ಇದ್ದ ಮತ್ತು ಆದಿಯ ಆಮ್ಲಜನಕ-ಮುಕ್ತ ಭೂಮಿಯ ಮೇಲೆ ಕಿರಣರೂಪದ ಶಕ್ತಿ 
ಯನ್ನು ಉಪಯೋಗಿಸಬಲ್ಲಂತಹೆ ಏಕೈಕ ಜೀವಿಗಳಾಗಿದ್ದ ದ್ಯುತಿ ತಿಸಂಶ್ಲೇಷಕ ಜೀವಿಗಳ 
ಗುಂಪುಗಳಿಂದ ಪಡೆಯಲಾದ ಅತ್ಯಂತ ಪ್ರಾಚೀನ ಕಾಲದಿಂದಲೂ. ಉಳಿದು ಬಂದ 


ಜೀವಿಗಳನ್ನು ನೇರಳೆ ಬಣ್ಣದ ಮತ್ತು ಹಸಿರು ಬ್ಯಾಕ್ಟೀರಿಯಾಗಳು ಪ್ರತಿನಿಧಿಸುತ್ತವೆ. 


ನೀರನ್ನು ದ್ಯುತಿಸ ಸಂಶ್ಲೇಷಕ ಖುಣಕಣದಾತವಾಗಿ ಉಪಯೋಗಿಸಬಲ್ಲಂತಹ. 
ಸಾಮರ್ಥ್ಯದ ವಿಕಾಸದಲ್ಲಿ, ದ್ಯುತಿಸಂಕ್ಲೇಷಕ ಸಲಕರಣೆಗೆ ಎರಡನೆಯ ವಿಧದ ದ್ಯುತಿ 
ರಾಸಾಯನಿಕ ಪ್ರತಿಕ್ರಿಯೆ ಕೇಂದ್ರ ದ ಸಂಕಲನವು ಸೇರಿದೆ. ಈಗ ಅಧಿಕ ಸಂಖ್ಯೆ ಯ 
ದ್ಯುತಿಸ ಸಂಶ್ಲೆ ಷರ ಜನವಿಗಳ ವಿಶಿಷ್ಟ ತೆಯಾಗಿರುವ ಈ ರೀತಿಯ ದ್ಯ್ಯು ತಿಸಂಕ್ಣೆ (ಷಣೆಯು 
ಉದ ವಿಸಿದ್ದರಿಂದೆ, ಜೀವಶಾಸ್ತ್ರೀಯ ವಿಕಾಸದಲ್ಲಿ ಒಂದು ಮುಖ್ಯ! ತಿರುವನ್ನು ತಲು 
ಪಲ ಸಾಧ್ಯ ವಾಯಿತು. ಭೂಮಿಯ ಮೇಲೆ ಅಣುರೂಪದ ಆಮ್ಲ ಜನಕದೆ ಹೆಚ್ಚಿನ 
ಉತಾ ದನ ದಾರಿಯು ಸುಗಮವಾಗಿದೆ ಮತ್ತು ಇದರಿಂದ ದ್ಯುತಿಸಂಶ್ಲೇಷಣೆಯ 
ನಂತರ ಅತಿ ಹೆಚ್ಚಾಗಿ ಹರಡಿದ ಜೀವಶಾಸ್ತ್ರೀಯ ”`ಶಕ್ತಿ-ಉತ್ಪಾದಕ ವಿಧಾನವೂಗುವು 
ದೆಂದು ಉದ್ದೇಶಿಸಲಾದ ವಾಯುಜೀವಿ ಉಸಿಲಾಟಿದ ಜೀವದ್ರೆವ್ಯಪರಿಣಾಮಕ್ರಿಯೆ 
ಅಥವಾ ಚಯಾಪಚಯಕ್ರಿಯೆಯ ಅಂತ್ಯದೆ ಅಭಿವೃದ್ಧಿಗೂ ದಾರಿ ಸುಗಮವಾಗಿದೆ. 


ದುತಿಸಂಶ್ರೇೇಷಕೆ ಬಾ ಕಿ ೇರಿಯಾಗಳು 85 
ಕ ಣಾ 8 ದೆ 


ದ್ಯುತಿಸಂಕತ್ಲೇಷಕ ಜೀವದ್ರವ್ಯಪರಿಣಾಮಕ್ತಯೆ ಅಥವಾ ಚಯಾಸಚಯ 
ಕ್ರಿಯೆಯ ಹಳೆಯ ಹಾಗೂ ಹೆಚ್ಚು ಸರಿಮಿತಗೊಂಡ ಅವಾಯುಜೀವಿ ರೀತಿಗಳನ್ನುಳ್ಳ 
ದು ತಿಸಂಶ್ಲೇಷಕ ಬ್ಯಾಕ್ಟೀರಿಯಾಗಳು ಇನ್ನೂ ಉಳಿದುಕೊಂಡಿರುವುದನ್ನು ಹೇಗೆ 
ವಿವರಿಸಬೇಕು? ಅವುಗಳ ಬದುಕುವಿಕೆಯ ಅತಿ ಮುಖ್ಯ ಅಂಶವು ಬಹುಶಃ, ಅವು ಅಮ್ಲ 
ಜನಕವನ್ನುತ್ಬಾದಿಸುವ ದ್ಯುತಿಸಂಕ್ಲೇಷಕ ಜೀವಿಗಳ ಹೀರಿಕೆ ರೋಹಿತಕ್ಸಿಂತ ಗಮ 
ನಾರ್ಹವಾಗಿ ಬೇರೆ ರೀತಿಯ ಹೀರಿಕೆ ರೋಹಿತವನ್ನುಳ್ಳ ವರ್ಣದ್ರವ್ಯ ವ್ಯವಸ್ಥೆಗಳನ್ನು 
ಪಡೆದಿದ್ದೆ ೇ ಆಗಿರಬಹುದು. ಇದರಿಂದ ಸೂರ್ಯನ *ರಣರೂಪದ ಶಕ್ತಿಗಾಗಿ ನೇರ 
ಸ್ಪರ್ಧೆಯು ಅನಾವಶ್ಯಕವಾಯಿತು ಮತ್ತು ಇದರಿಂದ ಆಳವಾದ ಪದರಗಳಲ್ಲಿರುವ 
ನೀರಿನ ವಾತಾವರಣಗಳಲ್ಲಿ ಅನು ಬೆಳವಣಿಗೆಯನ್ನು ಮುಂದುವರೆಸಿದವು. ಆದರೆ, 
ಹೆಚ್ಚು ಮುಂದುವರೆದೆ ದ್ಯೈತಿಸಂಶ್ಲೇಷಕ ಸ್ಫರ್ಧಿಗಳು ಹೆಚ್ಚಾಗಿ ಆಮ್ಲ ಜನಕವನಿರುವ 


wu 
ವಾತಾವರಣಕ್ಕೆ ನೇರ ಸಂಪರ್ಕದಲ್ಲಿರುವ ಮೇಲಿನ ಪದರಗಳಲ್ಲಿ ಬೆಳೆದವು. 


ಅಧ್ಯಾಯ ಹದಿನೆಂಟು 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 





ಈ ಅಧ್ಯಾಯದಲ್ಲಿ ನಾವು ಗ್ರಾಮ್‌-ಖುಣ, ಅದ್ಯುತಿಸಂಕ್ಲೇಷಕ ಯಜು 
ಬ್ಯಾಕ್ಟೀರಿಯಾಗಳ ಅತಿ ದೊಡ್ಡ ಉಪವಿಭಾಗಗಳಲ್ಲೊಂದೆನ್ನು ವಿವರಿಸೋಣ. ಈ 
ಗುಂಪಿನ ಜೀವಿಗಳಲ್ಲಿ ಸಣ್ಣ, ದಂಡಾಕಾರದ ಮತ್ತು 0.5 £m ಅಗಲ ಮೀರದಂತಹ, 
ನೇರವಾದ ಅಥವಾ ವಕ್ರವಾದ ಕೋಶಗಳಿವೆ. ಕೆಲವು ಶಾಶ್ವತವಾಗಿ ಅಚಲವಾಗಿವೆ. 
ಸುತ್ತಲೂ ಅಥವಾ ತುದಿಗಳಲ್ಲಿರುವ ಕಶಾಂಗಗಳಿ೦ದ ಮತ್ತೆ ಕೆಲವು ಚಲಿಸುತ್ತವೆ. ಇವು 
ಗಳನ್ನು ಒಂದೇರೀತಿಯ ರಚನಾಗುಣಗಳಿರುವ ಇತರ ಎಲ್ಲಾ ಗ್ರಾಮ್‌-ಖುಣ ಬ್ಯಾಕ್ಟ್ಮೀ 
ರಿಯಾಗಳಿಂದ ಪ್ರತ್ಯೇಕಿಸುವ ಗುಣಗಳು ಹೀಗಿವೆ: ಅವುಗಳ ಐಚ್ಛಿಕ ಅವಾಯುಜೀವಿ 
ಪ್ರಕೃತಿ; ಅವು ಶರ್ಕರವಿಷ್ಟಗಳ ಹುದುಗುವಿಕೆಯನ್ನು ಅವಾಯುಜೀವಿ ಬೆಳವಣಿಗೆಯ 
ಒಂದೆ ವಿಧಾನವಾಗಿ ಉಪಯೋಗಿಸಬಲ್ಲವು, ಆದರೆ ಅವು ಉಸಿರಾಟದ ಖುಣಕಣ 
ವರ್ಗಾವಣೆ ವ್ಯವಸ್ಥೆಯನ್ನು ಹೊಂದಿವೆಯಾದ್ದರಿಂದ ಅವು ಉತ್ಕರ್ಷಿಸಬಹುದಾದ 
ಅನೇಕ ಸಾವಯವ ಮೂಲಪದಾರ್ಥಗಳನ್ನು ಉಪಯೋಗಿಸಿ ವಾಯುಜೀವಿ ರೀತಿಯಲ್ಲಿ 
ಬೆಳೆಯಬಲ್ಲವು. 


ಈ ಗುಂಸಿನ ಶ್ರೇಷ್ಟ ಪ್ರತಿನಿಧಿಯೇ ಎಸೆರಿಷಿಯ ಕೊಲಿ. ಇದು ಕಶೇರುಕಗಳ 
ಕರುಳಿನಲ್ಲಿ ವಾಸಿಸುತ್ತ ಜಿ. ಸಾಮಾನ್ಯ ಕರುಳಿನ ಜೀವರಾಶಿಯಲ್ಲಿರುವ ಅತಿವಿಶಿಷ್ಟ 
ಜೀವಿಗಳಲ್ಲಿ ಇದು ಒಂದಾಗಿದೆ. ಎ. ಕೊಲಿಗೆ ಫಿಕಟೆವಾಗಿ ಸಂಬಂಧಪಟ್ಟಿ ಇತರ ಕರುಳಿನ 
ಅಥವಾ ಕೊಲಿ ರೀತಿಯ ಬ್ಯ್ಯಾಕ್ಕೆ ಸ ರಿಯಾಗಳು ಸಾಲ್ಮೊನೆಲ್ಲ ಮತ್ತು ಸಿಜೆಲ್ಲಾ ಜಾತಿ 
ಗಳಾಗಿವೆ. ಇವು ಎ. ಕೊಲಿಗೆ ವಿರುದ್ಧವಾಗಿ ರೋಗಕಾರಕಗಳಾಗಿವೆ. ಇದಲ್ಲದೆ ಇವು 
ಕರುಳಿನ ರೋಗಗಳ ನಿಯೋಗಿಗಳಾಗಿವೆ. ಈ ಕರುಳಿನ ಗುಂಪಿನ ಚಲಿಸುವ ಜೀವಿಗಳ 


ಸುತ್ತಲೂ ಕಶಾಂಗಿಗಳಿವೆ. 


ಸುತ್ತಲೂ ಕಶಾಂಗಗಳನ್ನುಳ್ಳ ಇತರ ಹಲವು ಬ್ಯಾಕ್ಟೀರಿಯಾಗಳಿಗೆ ಕರುಳಿನ 
ಗುಂಹಿನ ವಿಶಿಷ್ಟ ಶರೀರಶಾಸ್ತ್ರೀಯ ಗುಣಗಳಿವೆ. ಆದರೆ ಇವು ಬೇರೆ ಪರಿಸರಗಳಲ್ಲಿ 
ಬೆಳೆಯುತ್ತವೆ. ಇವು ಕರುಳಿನಲ್ಲಿ ವಾಸಿಸುವುದಿಲ್ಲ. ಎರೊಬಾಕ್ಟರ್‌, ಸೆರ್ರೇಷಿಯ ಮತ್ತು 


ಪ್ರೊಟಿಯಸ್‌ ಗಳು ಮುಖ್ಯವಾಗಿ ಮಣ್ಣು ಮತ್ತು ನೀರಿನಲ್ಲಿ ಕಂಡುಬರುತ್ತವೆ, ಎರ್ವಿನಿಯ 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 87 


ಜಾತಿಯ ಜೀವಿಗಳು ಸಸ್ಕರೋಗಕಾರಕಗಳಾಗಿವೆ ಅಥವಾ ಪರಾವಲಂಬಿಗಳಾಗಿವೆ. ಈ 
ಜೀವಿಗಳನ್ನು ಮತ್ತು ಕರುಳಿನ ಗುಂಪನ್ನು ಎಂಟಿರೊಬ್ಯಾಕ್ಟೀರಿಯೇಸಿ ಕುಟುಂಬಕ್ಕೆ 
ಸೇರಿಸಿದಾಗಲೇ ಅವುಗಳ ಮಧ್ಯೆ ಹೋಲಿಕೆಗಳನ್ನು ಗಮನಿಸಲಾಗಿತ್ತು. 


ಎಂಟೆರೊಬ್ಯಾ ಕ್ರೈ ೪ರಿಯೇಸಿ ಕುಟುಂಬಕ್ಕೆ ಸೇರದ ಇತರ ಕೆಲವು ಗ್ರಾ ಮ್‌-ಖಯಣ 
ಬ್ಯಾ ಕ್ರೈ (ರಿಯಾಗಳಿಗೂ ಕರುಳಿನ ಗುಂಪಿಗೂ ಹಲವು ದ ಶ್ಯ ರೂಪೀಯ ಹೋಲಿಕೆಗಳಿರು 
ವುಡನ್ನು ಇತ್ತೀಚೆಗೆ ಗಮನಿಸಲಾಗಿದೆ. ಇವು, ಐಚ್ಛಿಕವಾಗಿ ಅವಾಯುಜೀವಿಯಾದ 
ಮತ್ತು ತುದಿಗಳಲ್ಲಿ ಕಶಾಂಗಗಳನ್ನುಳ್ಳ ಜಲಚರಜೀವಿಗಳಾದ ಎರೊಮೋನಾಸ್‌ 
ಫೋಟೊಬ್ಯಾಕ್ಟೀರಿಯಮ್‌ ಮತ್ತು ವಿಬ್ರಿಯಾಗಳಾಗಿವೆ. ಕರುಳಿನ ರೋಗಗಳನ್ನು ೦ಟು 
ಮಾಡದ ಕೆಲವು ಪ್ರಾಣಿ ರೋಗಕಾರಕಗಳಿಗೆ (ಎರ್ಲಿನಿಯ ಜಾತಿ) ಕರುಳಿನ ಗುಂಪಿನ 
ಶರೀರಶಾಸ್ತ್ರ್ರೀಯ ಗುಣಗಳಿವೆ. 


ಎಂಟಿರೊಬ್ಯಾಕ್ಕಿ ಬರಿಯೇಸಿ ಕುಟುಂಬದ ಸಾಂಪ ರ ದಾಯಿಕ ಎಲ್ಲೆ ಗಳನ್ನು ಮೀರಿ 
ಹರಡಿರುವ ಗ್ರಾಮ್‌-ಖುಣ ಬ್ಯಾಕ್ಟೀರಿಯಾಗಳ ಬಹುದೊಡ್ಡ ಗುಂಪಿಗೆ ಇನೂ 
ಸೂಕ್ಷ್ಮವಾದ ಸಾಮೂಹಿಕ ಹೆಸರು ದೊರೆತಿಲ್ಲ. ಆದ್ದರಿಂದೆ ನಾವು ಅವುಗಳನ್ನು, 
ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳೆಂದು ಕರೆಯೋಣ. 


ಗುಂಪಿನ ಸಾಮಾನ್ಯ ಗುಣಗಳು 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು ವಾಯಜೀವಿ ಉಸಿ 
ರಾಟಿದ ಸೀವದ್ರ- $ಪರಿಣಾಮಕ ಯೆ ಅಥವಾ ಚಯಾಪಚಯಕಿ ಯೆಗೆ ವಿವಿಧ ರೀತಿಯ 
ಸರಳ ಸಾವ ನಯನ ಯುಕ್ತ ಗನ್ನು ಮೂಲಪದಾರ್ಥ ಗಳಾಗಿ `'ಉಪಯೋಗಿಸಬಲ್ಲವು; 
ಈ ರೀತಿ ಸಾವಯವಳವಮ್ಹ್ಲುಗಳ್ಳು, ಅಮೈನೊಲಮ್ಣ ಗಳು ಮತ್ತು ಶರ್ಕರಪಿಷ್ಟಗಳು 
ಸಾರ್ವತ್ರಿಕವಾಗಿ ಉಪಯೋಗಿಸಲ್ಪಡುತ್ತವೆ ಮತ್ತು ಕೆಲವು ಜೀವಿಗಳು ವಾಸನೆಯುಕ್ತ 
ಸಂಯುಕ್ತಗಳನ್ನು ಉಪಯೋಗಿ ಸುತ್ತ ವೆ. ವಾಯುಜೀವದಿ ಪರಿಸ್ಥಿತಿಗಳಲ್ಲಿ ಈ 
ಬ್ಯಾಕ್ಟೀರಿಯಾಗಳು ಪೆಸ್ಟ್ರೋನ” ಅಥವಾ ಈಸ್ಟ್‌ ಸಾರವನ್ನುಪಯೋಗಿಸಿ ಚೆನ್ನಾಗಿ 
ಬೆಳೆಯುತ್ತವೆ. ಫೆಪ್ಟೋನ್‌ ಅಧವಾ ಈಸ್‌ ಸಾರದ ಸಾರಜನಕಯುಕ್ತ ಅಂಶಗಳು 
(ಅಮೈನೊಲಮ್ಗ ಗಳು ಮತ್ತು ಪೆಪೆ ಗಳು) ಶಕ್ತಿ-ಉತ್ಪಾದಕ ಉಸಿರಾಟದ 
ಮೂಲಪದಾರ್ಥಗಳಾಗಿ ವರ್ತಿಸುತ್ತವೆ. ಆದರೆ, ಅವಾಯುಜಾನಿ ಪರಿಸ್ಥಿತಿಗಳಲ್ಲಿ 
ಹುದುಗಿಸಬಹ:ದಾದ ಒಂದು ಶರ್ಕರಪಿಷ್ಟ ಒದಗಿಸುವುದರ ಮೇಲೆ ಬೆಳವಣಿಗೆಯು 
ಅವಲಂಬಿಸಿರುತ್ತದೆ. ಈ ಗುಂಪಿನ ಎಲ್ಲಾ ಜೀವಿಗಳೂ ಮನೊಸಾಖರೈಡ್‌ಗಳನ್ನು 
ಡೈಸಾಖರೈಡ್‌ಗಳನ್ನು ಮತ್ತು ಪಾಲಿಆಲ್ಟೋಹಾಲ್‌ಗಳನ್ನು ಹುದುಗಿಸುತ್ತವೆ. 


88 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಪಾಲಿಸ್ಯಾಖರೈಡ್‌ಗಳ ಹುದುಗುವಿಕೆಯು ಅಷ್ಟೊಂದು ಸಾಮಾನ್ಯವಾಗಿಲ್ಲ, ಅದರೆ 
ಕೆಲವು ಪ್ರಜೇದಗಳು ನಿಷ್ಟ ಅಥವಾ ಪೆಕಿ $ನ್‌ಗಳನ್ನು ಉಪಯೋಗಿಸಿಕೊಳ್ಳು ತ್ತವೆ. 


ಈ ಜೀವಿಗಳು ಸಾಮಾನ್ಯವಾಗಿ ಸಂಕೀರ್ಣ ಮಾಧ್ಯಮಗಳಲ್ಲಿ ಬೆಳೆದರೂ, 
ಕನಿಷ ಸೆ ಅವಶ್ಯಕತೆಗಳು ಕೆಲವು ವೇಳೆ ಸರಳವಾಗಿರುತ್ತವೆ ಎಂದು ಪೋಷಣೆಯ 
ಅಧ್ಯಯನಗಳು ತೋರಿಸಿವೆ. ಎಂಟಿರೊಬ್ಯಾಕ್ಗಿ ೀರಿಯೇಸಿನನ್ಲಿ ಏಸೆರಿಷಿಯ, ಎರೊ 
ಬ್ಮಾಕ್ಟರ್‌, ಸರ್ರೇಷಿಯ ಮತ್ತು ಬಹುತೇಕ ಸಾಲೊ Kk ಹಾಗೂ ಎರ್ವಿನಿಯ ಪ ಸ್ರಭೇದಗಳಿಗೆ 
ಅಂಶಗಳು ಬೇಕಾಗಿಲ್ಲ; ಈ ಎಲ್ಲಾ ಜೀವಿಗಳೂ ಇಂಗಾಲ ಮತ್ತು ಶಕ್ತಿ ಮೂಲವಾಗಿ 
ಒಂದೇ ಒಂದು ಸಾವಯವ ಸಂಯುಕ್ತವನ್ನು (ಉದಾ : ಗ್ಲೂಕೋಸ್‌) ಮತ್ತು ಸಾರ 
ಜನಕ ಮೂಲವಾಗಿ ಅಮೋನಿಯಾವಿರುವ ಒಂದು ಕೃತಕ ಮಾಧ್ಯಮದಲ್ಲಿ ಚೆನ್ನಾಗಿ 
ಬೆಳೆಯಬಲ್ಲವು. ಎಂಟಿರೊಬ್ಯಾ ಕ್ಟೀರಿಯೇಸಿನ ಇತರ ಜೀವಿಗಳಿಗೆ ನಿರ್ದಿಷ್ಟ ಬೆಳವಣಿಗೆ 
ಅಂಶಗಳು ಅವಶ್ಯಕವಾಗಿವೆ. ಹೀಗೆ ಸಾಲ್ಮೊನೆಲ್ಲ ಟೈಫೋಸಕ್ಕೆ ಟಿ ಸಸ್ಟ್ರೊಫ್ಯಾನ್‌ ಎಂಬ 
ಒಂದು ಅಮೈನೊಲಮ್ಣ್ಲ ಬೇಕಾಗಿದೆ. ಪ್ರೂಟಿಯಸ್‌-ವುಲ್ಗೇರಿಸ್‌ ಮತ್ತು ಎರ್ವಿನಿಯ- 
ಅಮೈಲೊವೊರಗಳಿಗೆ ನಿಕೊಟಿನಿಕ್‌ಆಮ್ಲವೆಂಬ ಒಂದು ಜೀವಸತ ಬೇಕಾಗಿದೆ. ಹಿಜೆಲ್ಲಾ 

ಪ್ರಭೇದಗಳೆಲ್ಲವುಗಳಿಗೂ ನಿಕೊಟಿನಿಕ್‌ ಬೇಕಾಗಿದೆ. ಸಾಮಾನ್ಯವಾಗಿ ಹಿಜೆಲ್ಲಾ ಗುಂಪಿ 
ನಲ್ಲಿ ಇತರ ಜೀವಸತ್ವ ಗಳ ಮತ್ತು ಅಮೈನೊಆಮ್ಗ ಗಳ ಹೆಚಿ ಚೈನ ಅವಶ್ಯ ಕತೆಗಳಿರುತ್ತ ವೆ. 


ಈ ಗುಂಪಿನ ಕೋಶಗಳ ಕಾಯ್ದೆ ಡುವ ವಿಶಿಷ್ಟ ಪದಾರ್ಥ ಗ್ಲೆಕೊಜೆನ” ಆಗಿದೆ. 
ಈ ಯಾವ ಬ್ಯಾಕ್ಟೀರಿಯಾಗಳೂ ಪಾಲಿ. -B- ಹೈಡಾ ಸೆ ಬು ಟರೇಟ್‌ಅನ್ನು ಸಂಶ್ಲೇಸಿಸ 
ಬಾರವು. 


ಹುದುಗುವಿಕೆಯಿಂದೆ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯ 
ಕ್ರಿಯೆ 


ಕರುಳಿನ ಬ್ಯಾಕ್ಟೀರಿಯಾಗಳಿಂದ ಮತ್ತು ಅದಕ್ಕೆ ಸಂಬಂಧಿಸಿದ ಗುಂಪುಗಳಿಂದ 
ಸಕ್ಕರೆ ಹುದುಗುವಿಕೆಯು ಎಮ್ಮೆ ನ”-ಮೇಯರ್‌ಹಾಫ್‌ ಮಾರ್ಗದ ಮೂಲಕ ಉಂಟಾ 
ಗುತ್ತದೆ, ಉತ್ಪನ್ನಗಳು ಪ್ರಮಾಣಾತ್ಮಕವಾಗಿ ಮತ್ತು ಗುಣಾತ್ಮಕವಾಗಿ ಭಿನ್ನ 
ವಾಗಿರುತ್ತವೆ. ಆದರೆ ಈ ಹುದುಗುವಿಕೆಗಳು ಒಂದು ನಿಶಿಷ್ಟ ಜೀವರಾಸಾಯನಿಕ 
ಲಕ್ಷಣವನ್ನು ಹೊಂದಿವೆ. ಈ ಲಕ್ಷಣ ಇತರ ಯಾವುದೇ ಬ್ಯಾಕ್ಟೀರಿಯಾಗಳ ಹುದು 
ಗುವಿಕೆಗಳಲ್ಲಿ ಕಂಬುಬರುವುದಿಲ್ಲ. ಇನೆ, ಫಾರ್ಮಿಕ್‌ ಆಮ್ಲ ವನ್ನುತ್ಪಾದಿಸಲು ಮಧ್ಯ 
ವರ್ತಿಯಾದ ಪೈರ್‌ವಿಕ್‌ ಆಮ್ಲದ ವಿಶೇಷ ರೀತಿಯ ಸೀಳುವಿತೆಯಾಗಿದ ೬ 


CH 3COCOOH + CoASH=CH 30050087 HCOOOH 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 89 


ಆದ್ದರಿಂದ, ಫಾರ್ಮಿಕ್‌ ಆಮ್ಲವು ಹೆಚ್ಚಾಗಿ, ಹುದುಗುವಿಕೆಯ ಮುಖ್ಯ ಅಂತ್ಯ 
ಉತ್ಪನ್ನವಾಗಿರುತ್ತದೆ. ಆದರೆ, ಅದು ಯಾವಾಗಲೂ ಸಂಗ್ರಹೆವಾಗುವುದಿಲ್ಲ. 
ಎಕೆಂದರೆ ಕೆಲವು ಬ್ಯಾಕ್ಸೈ £ರಿಯಾಗಳಲ್ಲಿ ಫಾರ್ಮಿಕ್‌ ಹೈಡ್ರೊ ಜೆನ್‌ಲಯೇಸ್‌" ಎಂಬ 
ಕೆಣ್ವವಿರುತ್ತ ದೆ. ಇದ್ದು ಫಾರ್ಮಿಕ್‌ಆನ್ನುವನ್ನು 00 ಮತ್ತು ಟೊ ಆಗಿ ವಿಭಜಿ 


ಸುತ್ತದೆ ಫಿ 
HCOOH—=CO2 +H 


ಇಂತಹ ಜೀವಿಗಳಲ್ಲಿ ಸಾಮಾನ್ಯವಾಗಿ ಫಾರ್ಮಿಕ್‌ ಆಮ್ಲದ ಬದಲು ಹುದುಗುವಿಕೆಯೃ 
ಅಂತ್ಯ ಉತ್ಪನ ಮಾಗಿ ಸಮ-ಮೋಲಾರ್‌ ಪ್ರಮಾಣಗಳಲ್ಲಿ H2 ಮತ್ತು 00) ಉತ್ಪಾದಿ 
ಸಲ್ಪಡುತ್ತವೆ.* 


ಕರುಳಿನ ಗುಂಪು ಮತ್ತು ಸಂಬಂಧಿಸಿದ ಜೀವಿಗಳಲ್ಲಿ ಹುದುಗುವಿಕೆಯಿಂದ 
ಸಕ್ಕರೆ ವಿಭಜನೆಯು ಹೆಚ್ಚಾಗಿ ಸಂಭವಿಸುವ ರೀತಿಯು ಮಿಶ್ರ-ಆಮ್ಲ ಹುದುಗುವಿಕೆ 
ಯಾಗಿದೆ. ಇದರಿಂದ ಲ್ಯಾಕ್ಟಿಕ್‌, ಅಸಿಟಿಕ್‌ ಮತ್ತು ಸಕ್ಸಿನಿಕ್‌ ಆಮ್ಲಗಳು 
ಫಾರ್ಮಿಕ್‌ಆಮ್ಲು (ಆಥವಾ 00) ಮತ್ತು ಗH2) ಮತ್ತು ಇಥನಾಲ್‌ಗಳ್ಳು 
ಉತ್ಪಾದಿಸಲ್ಪಡುತ್ತವೆ. ಈ ರೀತಿಯ ಹುದುಗುವಿಕೆಯು ಎಷೆರಿಷಿಯಾ, ಸಾಲ್ಕ್ಮೊನೆಲ್ಲ, 
ಹಿಜೆಲ್ಲಾ, ಪ್ರೊಟಿಯಸ್‌, ಯೆರ್ಲಿನಿಯ, ವಿಬ್ರಿಯೊ ಮತ್ತು ಫೋಟೊಬ್ಯಾಕ್ಟೇರಿಯಮ್‌ ಜಾತಿ 
ಗಳ ವಿಶಿಷ್ಟತೆಯಾಗಿದೆ. ಎರೊಮೋನಾಸ್‌ ಪ್ರಭೇಧಗಳಲ್ಲೂ ಇದು ಕಂಡುಬರುತ್ತದೆ. 
ಅಂತ್ರ್ಯ-ಉತ್ಪನ್ನಗಳ ಪರಸ್ಪರ ಪ್ರಮಾಣಗಳು ತಳಿಯಿಂದ ತಳಿಗೆ ಅಥವಾ ಒಂದೇ ತಳಿ 
ಯನ್ನು ಜೇರೆ ಬೇರೆ ವಾತಾವರಣದ ಪರಿಸ್ಥಿತಿಗಳಲ್ಲಿ (ಉದಾ : ಬೇಕೆ ಬೇಕೆ ೧ 
ಮಾಲ ಗಳಲ್ಲಿ) ಬೆಳೆದಾಗ ಗಣನೀಯವಾಗಿ ಭಿನ್ನವಾಗಿರುತ್ತವೆ. ಈ ರೀತಿಯ 
ವಿಭಿನ್ನ pe ಆಂತ್ಯ -ಉತ್ಸನ್ನಗಳು ಪೈರುವೇಟ್‌ ಆಮ್ಲದಿಂದ ಮೂರು ಸ ತಂತ್ರ 
ಮಾರ್ಗಗಳ ಚ ಚೂ ಎಂಬ ಅಂಶವನ್ನು ತೋರಿಸುತ್ತವೆ 
(ಚಿತ್ರ 18.1). 


* ಸಕ್ಕ ರೆ ಹುದುಗುವಿಕೆಯ ಅಂತ್ಯ -ಉ ುತ್ಬನ್ನವಾ ವಾಗಿ ಅಣುರೂಪದ ಜಲಜನಕದ ಉತ್ಪಾದನೆಯು 
ಕ್ದೊ ಸ್ಮ ಡಿಯಮ್‌ ಮತ್ತು ಚ ್ಯಸಿಲ್ಲಸ್‌ ಪಂಗಡಗಳ ಬಹುತೇಕ ಬೀಜಕಣ-ಉತ್ಪಾದಕೆಗಳ 
ವಿಶಿಷ್ಟ್‌ ತಮಾ ಆಗಿದೆ (20ನೇ ಅಧ್ಯಾ ಯ ನೋಡಿ). ಆದರೆ ಆದರೆ ಉತ್ಪಾದನೆಗೆ ಕಾರಣವಾದ 
ಜೀವರಾಸಾಯನಿಕ ವಿಧಾನವು ಬೇರೆಯಾಗಿರುತ್ತ ದಿ. ಬೀಜಕಣ ಣ-ಉತ್ಪಾದಕಗಳಲ್ಲಿ ಪೈರುವಿಕ್‌ 
ಆಮ್ಲ ಸೀಳುವಿಕೆಯ ನೇರ ಉಪ್ಪನ್ನವಾಗಿ ಜಲಜನಕವು ಉತ್ಪಾದಿಸಲ್ಪಡುತ್ತ್‌ದೆ : 


ಜಕ್ಕ 


90 ಬ್ಯಾಕೆ ೇರಿಯಾಗಳೆ ವರ್ಗೀಕೆರಣ ಮತ್ತು ವಿವರಣೆ 
CH 3COCOOH + CoASH—CH 3COSCoA +H 2 +€02 


ಗ್ಲುಕೋಸ್‌ 
| ಎಮ್ಮ ಸ್‌- ಷೋ ಯರ್‌ಹುಫ್‌ ಮಾರ್ಗ 


*zH 


H,C—CHOH—COOH —— HC—CO— COOH ದ 10%2(--0ಿಗೃ--0(-೧೦0೦ಣ 


ಲ್ಯಾಕ್ಟಿಕ್‌ ಆಮ್ಲ ವೈರುವಿಕ್‌ ಆಮ್ಲ ಸಕ್ತಿನಿಕ್‌ ಅಮ್ಮ . 
+CoA-SH 
A) 
Hc C0. 
ನಡ HCOOH 
ಅಸಿಟ್ಟೆ ಲ್‌-CoA 
ಘಾರ್ಮಿಕ್‌ ಅಮ್ಮ 
CoA-SH CoA-SH ` 
HC—COOH H.C-—CH,OH 
ಅಸಿಟಿಕ್‌ ಆಮ್ಲ! ಇಥನಾಲ್‌ 


ಚಿತ್ರ 18.1: ಪೈರುವಿಕ್‌ ಆಮ್ಲದಿಂದ ಒಂದು ಮಿಶ್ವ-ಆಮ್ಲ ಹುದಡುಗುವಿಕೆಯ ವಿಶಿಷ್ಟ 
ಅಂತ್ರ ಉತ್ಪನ್ನಗಳ (ಕೆಳಗೆ ಗೆರೆ ಹಾಕಿರುವಂಥವು) ಉತ್ಪಾದನೆಯ ವಿಧಾನಗಳು. 


ಈ ಕೆಲವು ಜೀವಿಗಳಲ್ಲಿ ಇನ್ನೂ ಒಂದು ಮುಖ್ಯ-ಉತ್ಪನ್ನನಾದ 2, 3-ಬ್ಯುಟಾನೆಡ 
ಯಲ್‌ ಸಕ್ಕರೆ ಹುದುಗುವಿಕೆಯಿಂದ ಉಂಟಾಗುತ್ತದೆ, ಇದು ಪೈರುವಿಕ್‌ ಆಮ್ಲದಿಂದ 
ನಾಲ್ಕನೇ ಸ್ವತಂತ್ರ ಮಾರ್ಗದಿಂದ ಉತ್ಪನ್ನವಾಗುತ್ತದೆ (ಚಿತ್ರ 18.2). ಈ 
ಬ್ಮುಟನೆಡಯಲ್‌ ಹುದುಗುವಿಕೆಯು ಎರೊಬ್ಯಾಕ್ಟರ್‌ ಸರ್ರೇಷಿಯ ಮತ್ತು ಎರ್ವಿನಿಯಾದ 
ಬಹುತೇಕ ಪ್ರಭೇದಗಳ ಮತ್ತು ಕೆಲವು ಎರೊಮೋನಾಸ್‌ ಪ್ರಭೇದಗಳ ವಿಶಿಷ್ಟತೆ 
ಯಾಗಿದೆ. ಬ್ಯುಟಿನೆಡಯಲ್‌ ಉಂಟಾಗುವುದರ ಜೊತೆಗೆ ಆಪಕರ್ಷಿತವಾದ ಅಂತ್ಯ 
ಇಥನಾಲ್‌ ಹೆಚ್ಚಾಗಿ ಉತ್ಪನ್ನ ವಾಗುತ್ತದೆ. ಏಕೆಂದರೆ ಗ್ಲುಕ್ಸೊಸ್‌ನಿಂದ ಬ್ಯುಟನೆಡ 
ಯಲ್‌ ಉತ್ಪೈತ್ತಿಯಾಗುವುದರಿಂದ ಅಪಕರ್ಷಕ ಶಕ್ತಿಯು ಹೆಚ್ಚಾಗಿ ಉತ್ಪಾದಿಸಲ್ಪ 
ಡುತ್ತದೆ : 


ಕರುಳಿನ ಗುಂಪು ಮತ್ತು ಅದಕೆ ಲ ಸಂಬಂಧಿಸಿದ ಜೀವಿಗಳು 91 
C6H1206—CH 3CHCHCHOHCH 3 +2C02 3-20 


ಆದ್ದ ರಿಂದ ತಟಸ್ಥ ಅಂಶ್ಯ-ಉತ್ಸನ್ನಗಳು (ಬ್ಯುಟಿನೆಡಯಲ್‌ ಮತ್ತು ಸ ಲ್ಪ ಸ್ರ ಮಾಣ 


ದಲ್ಲಿ ಇಥನಾಲ್‌) ಅಮ್ಲೀಯ ಅಂತ್ಯ-ಉತ್ಸನ್ನಗಳಿಗಿಂತ ಹೆಚ್ಚಾಗಿರುತ್ತವೆ ; ಒಂದು 
ಮೋಲ್‌ ಗ್ಲೂಕೋಸ್‌ ಹುದುಗಿ ಸಲ್ಪಟ್ಟಾ ಗ ಉಂಟಾಗುವ ಒಟು ಸ ಆಮ್ಲ ಪ್ರಮಾಣವು, 
ಗ್ಲುಕೋಸ್‌ 
| ಎಮ್ಮನ್‌-ಮೇಯರ್‌ಹಾಫ್‌ ಮಾರ್ಗ * 


HC—CHOH—COOH © HG CO—COOH HOOC—CH,—CH,—COOH 


ಲ್ಯಾಕ್ಟ್ರೆ ಎ ಆಮ್ಲ pyruvic acid ಸಕ್ಸೆನಿಕ್‌ ಆಮ್ಲ 
+CoA.SH 
HC—CO—COOH 
HCOOH. 
ನರ್‌ 
ಅಸಿಟ್ಟೆ ಲ್‌- ಹ 


ಗತ 


H,;C—CHOH~—CHOH— CH, + 
CoA-SH 3 +200 
CoA-SH ಬುಟಿನೆಡಿಯಲ್‌ 
4H 


HC—COOH HC—CH,OH 
ಅಸಿಟಿಕ್‌ ಆಮ್ಲ ಇಥನಾಲ್‌ 


ಚಿತ್ರ 18.2 : ಪೈರುವಿಕ್‌ ಆಮ್ಲದಿಂದ ಬ್ಯುಟನೆಡೆಯಲ್‌ ಹುದುಗುವಿಕೆಯ ವಿಶಿಷ್ಟ ಅಂತ 
ಉತ್ಪನ್ನಗಳ (ಚಿತ್ರದಲ್ಲಿ ದಪ್ಪ ಅಕ್ಷರಗಳಲ್ಲಿರುವಂಥವುಗಳು) ಉತ್ಪಾದನೆಯ ವಿಧಾನಗಳು. 


ಒಂದು ಸರಳ ಮಿಶ್ರ-ಆಮ್ಲ ಹುದುಗುವಿಕೆಯಲ್ಲಿಗಿಂತ್ಯ ಬ್ಯುಟಿನೆಡಯಲ್‌ ಹುದುಗುವಿಕೆ 

ಯಲ್ಲಿ ಗಣನೀಯವಾಗಿ ಕಡಮೆಯಾಗುತ್ತದೆ. ಹಲವು ಬೇಕೆ ಬೇರಿ ಪ್ರಭೇದಗಳ 

ಹುದುಗುವಿಕೆ ಸಮತೋಲನಗಳನ್ನು ಕೋಷ್ಟಕ 18.1ರಲ್ಲಿ ಜೋಡಿಸುವುದರ ಮೂಲಕ 
ದನ್ನು ತೋರಿಸಲಾಗಿದೆ. 


92 ಬ್ಯಾಕ್ಟೇರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕೋಷ್ಟಕ 18.1 : ಎಷೆರಿಸಿಯ ಕೊಲಿ ಮತ್ತು ಸಂಬಂಧಿಸಿದ ಜೀವಿ 
ಗಳಿಂದ ಗ್ಲುಕೋಸ್‌ ಹುದುಗುವಿಕೆಯ ಉತ್ಪನ್ನಗಳು 





ಹುದುಗಿಸಲ್ಪಟ್ಟ 100 ಮೋಲ್‌ ಗ್ಲುಕೋಸ್‌ಗೆ, ಮೋಲ್‌ಗಳಲ್ಲಿ ಉತ್ಪನ್ನಗಳು 

















ಮಿಶ್ರ-ಆಮ್ಲ ಹುದುಗುವಿಕಿಗಳ. ಬುಟನೆಡಯಲ್‌ ಹುಡುಗುವಿಕೆಗಳು 
ಎಷೆರಿಷಿಯ ಎರೊಮೊನಾಸ್‌ ವಿಬ್ರಿಯೊ ಎರೊಬ್ಯಾಕ್ಟರ್‌ ಸರ್ರೇಷಿಯ 
ಕೊಲಿ ಫಾರ್ಮಿಕನ್ಸ್‌  ಕೊಲೆರ ಎರೊಜಿನಿಸ್‌  ಮಾರ್ಲಿಸೀನ್ಸ್‌ 
ಇಧನಾಲ್‌ 50 64 51 70 46 
2,3-ಬುಟಿ 
ನೆಡಯಲ್‌ — ವ — 66 64 
ಆಸಿಟಿಕ್‌ಆಮ್ಲ 36 62 39 0.5 4 
ಲ್ಯಾ ಕ್ಸಿಕ್‌ಅಮ್ಚ 209 43 53 3 10 
ಸಕ್ಸಿನಿರರಮ್ಲ 11 22 28 ಎ 8 
ಫಾರ್ಮಿಕ್‌ ಆಮ್ಲ 2.5 105 73 17 48 
H 75 ದಾರ — 35 ಡರು 
C02 88 — 1792 116 
ಉಂಟಾದ 
ಒಟ್ಟು ಆಮ್ಲ 129 289 193 20 70 


ಕರುಳಿನ ಗುಂಪಿನಲ್ಲಿ ಸಕ್ಕರೆ ಹುದುಗುವಿಕೆಯಿಂಡ ವಾಯುವು ಉತ್ಪಾದಿಸಲ್ಪಡು 
ವುದು ಗಣನೀಯ ಛೇದಾತ್ಮಕ ಗುಣವಾಗಿದೆ. ಏಕೆಂದರೆ ಈ ಗುಣದಿಂದ ಎಷೆರಿಷಿಯ 
ಜಾತಿಯ ವಾಯ-ಉತ್ಪಾದಕಗಳನ್ನು, ವಾಯುವನ್ನು ಉತ್ಪಾದಿಸದೇ ಸಕ್ಸರೆಯನ್ನು 
ಹುದುಗಿಸುವ ಹಿಜೆಲ್ಲಾ ಗುಂಪಿನ ರೋಗಕಾರಕಗಳಿಂದ ಮತ್ತು ಸಾಲ್ಮೊನೆಲ್ಲ ಟೈಪೊಸ 
ಗಳಿಂದ ಪ್ರತ್ಯೇಕಿಸ ಸಬಹುದು. ಒಂದು ಸರಳ ಮಿಶ್ರ-ಅಮ್ಲ ಹುದುಗುವಿಕೆಯಲ್ಲಿ 
ಫಾರ್ಮೇಟ್‌ನ ಬಿರಿಯುವಿಕೆಯಿಂದ ಮಾತ್ರ ವಾಯುವು ಉತ್ಪಾದಿಸಲ್ಪಡಬಹುದು. 
ಆದ್ದರಿಂದ ವಾಯುವಿನ ಉತಾ ಫ್ಯದನೆಯು ಘಾರ್ಮಿಕ್‌ ಹೈಡ್ರೊ ಜಿನ್‌ಲಿಯೇಸ" ಇರು 
ವುದನ್ನು ಸೂಚಿಸುತ್ತದೆ. ಈ ಇ ವು ಹುದುಗುವಿಕೆಯ ಜೀವದ್ರ ವ್ಯ ಪರಿಣಾಮಕ್ರಿ ಯೆ 
ಅಥವಾ ಚಯಾಪಚಯಕ್ರಿ ಯ್‌ ಅವಶ್ಯ ಕವಾಗಿಲ್ಲ. ಅದು, A 
ಸಾಮರ್ಥ್ಯದ ಮೇಲೆ ಸಾರ! ಸಗ ತೆ. ಉತ್ಪರಿವರ್ತನೆಯಿಂದ ಕಳೆದು 
ಹೋಗಬಹುದು. ಮಾದರಿ ವಾಯುಉತ್ಪಾದಕವಾದ ಎಪೆರಿಷಿಯಕೊಲಿಯ 


ಕಳುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 93 


“ಅಮಾಯು ಉತ್ಪಾ ದಕ” (ಅಂದರೆ ವಾಯುವನ್ನು ಉತಾ ದಿಸದ) ತಳಿಗಳು ಪ್ರ ಕೃತಿ 
ಯಲ್ಲಿವೆಯೆಂದು ರನುಭವದಿಂದ ತಿಳಿದುಬಂದಿದೆ. ಆದ್ದರಿಂದ ಕುರುಳಿನ ಗುಂಪಿಸಲ್ಲ 
ವಾಯುಉತ್ಪಾದನೆಯು ಒಂದು ಉಪಯುಕ್ತ ಜೇದಾತ್ಮಕ ಗುಣವಾಗಿದ್ದರೂ, ಅದರ 
ಮೇಲೆ ಪೂರ್ಣವಾಗಿ ಭರವಸೆಯನ್ನಿಡಲು ಸಾಧ್ಯವಿಲ್ಲ. 


ಘಾರ್ಮಿಕ್‌ ಹೈಡ್ರೊಜಿನ-ಲಯೇಸ್‌ ಇರುವುದರ ವಿಷಯದೆಲ್ಲೂ, ಬುಟಿನೆಡ 
ಯಲ್‌ ಹುದುಗುವಿಕೆಯನ್ನು ನಡೆಸುವ ಬಾ ಸೆ ಕ್ಟೀರಿಯಾಗಳಲ್ಲಿ ವ್ಯತ್ಯಾಸ ಸಗಳಿವೆ. 
ಎರೊಬ್ಯಾಕ್ಟರ್‌ ಜಾತಿಯ ಜೀವಿಗಳಲ್ಲಿ ಯಾವಾಗಲೂ ಫಾರ್ಮಿಕ್‌ ಹೈಡ್ರೊ ಜಿನ್‌ 
ಲಯೇಸ್‌ ಇರುತ್ತದೆ ಮತ್ತು ಅವು ಹೆಚ್ಚಾಗಿ ವಾಯುವನ್ನು ಉತ್ಪಾದಿಸುತ್ತವೆ. 
ಸೆರ್ರೇಷಿಯ ಜಾತಿಯ ಜೀವಿಗಳಲ್ಲಿ ಈ ಕಣ್ಣ ವಿರುವುದಿಲ್ಲ. ಆದುದರಿಂದ ಸ ಸ್ವಲ್ಪ ವಾಯು 
ವನ್ನು ಮಾತ್ರ ಇವು ಉತ್ಪಾದಿಸುತ್ತವೆ. ಇಲ್ಲವೇ ಸ ಕೆ ಲ್ಪವನ್ನೂ ಉತ್ಪಾದಿಸುವುದಿಲ್ಲ. 
ಸಾಂಪ್ರದಾಯಿಕ ಲಕ್ಷಣದಿಂದ ಈ ರೀತಿ ತೀರ್ಮಾನಿಸಲಾಗುತ್ತದೆ (ಹುದುಗುವಿಕೆ 
ನಳಿಕೆಯಲ್ಲಿ ತಲೆಕೆಳಗಾಗಿ ಇಟ್ಟಿ ಸಣ್ಣ ಸೀಸೆಯಲ್ಲಿ ಗುಳ್ಳೆ ಉಂಟಾಗುವುದರಿಂದ), 
ಇದು ವಿಚಿತ್ರವೆನ್ನಿ ಸಬಹುದು. ಏಕೆಂದರೆ ಸಕ್ಕರೆಗಳಿಂದ ಬುಟನೆಡಯಲ" ಜೊತೆಗೆ 
ಗಣನೀಯವಾಗಿ ೧೧೦) ಕೂಡ ಉತ್ಪಾದಿಸಲ್ಪಡುತ್ತದೆ. ಆದರೆ, ಈ ವಾಯುವು ನೀರಿ 
ನಲ್ಲಿ ಚೆನ್ನಾಗಿ ಕರಗುತ್ತದೆ. ಉತ್ಪಾದಿಸಲ್ಪಟ್ಟ C0೦2ನ ಹೆಚ್ಚು ಕಡಮೆ ಎಲ್ಲಾ 
(ಆಥವಾ ಎಲ್ಲಾ) ಭಾಗವು ಮಾಧ್ಯಮದಲ್ಲೇ ಕರಗಿ ಉಳಿಯುತ್ತದೆ. 00, 
ಒಂದು ಬ್ಯಾಕ್ಟೀರಿಯಲ್‌ ಹುದುಗುವಿಕೆಯ ಏಕೈಕ ವಾಯುರೂಪದ ಉತ್ಸನ್ನವಾಗಿರು 
ವಾಗ, ಅದರ ಉತ್ಪಾದನೆಯನ್ನು ತೋರಿಸಲು ವಿಶೇಷ ಸಾಕಣೆ ವಿಧಾನಗಳು ಅವಶ್ನಕ 


ಶೆ 


ವಾಗುನ್ಮವೈ, ಈ ಅಂಶವನ್ನು ಲ್ಯಾಕ್ಟೈಕ್‌ ಆಮ್ಲ ಬ್ಯಾಕ್ಟೀರಿಯಾಗಳ ಸಂಬಂಧದಲ್ಲಿ 


ಚರ್ಚಿಸಲಾಗಿದೆ (ಅಧ್ಯಾಯ. 21). 
ಕರುಳಿನ ಗುಂಪಿನಲ್ಲಿ ಗಣನೀಯವಾದ, ಮತ್ತು ಗುರುತಿಸುವ ಪ್ರಾಮುಖ್ಯತೆ 
ಯನ್ನು ಪಡೆದಿರುವ ಇನ್ನೊಂದು ಲಕ್ಷ ಣವೇನೆಂದರೆ ಪೈಸಾಖರೈಡ್‌ ಆದ ಲ್ಯಾಕ್ಟೋಸ್‌ 
ಅನ್ನು ಹುದುಗಿಸುವ ಸಾಮರ್ಥ್ಯ... ಇದು 6-ಗ್ಯಾಲಕ್ಟೊಸೈ ಡೇರ್‌ ಇರುವುದನ್ನು 
ಅವಲಂಬಿಸಿರುತ್ತದೆ. ಪ್ರಭಾವಶಾಲಿ ಲ್ಯಾಕ್ಟೋಸ್‌ ಉಪಯೋಗವು ಕೂಡ ಒಂದು 
ನಿರ್ದಿಷ್ಟ ಗ್ಯಾಲಕ್ಟೊಸೈಡ್‌ ಪರ್‌ವಮಿಯೇಸ್‌ ಕಿಣ್ವವಿರುವುದನ್ನು ಅವಲಂಬಿಸಿದೆ. ಈ 
ಣ್ವಾವು ಕೋಶದೊಳಕ್ಕೆ ಲ್ಯಾ ಕ್ಕೊ (ಸ್‌ನ ಪ್ರವೇಶಕ್ಕೆ ಸಹಕಾರಿಯಾಗಿದೆ. ಸರ್‌ಮಿ 
ಯೆಸ್‌ ಕಿಣ್ವವಿಲ್ಲದ ಆದರೆ ಸ ಗ್ಯಾ ಲಕ್ಟೊಸ್ಸೈ ಡೇಸ್‌ ಇರುವ ತಳಿಗಳು ಸರಿಯಾದ 
ಮತ್ತು ವೇಸನಾದ ಹುದುಗುವಿತೆಯನ್ನು ಂಟುಮಾಡಲು ಲ್ಯಾಕ್ಟೋಸ"ಅನ್ನು ಸಾಕಷ್ಟು 
ಪ್ರಮಾಣದಲ್ಲಿ ತೆಗೆದುಕೊಳ್ಳ ಲಾರವು. ಸಾಮಾನ್ಯವಾಗಿ ಅವುಗಳು, ಈ ಸಕ್ಕರೆಯನ್ನು 
ಹುದುಗಿಸಲಾರದಂಥವು ಎಂದು ವರ್ಗಿಕರಿಸಲಾಗುತ್ತದೆ. ಲ್ಯಾಕ್ಟೋಸ್‌ ಹುದುಗು 


94 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವಿಕೆಯು ಎಷೆರಿಹಿಯ ಮತ್ತು ಎರೊಬ್ಶಾಕ್ಟರ್‌ಗಳ ವಿಶಿಷ್ಟತೆಯಾಗಿದೆ. ಆದರೆ ಷಿಜೆಲ್ಲಾ 
ಸಾಲ್ಮೊನೆಲ್ಲ ಮತ್ತು ಪ್ರೊಟಿಯಸ್‌ಗಳಲ್ಲಿ ಅದು ಕಂಡುಬರುವುದಿಲ್ಲ. ಕೆಲವು ಹಿಜೆಲ್ಲಾ 
ತಳಿಗಳನು ಗ-ಗ್ಯಾಲಕ್ಟೊಸೈಡೇಸ್‌ಅನ್ನು ಉತ್ಪಾದಿಸಬಲ್ಲವು. ಆದರೆ ಅವುಗಳಲ್ಲಿ 
ಪರ್‌ಮಿಯೇಸ್‌ ಕಿಣ್ವವಿರದ ಕಾರಣ ಲ್ಯಾಕೊ ್ಯೀಸ್‌ಅನ್ನು ಹುದುಗಿಸಲಾರವು ಎಂಬು 
ದನ್ನು ಗಮನಿಸಬೇಕು, 


ಹಲವು ಜಾತಿಗಳ ಹುದುಗುವಿಕೆಯ ವಿಶಿಷ್ಟತೆಗಳನ್ನು ಕೋಷ್ಟಕ 18.2 ರಲ್ಲಿ 
ಸಂಗ್ರಹಿಸಲಾಗಿದೆ. 


ಕೋಷ್ಟಕ 18.2: ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ 
ಜೀನಿಗಳಲ್ಲಿ ಹುದುಗುವಿಕೆಯ ವಿನ್ಯಾಸಗಳ ಸಂಗ್ರಹ 


|, ಮಿಶ್ರ-ಆಮ್ಲ ಹುದುಗುವಿಕೆ 

A. C೦2 *ಗ2ಅನ್ನು ಉತ್ಪಾದಿಸುತ್ತವೆ (ಫಾರ್ಮಿಕ್‌ ಹೈಡ್ರೊಜಿನ್‌ಲ 
ಯೇಸ್‌ ಇರುತ್ತದೆ) 
ಎಪೆರಿಷಿಯ 
ಪ್ರೊಟಿಯಸ್‌ 
ಸಾಲ್ಮೊನೆಲ್ಲ (ಬಹಳಷ್ಟು ಪ್ರಭೇದಗಳು) 
ಫೊಟೋಬ್ಯಾಕ್ಮೀರಿಯಮ್‌ (ಕೆಲವು ಪ್ರಭೇದಗಳು) 

ಡ್ರಿ. ವಾಯು ಉತ್ಪಾದಿಸಲ್ಪಡುವುದಿಲ್ಲ (ಫಾರ್ಮಿಕ್‌ ಹೈಡ್ರೊಜಿನ್‌ಲಯೇಸ್‌ 
ಇರುವುದಿಲ್ಲ) 
ಜೆ. ಷಿಜೆಲ್ಲಾ 
ಸಾಲ್ಮೊನೆಲ್ಲ ಟೈಫಿ 
ಎರ್ಲಿನಿಯ 
ವಿಬ್ರಿಯೊ 
ಎರೊಮೊನಾಸ್‌ ಫಾರ್ಮಿಕನ್ಸ್‌ ಮತ್ತು ಎ. ಹಿಜೆಲ್ಲಾಯ್ಡಿ ಸ್‌ 
ಫೊಟೋಬ್ಯಾಕ್ಕೀರಿಯಮ್‌ (ಕೆಲವು ಪ್ರಭೇದಗಳು) 

||. ಮಿಶ್ರ-ಆಮ್ಲ ಹುದುಗುವಿಕೆಯ ಬುಟಿನೆಡಯಲ್‌ ಮಾರ್ಪಾಟು 

ಓಡ. 0072762 ಉತ್ಪಾದಿಸಲ್ಪಡುತ್ತವೆ (ಫಾರ್ಮಿಕ್‌ ಹೈಡ್ರೊಜಿನ” 
ಲಯೇಸ್‌ ಇವುಗಳಲ್ಲಿದೆ) 
ಎರೊಬ್ಯಾಕ್ಕ ರ್‌ 
ಏಿರೊಮೊನಾಸ್‌ ಹೈಡ್ಟೊ ಭಲ 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 95 


B. 0೦2 ಅನ್ನು ಮಾತ್ರ ಉತ್ಪಾದಿಸುತ್ತವೆ (ಫಾರ್ಮಿಕ್‌ ಹೈಡ್ರೊ ಜಿನ್‌ 
ಲಯೇಸ್‌ ಇರುವುದಿಲ್ಲ) ; ಕಾಣಿಸುವಂಥ ವಾಯು ಸ್ವಲ್ಪ ಉತ್ಪಾದಿ 
ಸಲ್ಪಡುತ್ತದೆ, ಅಥವಾ ಇಲ್ಲವೇ ಇಲ್ಲ. 
ಸೆರ್ರೇಷಿಯ 
ಎರ್ವಿನಿಯ ಹರ್ಬಿಕೊಲ ಮತ್ತು ಎ. ಕ್ಯಾರೊಟೊವೊರ 


ಭೇದಾತ್ಮಕ ಗುಣಗಳಾಗಿ ಆಕ್ಸಿಡೇಸ್‌ ಮತ್ತು ಆರ್ಜಿನೈನ್‌ ಡೈಹೈಡ್ರೊಲೇಸ್‌ 
ಪ್ರತಿಕ್ರಿಯೆಗಳು 

ಎರೊಮೋವಾಸ್‌, ಫೋಟೊಬ್ಯಾಕ್ಮೀರಿಯಮ್‌ ಮತ್ತು ವಿಬ್ರಿಯೊ ಜಾತಿಗಳಲ್ಲಿ, ಜೀವಿ 
ಗಳ ತುದಿಗಳಲ್ಲಿ ಕಶಾಂಗಗಳಿರುತ್ತವೆ. ಈ ಜೀವಿಗಳನ್ನು ಆಕ್ಸಿಡೇಸ್‌ ಪ್ರತಿಕ್ರಿಯೆಯ 
ಮೂಲಕ ನಾವು ವಿವರಿಸುತ್ತಿರುವ ಇತರ ಜಾತಿಗಳಿಂದ ಪ್ರತ್ಯೇಕಿಸಬಹುದು. ಈ 
ಪ್ರತಿಕ್ರಿಯೆ, ವಾಸನೆಯುಕ್ತ ಅಮೈನ”ಗಳನ್ನು ವರ್ಣಯುಕ್ತ ಉತ್ಪನ್ನ ಗಳಾಗಿ 
ಉತ್ಕರ್ಷಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲು ಒಂದು ಪರೀಕ್ಷೆ ಯಾಗಿದೆ. ಸಾಮಾನ್ಯ 
ಮೂಲಪದಾರ್ಥವಾದ ಡೈಮಿಥ್ಸೈಲ್‌-0-ಫಿನೈಲಿನಡೈ ಅಮ್ಮನ” ತಕ್ಷಣವೇ ಆಕ್ಸಿ 
ಡೇಸ್‌ಧನ ಬ್ಯಾಕ್ಟ್ರೀರಿಯಾಗಳ ಉತ್ಕೃರ್ಷಣೆಯಿಂದ ಒಂದು ಕೆಂಪು ಉತ್ಪನ್ನವಾಗಿ ಪರಿ 
ವರ್ತಿಸಲ್ಪಡುತ್ತದೆ. ಆದರೆ ಆಕ್ಸಿಡೇಸ್‌ ಖುಣ ಬ್ಯಾಕ್ಟೀರಿಯಾಗಳು ಬಣ್ಣವನ್ನು ಬದ 
ಲಾಯಿಸುವುದಿಲ್ಲ. ಆಕ್ಸಿಡೇಸ್‌ ಪರೀಕ್ಷೆಯ ಉಸಿರಾಟದ ಯಣಕಣ ವರ್ಗಾವಣೆ ಸರ 
ಪಣಿಯಲ್ಲಿ 0 ವಿಧದ ಸೈಟೊಕ್ಪೊವ್‌ನ ಇರುವಿಯನ್ನು ಪರೀಕ್ಷಿಸುವ ಒಂದು ಪರೋಕ್ಷ 
ಪೆರೀಕ್ಷೆ€ ತಾಗಿದೆ. ಆದುದರಿಂದ ಅದು ಖುಣಕಣ ವರ್ಗಾವಣೆ ವ್ಯವಸ್ಥೆಯ ರಚನೆ 
ಯಲ್ಲಿರುವ ವ್ಯತ್ನಾಸಗಳನ್ನು ತೋರಿಸುತ್ತದೆ. ಎರೊಮೋನಾಸ್‌, ಫೋಟೋಬ್ಯಾಕ್ಟೀರಿ 
ಯಮ್‌ ಮತ್ತು ವಿಪ್ರಿಯೊಗಳ್ಳು ಆಕ್ಸಿಡೇಸ್‌ -ಧನವಾಗಿವೆ. ಈ ಗುಂಪಿನ ಇತರ ಎಲ್ಲಾ 
ಜಾತಿಗಳೂ ಆಕ್ಸಿಡೇಸ್‌.ಖುಣವಾಗಿವೆ. 


ಎರೊಮೋನಾಸ್‌, ಫೋಟೊಬ್ಬಾಕ್ಟೀರಿಯಮ್‌ ಮತ್ತು ವಿಬ್ರಿಯೊಗಳನ್ನು ಎಂಟಬೆರೊ 
ಬ್ಯಾಕ್ಟ್ರೇರಿಯೇಸಿ ಮತ್ತು ಎರ್ರಿನಿಯಗಳ ಜೀವಿಗಳಿಂದ ಪ್ರತ್ಯೇಕಿಸುವ ಇನ್ನೊಂದು 
ಮುಖ್ಯ ಜೀವರಾಸಾಯನಿಕ ಲಕ್ಷಣವಿದೆ. ಅರ್ಜಿನೀನ"ಅನ್ನು ಅವಾಯುಜೀವಿ ರೀತಿ 
ಯಲ್ಲಿ ಅರ್ಜಿನೀನ" ಡೈಹೈಡೊಲೇಸ್‌ ಕಣ್ವ ವ್ಯವಸ್ಥೆಯ ಮೂಲಕ ಆರ್ನಿಧೀೀನ್‌, 
C0೦2 ಮತ್ತು ಅಮೋನಿಯಾಗಳಾಗಿ ವಿಭಜಿಸಲು ಅವುಗಳಿಗಿರುವ ಸಾಮರ್ಥ್ಯವೇ ಈ 
ಲಕ್ಷಣ. ಅರ್ಜಿನೀಸ್‌ ಡೈಹೈಡ್ರೊಲೇಸ್‌ ಉತ್ಪಾದನೆ ಮತ್ತು ಧನ ಆಕ್ಸಿಡೇಸ್‌ 
ಪ್ರತಿಕ್ರಿಯೆಗಳು ಸ್ಮೂಡೊಮೋನಾಸ್‌ ಜಾತಿಯ, ತುದಿಗಳಲ್ಲಿ ಕಶಾಂಗಗಳನ್ನುಳ್ಳ 


ನಿಶ್ಚಿತ ವಾಯುಜೀವಿ ಬ್ಯಾಕ್ಸೀರಿಯಾಗಳೊಂದಿಗೆ ಈ ಮೂರು ಜಾತಿಗಳು ಹಂಚಿ 


96 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕೊಳ್ಳುವ ಗುಣಗಳಾಗಿವೆ. ಈ ಸ್ಯೂಡೊಮೋನಾಸ್‌ ಜಾತಿಯೆ ಹೆಚ್ಚು ಕಡಮೆ 
ಎಲ್ಲಾ ಬ್ಯಾಕ್ಟೀರಿಯಾಗಳೂ ಆಕ್ಸಿಡೇಸ್‌ಧನವಾಗಿವೆ. ಮತ್ತು ಬಹುತೇಕ ಜೇವಿಗಳು 
ಅರ್ಬ್ಜಿವೀನ್‌ ಡೈಹೈಡೋಲೇಸ್‌ ಉತ್ಪಾದಕಗಳಾಗಿವೆ, 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳ ಅನುವಂಶೀಯ 
ಗುಣಗಳು 


ಕರುಳಿನ ಗುಂಪಿನ ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳ D್ಬಸಿ ಪ ಸ್ರತ್ಯಾ ಮ್ಲ 
ರಚನೆಯು ಪ್ರೊಟಿಯಸ್‌ನಲ್ಲಿ 37 ಮೋಲ್‌ ಶೇಕಡಾದಷ್ಟು ಕಡಮೆ ಮೌಲ್ಯದಿಂದ 
ಎರೊಮೋನಾಸ್‌ ನಲ್ಲಿ ಸುಮಾರು 60 ಮೋಲ್‌ ಶೇಕಡಾದಷ್ಟು ಪಚ್ಚ ಮೌಲ್ಯದವರೆಗೂ 


ಡ್‌ ಷ್ಠ ಡ್‌ 3 
ಭಿನ್ನವಾಗಿರುತ್ತವೆ. ಪ್ರತಿಯೊಂದು ಜಾತಿಯ ವಿಶಿಷ್ಟ ವ್ಯಾಪ್ತಿ ಪ್ರಮಾಣಗಳನ್ನು ಚಿತ್ರ 


18.3 ರಲ್ಲಿ ಸಂಗ್ರಹಿಸಲಾಗಿದೆ. 


ಡೌ ಸುತ್ತಲೂ ಕಶಾಂಗವಪುಳ್ಳವು 

ಅಥವ ಆಚಲವಾದವು 

ಮ | 

ಸೂ 

ಪಿಜೆಲ್ಲ್‌ 
ಬ ವಿಯ 

ಪೊ ) ಟಿಯಸ್‌ 
ಎಕ್ತಿನಿಹು 
































ತುದಿಗಳಲ್ಲಿ ಕಕಾಂಗಳಳನ್ನು ಳಂಢವು 

ಎರೊಮೋನಾಸ್‌ em 
ಫೋಟೊಬ್ಯಾಕ್ಟೀರಿಯಂ_ ಬಾ Ke | 
ಇವ್ರ ಸ್ಯ 











i [ ಸ ಹ ಚ್‌ ME ಗನ 
40 50 ಛಾ 





DNಸಿಸಲ್ಲ ಮೋಲ್ಸ್‌ ಶೇಕಡ G +C 


ಚಿತ್ರ 18.3: ಕರುಳಿನ ಗುಂಪಿನಲ್ಲಿ ಬೇರೆ ಬೇರೆ ಜಾತಿಗಳ ವಿಶಿಪ್ವತೆಯಾದ DNA 
ಪ್ರತ್ಯಾಮ್ಲ ರಚನೆಯು (ಮೋಲ್ಸ್‌ ಶೇಕಡಾ G+ 0) ವ್ಯಾಪ್ತಿ ಪ್ರಮಾಣಗಳು. 


ಕರುಳಿನ ಗುಂಪಿನಲ್ಲಿ ಅನುವಂಶೀಯ ವರ್ಗಾವಣೆಯ ವಿಧಾನವಾಗಿ ಅನುಬದ್ಧ 
ಸಂಯೋಗದ ಮತ್ತು ಅನ್ನುವಹನದ ಸಂಶೆ *ಧನೆಯು, ಈ ಬ್ಯ್ಯಾಕ್ಟ್ರೇರಿಯಾಗಳಲ್ಲಿ 
ಅನುವಂಶೀಯ ಸಂಬಂಧಗಳ ಒಂದು ವಿವರವಾದ ವಿಶ್ಲೇಷಣೆಗೆ ಅವಕಾಶ ಕಲ್ಪಿಸಿತು. 
ಸಾಲ್ಮೊನೆಲ್ಲ ಮತ್ತು ಹಿಜೆಲ್ಲಾ ಜಾತಿಗಳ ಜೀವಿಗಳೊಂದಿಗೆ ಎ. ಕೊಲಿಯೆ ಖುಜು ಸಂಕಿರಣ 


ಕರುಳಿನ ಗುಂಪ್ರ ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 97 


ಶೆಟ್ಟಿ 
ಯಾಗಳು ಅನುವಂಶೀಯ ಸಮಾನತೆಯನ್ನು ಹೆಚ್ಚಾಗಿ ಹೊಂದಿವೆ ಎಂದು ಸೂಚಿ 


ಸುತ್ತದೆ. ವಿವರವಾದ ಅನುವಂಶೀಯ ವಿಶೇಷಣೆಗೊಳಪಡಿಸಲಾದ ಎ. ಕೊಲಿ ಮತ್ತು 
ಸಾಲ್ಮೊನೆಲ್ಲ ಟೈಫಿಮುರಿಯನ್‌ ಪ್ರಭೇದಗಳ ವರ್ಣತಂತುಗಳ ಕಕ್ಷೆಗಳ ಮಧ್ಯೆ ಇರುವ 
ಹೆಲವು ಸಾಮ್ಯ ಗಳಿಂದ ಇದು ಧೃಡವಾಗಿದೆ (ಚಿತ್ರ 18.4 ಮತ್ತು 18.5), 
ಎಷೆರಿಷಿಯ, ಸಾಲ್ಮೊನೆಲ್ಲ ಮತ್ತು ಹಿಜೆಲ್ಲಗಳನ್ನು ಸಸಿ ಪ್ರತ್ಯಾಮ್ಲ ರಚನೆಯಲ್ಲಿ 
ಪ್ರತ್ಯೇಕಿಸಲು ಆಗುವುದಿಲ್ಲ ಎಂಬುದನ್ನು ಗಮನಿಸಬೇಕು. 


ಗಳನ್ನು ಪಡೆಯಲು ಸಾಧ್ಯವೆಂದು ಅದು ತೋರಿಸಿದೆ. ಇದ್ದು ಈ ಎಲ್ಲಾ ಬ್ಯಾಕ್ಸೀರಿ 


ಚಿತ್ರ 18.4: ಎ. ಕೊಲಿ ತಳಿ ಓ12ನ 
ಅಂಶಿಕ ಅನುವಂಶೀಯ ನಕ್ಷೆ. 18.5ನೇ 
ಚಿತ್ರದಲ್ಲಿ ತೋರಿಸಲಾಗಿರುವ ಸಾಲ್ಮೊನೆಲ್ಲ ನ್ನ್ನ 
ಟೈಫಿಮುರಿಯಮ್‌ನ ಅನುವಂಶೀಯ ಅಂಶಿಕ i 
ನಕ್ಷೆಯೊಂದಿಗೆ ಮತ್ತು 14,12 ನೇ ಚಿತ್ರದಲ್ಲಿ ೩೫1 
ತೋರಿಸಲಾಗಿರುವ ಎ. ಕೊಲಿಯ ಪೂರ್ಣ 
ಅನುವಂಶೀಯ ನಕ್ಷಿಯೊಂದಿಗೆ ಹೋಲಿಸಿ 
ನೋಡಿರಿ. ವೃತ್ತದ ಒಳಗಿರುವ ಸಂಖ್ಯೆಗಳು 
ಅಂತರದ ಅಳತೆಗಳಾಗಿವೆ ಮತ್ತು 379 ನಲ್ಲಿ > 
ಅನುಬದ್ಧ ಸಂಯೋಜಿತ ವರ್ಗಾವಣೆಯ ಜೌ ಸ 
ಸಮಯದಲ್ಲಿ ವರ್ಣತಂತುವಿನ ಆ ಉದ್ದ ಬ 
ವನ್ನು ವರ್ಗಾಯಿಸಲು ಬೇಕಾದ ನಿಮಿಷಗಳಿಗೆ ಸಮವಾಗಿವೆ (14 ನೇ ಅಧ್ಯಾಯ ನೋಡಿ). 
ಬೇರ್ಪಡಿಸಿ, ನಕ್ಷೆಯಲ್ಲಿ ಗುರುತಿಸಲಾಗಿರುವ ಬೇಗೆ ಬೇರೆ ಅನುವಂಶೀಯ ಕೇಂದ್ರಗಳನ್ನು ಮೂರು- 
ಅಕ್ಷರಗಳ ಆಥವಾ ನಾಲ್ಕು-ಅಕ್ಷರಗಳ ಚಿಹ್ನೆಗಳಿ:ದ ಸೂಚಿಸಲಾಗಿದೆ. 200ಕ್ಕಿಂತ ಹೆಚ್ಚು ಕೇಂದ್ರ 
ಗಳನ್ನು ಎ. ಕೊಲಿ ತಳಿ 612 ರಬ್ರಿ ಗುರುತಿಸಲಾಗಿದೆ. ಹೆಚ್ಚು ಕಡಮೆ ಅಷ್ಟೇ ಕೇಂದ್ರಗಳನ್ನು ಸಾ. 
ಟೈಫಿಮುರಿಯಮ್‌ನಲ್ಲಿ ಗುರುತಿಸಲಾಗಿದೆ. ಇವುಗಳಲ್ಲಿ ಸುಮಾರು 100 ಕೇಂದ್ರಗಳಿಗೆ, ಎರಡು 
ಪ್ರಭೇದಗಳಲ್ಲೂ ಒಂದೇ ರೀತಿಯ ಕಾರ್ಯಗಳಿವೆ. ಈ 100 ಕೇಂದ್ರಗಳಲ್ಲಿ ಕೇವಲ ಕೆಲವು ಮಾತ್ರ 
ಎರಡು ಪ್ರಭೇದಗಳಲ್ಲಿ ನಕ್ಷೆಯಲ್ಲಿ ತೋರಿಸಿದಂತೆ ಬೇರೆ ಬೇರೆ ಜಾಗಗಳಲ್ಲಿರುತ್ತವೆ. ಉದಾಹರಣೆಗೆ 
ಪೈಲಸ್‌ ಉತ್ಪಾದಕ ಕೇಂದ್ರವು (011) ಎ. ಕೊಲಿಯಲ್ಲಿ 88 ನೇ ನಿಮಿಷದಲ್ಲಿದೆ. ಆದರೆ, ಸಾ. 
ಟೈಫಿಮುರಿಯಮ್‌ನಲ್ಲಿ ಅದು 23 ನೇ ನಿಮಿಷದನ್ಲಿದೆ. ಲ್ಯಾಕ್ಟೋಸ್‌ ಉಪಯೋಗಕ್ಕೆ ಬೇಕಾದ 
ವಂಶವಾಹಿಗಳು (180) ಎ. ಕೊಲಿಯಲ್ಲಿ 10 ನೇ ನಿಮಿಷದಲ್ಲಿವೆ. ಆದರೆ ಸಾ. ಟೈಫಿಮುರಿಯಮ್‌ 
ನರಿ !80 ವಂಶವಾಹಿಗಳು ಪೂರ್ಣವಾಗಿ ಇರುವುದೇ ಇಲ್ಲ. ಕೊನೆಯದಾಗಿ, ವರ್ಣತಂತು ವಿಭಾಗವಾದ 
tp-cysB-pyrF. ಎ. ಕೊಲಿಯಲ್ಲಿ 25 ನೇ ನಿಮಿಷದಲ್ಲಿದೆ. ಇದು, ಟ್ರೈ ಫಿಮುರಿಯಮ್‌ನಲ್ಲಿ 
ತಿರುಗುಮುರುಗಾಗಿದೆ. A. Taylor ಮತ್ತು €. Trotter ಅವರ " Revised Linkage 
Map ೦! Escherichia coli’ ಯಿಂದ ಮಾರ್ಪಡ್ಡಿಲಾಗಿದೆ. Bacterial Rev, 31: 
332 (1967). 


ಣು 
ಪಜ 
ರು 





98 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಎಷೆರಿಸಿಯ-ಸಾಲ್ಕ್ಮೊನೆಬ್ಲ-ಪಿಜೆಲ್ಲಾ ಸಂಕೀರ್ಣದ ಜೀವಿಗಳ ವ:ಧ್ಯ ಮತ್ತು ಎಂಟಿರೊ 


ಬ್ಯಾಕ್ಸ್ಮೀರಿಯೇಸಿಯೇಗಳ ಇತರ ಪ್ರಭೇದಗಳ(ಏರೊಬ್ಯಾಕ್ಕರ್‌, ಸೆರ್ರೇಷಿಯ. ಪ್ರೋಟಿಯಸ್‌) 


ಕಿ 
ಪ್ರಕಿನಿಧಿಗಳ ಮಧ್ಯೆ ಅ೦ಂತರ್‌ಜಾತೀಯ ಸಂಕೀರ್ಣಗಳನ್ನು ಪಡೆಯಲು ಮಾಡಿದ 


ಚಿತ್ರ 18,5 : ಸಾ. ಟೈಫಿಮ:ಠಿಯಮ'ನ 
ಅನುವಂಶೀಯ ನಕ್ಷೆ... 18,4 ನೇ ಚಿತ್ತದಲ್ಲಿ 
ತೋರಿಸಲಾಗಿರುವ ಎ. ಕೊಲಿ ತಳಿ K42ರ 
ಅಂಶಿಕ ಅನುವಂಶೀಯ ನಕ್ಷಿಯೊಂದಿಗೆ 
ಹೋಲಿಸಿರಿ, ಹೋಲಿಕೆಗಳನ್ನು ಮತು, 
ವೃತ್ಯಾಸಗಳನ್ನು 18.4 ನೀ ಚಿತ್ರದ ವಿವರಣೆ 
ಯಬ್ಸಿ ವಿವರಿಸಲಾಗಿದೆ. ಎರಡು ಸಂದರ್ಭ 
ಗಳಲ್ಲೂ, 379 ಲನಲ್ರಿ ಅನುಬದ್ಧ ಸಂಯೋ 
ಜಿತ ವರ್ಗಾವಣೆಯ ಸಮಯದಲ್ಲಿ ಅನುಗ:ಣ 
ವಾದ ನಕ್ಷೆ ಎಭಾಗಗಳನ್ನು ವರ್ಗಾಯಿಸಲು 
ಬೇಕಾದ ನಿಮಿಷಗಳಿಗೆ. ಅನುಗುಣವಾಗಿ 
ಅಂತರದ ಅಳತೆಗಳನ್ನು ನಕ್ಷೆಗಳಫ್ಲಿ ಗುರುತಿಸ 
ಲಾಗಿದ, ಒಟ್ಟು 'ಉದ್ದೆ'ದಲ್ಲಿನ ವ್ಯತ ಸಮು (90 ವಿವಿ:ಷಗಳು ಎದುರು 134 ನಿಮಿಷಗಳು) 
ಬಹ: ೫ ಭೌಶಿಕ ಉದ್ದದಲ್ಲಿನ ವೃಶ್ಶಾಸವನ್ನು ಪ್ರತಿನಿಧಿಸುವುದಿಲ್ಲ. ಆದರೆ ವರ್ಗಾವಣೆಯ ವೇಗ 
ದಲ್ಲಿನ ಅಥವಾ ಅಳೆಯುವ ವಿಧಾನಗಳಲ್ಲಿ ವ್ಯತ್ಯಾಸವನ್ನು ಪ್ರಶಿನಿಧಿಸುತ್ತದೆ. ಗ, Sanderson 
ಅವರ "Revised Linkage Map of Salmonella typhimurium’ ನಿಂದ 

ರ್ಪಡಿಸಲಾಗಿದೆ. Bacterial. Rev. 31. 354 (1967). 





ಪ್ರಯಶ್ನೆಗಳು ವಿಫಲವಾಗಿವೆ. ಅಲ್ಲದೆ, ಪ್ರಯೋಗಶಾಲೆಯಲ್ಲಿ ನ್ಯೂಕ್ಲಿಯಿಕ್‌ ಆಮ್ಲ 
ತಳಿ ಸಂಕಿರಣದ (15 ನೇ ಅಧ್ಯಾಯದಲ್ಲಿ ಏವರಿಸಲಾಗಿರುವ) ವಿಧವ ಪ್ರಯೋಗಗಳು, 
ಕರುಳಿನ ಸಂಕೇರ್ಣದೆ ಮತ್ತು ಇತರ ಜಾತಿಗಳ ಮಧ್ಯೆ ಅನುವಂಶೀಯ ಸಾಮ್ಯವು 
ಬಹಳ ಕಡಮೆ ಎಂದು ಸೂಚಿಸುತ್ತವೆ. ಆದರೆ, ಸೆರ್ರೇಷಿಯ. ಪ್ರೋಟಿಯಸ್‌. ಎರ್ಲಿನಿಯ 
ಮತ್ತು ವಿಬ್ರಿಯೊ ಜಾತಿಗಳ ಬ್ಯಾಕ್ಟೀರಿಯಾಗಳು ಎ. ಕೊಲಿಯ ದಾತ ತಳಿಗಳಿಂದ 
ಅನುಬವ ಸಂಯೋಜಿತ ವರ್ಗಾವಣೆಯಿಂದ ಎಸಿನೊಮ್‌ಗಳನ್ನು ಪಡೆಯಬಲ್ಲವು 
ಎಂದೂ ಮತ್ತು ಅವುಗಳನ್ನು ಅನಂತರ ವರ್ಣತಂತುಗಳಲ್ಲದೆ ಇನ್ನೂ ಹೆಚ್ಚಾ 
ಗಿರುವ ಅನುವಂಶೀಯ ಅಂಶಗಳಾಗಿ ಉಳಿಸಿಕೊಂಡು ಬರುತ್ತವೆ ಎಂದೂ ಕಂಡು 
ಹಿಡಿಯೆಲಾಗಿದೆ. ಇಂತಹ ಪ್ರಯೋಗಗಳನ್ನು ೯-180 ಎಪಿಸೊವರ್‌ಗಳೊಂದಿಗೆ 
ಹೆಚ್ಚಾಗಿ ನಡೆಸಲಾಗಿದೆ, ಏಕೆಂದರೆ ಲ್ಯಾಕ್ಟೊ:ಇ-ಯುಣ ಗ್ರಾಹಕಗಳಲ್ಲಿ ವರ್ಗಾವಣೆ 
ಯನ್ನು ಸುಲಭವಾಗಿ ಪತ್ತೆಹಚ್ಚಬಹುದು ; ಗ್ರಾಹಕಗಳು ಲ್ಯಾಕ್ಟೋಸ್‌-ಧನ 


ವಾಗಿವೆ. ಔಷಧ-ನಿರೋಧಕ ಸೂಚಿಗಳಿರುವ (ಗ ಆಂಶಗಳು) ಎಫಿಸೊವರಗಳನ್ನು 


ಕರುಳಿನ ಗಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 99 


ಕೋಷ್ಟಕ 18.3: ಕರುಳಿನ ಬ್ಯಾಕ್ಟೀರಿಯಾಗಳಲ್ಲಿ ಮತ್ತು ಆದಕ್ಕೆ 
ಸಂಬಂಧಿಸಿದ ಗುಂಪುಗಳೆಲ್ಲಿ ಸಂಬಂಧಗಳಿಗೆ ಸಂಬಂಧಿಸಿದ ಅನುನಂಶೀಯ 





|. ಕ್ರೊಮೊಸೊಮಲ್‌ ವಂಶವಾಹಿಗಳ ತಳಿಸಂಕಿರಣ ಉಂಟಾಗುವ ಜೀವಿಗಳು 


ಅನುವಂಶೀಯ ದಾತಗಳು : ತಳೀಯ ಗ್ರಾಹಕಗಳು: 

ಏಪೆರಿಹಿಯ ಕೊಲಿ ಬಹಳಷ್ಟು, ಎ. ಕೊಲಿ ಶಳಿಗಳು 

ಎಷೆರಿಷಿಯ ಕೊಲಿ ಹಿಜೆಲ್ಲಾ ಫ್ಲೌಕ್ಸ್‌ಸೆರಿ ಮತ್ತು ಇತರ ಒಿಜೆಲ್ಲಾ 
he 4 
ಪ್ರಭೇದಗಳು 

ಎಪೆರಿಷಯ ಕೊಲಿ ಸಾಲ್ಮೊನೆಬ್ಬ ಟೈಫಿಮುರಿಯಮ್‌, ಸಾ. ಟೈಫಿ 
ಪ್ರಭೇದಗಳು 

ಸಾಲ್ಮೊನೆಲ್ಲ ಟೈಫಿಮುರಿಯಮ್‌ ಸಾಲ್ಮೊನೆಲ್ಲ ಟೈಫಿ, ಇತರ ಸಾಲ್ಮೊನೆಲ್ಲ 
ಪ್ರಭೇದಗಳು 

ಹಿಜಿಲ್ಲಾ ಫ್ಲೆಕ್ಸ್‌ನೆರಿ ಎಸೆರಿಷಿಯ ಕೊಲಿ, ಸಾಲ್ಮೊನೆಲ್ಲ ಟೈಫಿ 


||. ಯಾವ ಜೀವಿಗಳ ಮಧ್ಯೆ ಎಸಿಸೊಮ್‌ಗಳು ವರ್ಗಾಯಿಸಲ್ಪಡುತ್ತವೋ 
ಅಂಥವು 


ಡಿ. ಎ. ಕೊಲಿಯ ಪ್ರತಿಸ್ಥಾಪಿಸಲ್ಪಟ್ಟ ೯ ಅಂಶಗಳು (ಉದಾ: ೯-180) : 
ಸಾಲ್ಮೊನೆಲ್ಲ ಪ್ರಭೇದಗಳು | ಸಿಜೆಲ್ಲಾ ಪ್ರಭೇದೆಗಳು ; 
ಸೆರ್ರೇಷಿಯ ಮಾರ್ಲಿಸೀನ್ಸ್‌; ಪ್ರೊಟಿಯೆಸ್‌ ಪ್ರಭೇದಗಳು ಗ 


ವಿರೊಬ್ಮಾಕ್ಕರ್‌-ಕ್ಲಬ್ಲಿಯೆಲ್ಲಾ ಗುಂಪು; ವಿಬ್ರಿಯೊ ಕಾಲೆರ : ಎರ್ಲಿನಿಯ ಪೆಸ್ವಿಸ್‌ 


8. ಔಷಧ ನಿರೋಧಕ (ಗ) ಅಂಶಗಳು : 
ಎಪೆರಿಹಿಯ ಕೊಲಿ : ಹಿಜೆಲ್ಲ್ಲಾ ಪ್ರಭೇದಗಳು ;ಸಾಲ್ಮೊನೆಲ್ಲ ಪ್ರಜೇದಗಳು ಸೆ 
ಸೆರ್ರೇಷಿಯ ಮಾರ್ಲಿಸೀನ್ಸ್‌ ; ಏರೊಬ್ಮಾಕ್ಜರ್‌-ಕ್ಲೆಬ್ಸಿಯೆಲ್ಲಾ ಗುಂಪು ; 
ಪ್ರೊಟಿಯಸ್‌ ಪ್ರಭೇದಗಳು ; ವಿಬ್ರಿಯೊ ಕಾಲೆರ: ಎರ್ಲಿನಿಯ ಪೆಸ್ತಿಸ್‌ : 
ಎರೊಮೋನಾಸ್‌ ಹೈಡ್ರೊಫಿಲ 





a ಐ, ಚೆ. Brenner, ೧. |. 0110761183 ಮತ್ತು Stanley Falkow ಅವರೆ 
ಕೃಪೆಯಿಂದ ಪಡೆದ ವಿವರಗಳು. 


100 ಬ್ಯಾಕ್ಟೀರಿಯಾಗಳೆ ವರ್ಗೀಕರಣ ಮತ್ತು ವಿವರಣೆ 


ಕೂಡ ತೀರ ಇತ್ತೀಚೆಗೆ ಉಪಯೋಗಿಸಲಾಗಿದೆ. ಇಂತಹ ಎಪಿಸೊಐತ”ಗಳ ವರ್ಗಾ 
ವಣೆ ವ್ಯಾಪ್ತಿಗೆ ನಿರ್ದಿಷ್ಟ ಮಿತಿಗಳಿಲ್ಲವೆಂದು ಕಂಡುಬರುತ್ತದೆ; ಕರುಳಿನ ಗುಂಪಿನ 
ಸಾಮಾನ್ಯ ಶರೀರಶಾಸ್ತ್ರೀಯ ಗುಣಗಳಿರುವ ಬ್ಯಾಕ್ಗಿ (ಓರಿಯಾಗಳು ಮಾತ್ರ ಜಯಪ್ರದ 
ವಾಗಿ ಗ್ರಾಹಕಗಳಾಗಿ ವರ್ತಿಸಬಲ್ಲವು (ಕೋಷ್ಟಕ 18.3). ಆದ್ದರಿಂದ ಇದು, 
ಬುಜುಅನುವಂತೀಯ ಸಾಮ್ಯಕ್ಕೆ ಸಾಕ್ಷ ತ ಒದಗಿಸದಿದ್ದರೂ ವಿಕಾಸದ ಪರಸ್ಪರ 
ಸಂಬಂಧದ ಒಂದು ಪ್ರಮುಖ ಗುಣವಾಗಿರುತ್ತದೆ, ಏಕೆಂದರೆ ಎಪಿಸೊಮ್‌, ಗ್ರಾಹಕದ 
ವರ್ಣತಂತುವಿನಿಂದ ಬೇರೆಯಾಗಿ ಉಳಿದುಕೊಂಡು ಬರುತ್ತದೆ ಮತ್ತು ಪುನರುತ್ವಾದಿ 


ಸಲ್ಪಡುತ್ತ ದೆ. 


ವಗೀಕರಣಶಾಸ್ತ್ರೀಯ ಸಮಸ್ಯೆಗಳು 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳ ಉಪವಿಭಾಗಿಸುವಿಕೆಗೆ 
ಒಂದು ಸರಳವಾದ ಕ್ರಮವನ್ನು 18.4 ನೇ ಕೋಷ್ಟಕದಲ್ಲಿ ಕೊಡಲಾಗಿದೆ. ಮೂರು 
ಲಕ್ಷಣಗಳ ಆಧಾರದ ಮೇಲೆ ಏರೊಮೋನಾಸ್‌-ಫೋಟೊಬ್ಸಾಕ್ಕೀರಿಯಮ್‌-ವಿಬ್ರಿಯೊ 
ಗುಂಪನ್ನು ಉಳಿದ ಜಾತಿಗಳಿಂದ ಜೇರ್ಪೆಡಿಸಬಹುದು. ಎಂಟಿರೊಬ್ಯಾಕ್ಟ್ರೀರಿಯೇಸಿ 
ಜೀವಿಗಳ ವರ್ಗೀಕರಣವನ್ನು ವಿವರಿಸುವುದು ಸುಲಭವಲ್ಲ, ಏಕೆಂದರೆ ಈ ಜೀವಿಗಳನ್ನು 
ಅಧ್ಯಯನಮಾಡಿದ ತಜ್ಞರು, ಹೆಚ್ಚನ ಸಂಖ್ಯೆಯ ಜಾತಿಗಳನ್ನು ಸೃಷ್ಟಿಸಿದ್ದಾರೆ. ಬಹಳ 
ಸಣ್ಣ ಮತ್ತು ಇತರ ಬ್ಯಾಕ್ಟೀರಿಯಲ್‌ ಗುಂಪುಗಳ ವರ್ಗೀಕರಣದಲ್ಲಿ ಪ್ರಭೇದಗಳ 
ಪ್ರಶ್ಯೇಕಿಸುವಿಕೆಗೆ ಉಪಯೋಗಿಸಲಾಗುವ ಭೌತಿಕ ವ್ಯತ್ಯಾಸಗಳಿಂದೆ ಅವುಗಳನ್ನು 
ಪರಸ್ಪರ ಪ್ರತ್ಯೇಕಿಸಿದ್ದಾರೆ. ಎಷೆರಿಷಿಯ, ಸಾಲ್ಮೊನೆಲ್ಲ ಮತ್ತು ಷಿಜೆಲ್ಲಾ ಈ ಮೂರು 
ಜಾತಿಗಳಿರುವುದನ್ನು ವಾಸ್ತವವಾಗಿ ಸಮರ್ಥಿಸಲು ಆಗುವುದಿಲ್ಲ. ಈ ಮೂರು ಜಾತಿ 
ಗಳು ಅನುವಂಶೀಯವಾಗಿ ನಿಕಟವಾಗಿ ಸಂಬಂಧಿಸಿರುವುದರ ದೃಷಿ ಯಿಂದ ಆವು 
ಗಳನ್ನು ಒಂದೇ ಜಾತಿಯಲ್ಲಿ ಸೇರಿಸಬೇಕು. ಆದರೂ ತಜ್ಞರು ಈ ಗುಂಪಿನ ಪರಿಧಿ 
ಗಳೊಳಗೆ ಸೇರುವ ಕೆಲವು ಜೀವಿಗಳಾಗಿ ಇನ್ನೂ ಎರಡು ಜಾತಿಗಳನ್ನು (ಅರಿಜೋವ 
ಮತ್ತು. ಸಿಟ್ಟೊಬ್ಯಾಕ್ಟರ) ಸೃಷ್ಟಿಸಿದ್ದಾರೆ. ಹಾಗೆಯೇ ಎರೊಬ್ಶಾಕ್ಕರ್‌ ಮತ್ತು 
ಸೆರ್ರೇಷಿಯಗಳ ಮಧ್ಯೆ ಇರುವ ವ್ಯತ್ಯಾಸಗಳು ಈ ಜಾತೀಯ ಬೇರ್ಪಡುವಿಕೆಯನ್ನು 
ಪೂರ್ಣವಾಗಿ ಸಮರ್ಥಿಸುವುದಿಲ್ಲ. ಬಹುತೇಕ ವಎರ್ವಿನಿಯ ಪ್ರಭೇದಗಳನ್ನು ಎರೊ 
ಬ್ಯಾಕ್ಟರ್‌-ಸೆಕ್ರೀಹಿಯ-ಸಂಕೀರ್ಣದ ಹತ್ತಿರದಲ್ಲಿ ಇರುವ ಒಂದು ಜಾತಿಗೆ ಸೇರಿಸ 
ಬಹುದು. 18.4 ನೇ ಕೋಷ್ಟಕದಲ್ಲಿ ಕೊಟ್ಟಿರುವ, ಈ ಜೀವಿಗಳನ್ನು ವರ್ಗೀಕರಿಸುವ 
ಕ್ರಮವು ಈಗ ಉಪಯೋಗದಲ್ಲಿರುವ ಎಂಟೆರೊಬ್ಯಾ ಕ್ಟೀರಿಯೇಸಿಯ ಸಂಕೀರ್ಣ ಉಪ 
ವಿಭಾಗಿಸುವಿಕೆಯನ್ನು, ಇನ್ನೂ ಹೆಚ್ಚಿನ ಸರ೪ಕರಣವು ಅಗತ್ಯವಾಗಿದ್ದರೂ, ಸ್ವಲ್ಪ 
ಮಟ್ಟಿ ಗಾದರೂ ಸರಳಗೊಳಿಸಲು ಪ್ರಯತ್ನಿಸುತ್ತದೆ. 


ಕರುಳಿನ ಗುಂಪ ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 101 


ವಿಶಾಲವಾಗಿ, ಎಂಟೆರೊಬ್ಯಾಕ್ಟ್ರೀರಿಯೇಸಿಯ ಜೀವಿಗಳನ್ನು, DNA ಪ್ರತ್ಯಾಮ್ಲ 
ರಚನೆಯ ಮತ್ತು ಹುದು ಬಿಕೆ ವಿಧಾನಗಳನ್ನು ಆಧರಿಸಿ ಮೂರು ಮುಖ್ಯ ಗುಂಪು 
ಗಳಾಗಿ ವಿಂಗಡಿಸಬಹುದು ; ಇವುಗಳನ್ನು 1ರಿಂದ 1] ಗುಂಪುಗಳವರೆಗೆ ಹೆಸರಿಸ 
ಲಾಗಿದೆ. ಕೋಷ್ಟಕ 18.4 ರಲ್ಲಿ ಅವುಗಳನ್ನು ಕೊಡಲಾಗಿದೆ. ಎರ್ಲಿನಿಯಿ ಜಾತಿಯ 
ಜೀವಿಗಳು 4ನೇ ಗುಂಪಾಗಬಹುದು. ಈ ನಾಲು ಗುಂಪುಗಳಲ್ಲಿ ಕ್ರಾ 
ಒಂದೊಂದು ಜಾತಿಯಾಗಿ ವಿಂಗಡಿಸಹುದು. 


| ಗುಂಪು: ಎಷೆರಿಹಿಯ-ಸಾಲ್ಮೊನೆಲ್ಲ-ಹಿಜೆಲ್ಲಾ 


ಈ ಗುಂಪಿನ ಜೀವಿಗಳೆಲ್ಲವೂ ಮನುಷ್ಯನ ಮತ್ತು ಕಶೇರುಕಗಳು ಕರುಳಿನಲ್ಲಿ 
ಇಸಿಸುತ್ತವೆ. ಮುಖ್ಯ ಜಾತೀಯ ವ್ಯತ್ಯಾಸಗಳನ್ನು 18.5ನೇ ಕೋಷ್ಟಕದಲ್ಲಿ 
ಕೊಡಲಾಗಿದೆ. ಕರುಳಿನಲ್ಲಿ ಜನ್ಮ ತಾಳುವ ಪ್ಯಾರಕೊಲನ್‌ ಗುಂಸೆಂದು ಕರೆಯಲಾದೆ 
ಕೆಲವು ತಳಿಗಳು, 18.5 ನೇ ಕೋಷ್ಟಕದಲ್ಲಿ ಜಾತಿಗಳಿಗೆ ತೋರಿಸಲಾಗಿರುವ ಲಕ್ಷಣ 
ಗಳಲ್ಲಿ ಮಧ್ಯವರ್ತಿ ಲಕ್ಷಣಗಳನ್ನು ಪಡೆದಿವೆ. ಆದ್ದರಿಂದ ಪಟ್ಟಿಯು ಸೂಚಿಸುವಂತೆ 
ವೃತ್ಯಾಸಗಳು ಯಾವಾಗಲೂ ಸ್ಪಷ್ಟವಾಗಿರುವುದಿಲ್ಲ. ಪ್ಯಾರಕೊಲನ ಗುಂಪಿನ 
ಮಧ್ಯವರ್ತಿ ರೂಪಗಳಿಗೆ ಆರಿಜೊನ ಮತ್ತು ಸಿಟ್ರೊಬ್ಮಾಕ್ಕರ್‌ ಎಂಬ ಜಾತಿಗಳನ್ನು 
ಸೃಷ್ಟಿಸಲಾಗಿದೆ. ಆದರೆ ಈ ಜಾತೀಯ ವಿಸ್ತರಣೆಯು, ಪ್ರತ್ಯೇಕಿಸುವಿಕೆಯ ಸಮಸ್ಯೆಗೆ 
ಯಾವ ಸಹಾಯವನ್ನೂ ಮಾಡುವುದಿಲ್ಲ. ಸಾಕಣೆ ಲಕ್ಷಣಗಳ ಜೊತೆಗೆ ಈ 
ಬ್ಯಾಕ್ಟೀರಿಯಾಗಳ ಮೇಲ್ಮೈ ಪ್ರತಿವಿಷಜನಕಗಳ ವಿಶ್ಲೇಷಣೆಯು (ವಿಶೇಷವಾಗಿ ಅವು 
ಗಳ ಭಿತ್ತಿ ಪಾಲಿಸ್ಯಾಖರೈಡ್‌ಗಳು) ಅವುಗಳ ವಿವರವಾದ ವರ್ಗೀಕರಣದಲ್ಲಿ ಮುಖ 
ಪಾತ್ರವನ್ನು ವಹಿಸಿವೆ. ಬಹುಸಂಕೇೀರ್ಣವಾದ ಈ ವಿಷಯದ ಚರ್ಚೆಗೆ ಇಲ್ಲಿ 
ಸ್ನ ಳಾವಕಾಶವಿಲ್ಲ. 

ಎಷೆರಿಷಿಯ ಕೊಲಿ ಮತ್ತು ಪ್ಯಾರಕೊಲನ” ಗುಂಪಿನ ಕೆಲವು ಜೀವಿಗಳು ಸಾಮಾನ 
ಕರುಳಿನ ಜೀವಿಗಳಾಗಿವೆ. ಅಪರೂಪ ಸಂದರ್ಭಗಳಲ್ಲಿ ವರಾತ್ರ್ರ ಇವು ರೋಗವನ್ನುಂಟು 
ಮಾಡುತ್ತವೆ. ಸಾಲ್ಮೂನೆಲ್ಲ ಮತ್ತು ಜಿಜೆಲ್ಲಾ ಜಾತಿಗಳು ಮನುಷ್ಯ ನಲ್ಲಿ ಮತ್ತು ಇತರ 
ಪ್ರಾಣಿಗಳಲ್ಲಿ ಅನೇಕ ವಿಧದ ಕರುಳಿನ ರೋಗಗಳನ್ನುಂಟುಮಾಡುವ ರೋಗಕಾರಕ 
ಗಳನ್ನು ಹೊಂದಿವೆ. ಎಲ್ಲಾ ಸಂದರ್ಭಗಳಲ್ಲೂ ಅವು ಬಾಯಿಯಿಂದ ಪ್ರವೇಶಿಸುತ್ತವೆ 
ಮತ್ತು ಸಣ್ಣ ಕರುಳು ಸೋಂಕಿನ ಪ್ರಾಥಮಿಕ ಕೇಂದ್ರವಾಗಿದೆ. ಕೆಲವು ಈ ರೋಗ 
ಕಾರಕಗಳು ನಂತರ ದೇಹದ ಇತರ ಊತಕಗಳಲ್ಲಿ ಸೇರಿ, ಸೋಂಕುಂಟಾದ ಆತಿ 
ಥೇಯಕ್ಸೆ ಹೆಚ್ಚಿನ ಅಪಾಯವನ್ನುಂಟುಮಾಡುತ್ತವೆ. ಹಿಜೆಲ್ಲಾ ಜಾತಿಯ ಜೀವಿಗಳು 


ವಿಶೇಷವಾಗಿ ಮನುಷ್ಯನ ಕರುಳಿನ ರೋಗವಾದ ಹಾಗೂ ಬ್ಯಾಕ್ಟ್ರೇರಿಯಾಗಳಿಂದಾಗುವ 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


102 











ಣಜ ೫೬೦೫೩ ೧೬೧2೮ 
8೦%, 08% ಇಂದು 
ಜ್‌ ಗ್ಗ 
Je Ge 0 acres ಕ್‌ ಕ್‌ A + A 8947-09 || 
aude 
g ಬು 

ತೇಜ ದೀದಿ ಇಇ 
೨೦% ಗಣದ “ag pew 
ಸೋಣ ನಿಲಭಂಣ ೯೧೦೫೦೫೮ ನನ್ನ A ಜಾ eA ೭9-09 | 
೮ಇ೦೧ಣ cay ಟೀಂ ಉಭೀರಣುಲ ಖು ಬಲೋಯೂ pple Recon IORI ಓಊಂಣಂ 
೧೧೧೫ ೧ೀಟ ಭಂಜ Rac ಗಾ 8 20೦3 2 somppnn 'ಸುಲಂಜ ಗೇಣಿ 
LVR Yun “ee YN 
HAC ಣಂ aut Ea ಟಬ ಉಂರು ಬಹ 


(een ೧0೮೦೮ Cece ೧೦೦೫೫ ಇರ ಿ'ಲಾಂಗಂಅ) 'ಗೆಔಂಲಂಉಊ ಬಂಜರು 
ಮರಣಂ : ಗೆಲಜೀಂಲಂಲಣ "ಯವಗ : EGR ಐಂತಿ20629 cok TORY ಉಟಎ ಜೌಗೋಂಯಣಣಣ “CALTON pp ೪ 








ly A [es Tt) 
ಉಂ"ಆಧಿನಿತಟಿನ ಬಳಡಿಲಭಿಂಕ ನಿಟಲುಣ ಬಳಲಿಂಣಂಯ ಬಣ ಗೋಣ ಔಂಟ 808 : ೪181 ಎರಿ) ೂ 


103 


ಕ್ರೈ ಸಂಬಂಧಿಸಿದ ಜೀವಿಗಳು 


ತು, ಅದ 


೪ನೆ ಗುಂಪು ವ 


ಕರ 


ಆಗಾರ A ego Re ಗಂಜ ಬರ ಇಂ0೦/ 8 


ನಾ 








ಲಂ" ಔಡ ಒದ — — ೧೬9 67-0೫ 
ಐಜಿ 
ನಂ Roepe + A _ 6ಬಿ ೧೪ ಶ-01% 
5 6ಬ) ೦೮ ಜಾ A A ೧೫ 697-509 
ಇಲ್ಲು. 8೮96೬ ಣುಣ ಭದ ಆಣ ೧೮೬೧ ೦ ೨%. 
೭೧೦1೫೨೫೭೫೧ PRN ಐಲ `ಆಜುಲಖಂಜ 


w ಈಢ 
ಆಗಾ VNG 





CAUCUS 
೧೦೧ರ ೫೫ ಣ್ಯ ರಂಗಿ ದುರತಇಣ 
ope Teese he :(ಐಗೋಂಟಲಾಣಣಣ ಟೀಣಣಲ೦೫೧) FPHGN 08103005 ಐಂಂಔ0//ಲ೮`ಊ//2032020 ಐರಣ ಗಣ (ಇಹಣ ೧೪ 'ಇ 


ರಣ ಉಂಬ 9೧ (ಆ EDS ಅಲ ರಲ ಅಸ್ಲಿ ವಂಎಂಸುಷ ಎಂಭ ಸಸ ರು 
“even 
ಐಲ ಣಂ 

es: ೧೮೦೮ WN + ಡು A ೭೪-9೫ Al 

ceonopa ಜಂಬಣ್ಣ ಲಾ a ಡ್ಯ ಸ ಕ ಡ್ಯ ೯676 [|| 
೧೩ 
KN 
NT 
೫ 


104 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಆಮಶಂಕೆಯ ನಿಯೋಗಿಗಳಾಗಿವೆ. ಸಾಲ್ಮೊನೆಲ್ಲ ಜಾತಿಯ ಆತಿಥೇಯ ವ್ಯಾಪ್ತಿ 
ಮತ್ತು ಉಂಟಾಗುವ ರೋಗಗಳ ವೈವಿಧ್ಯತೆಗಳು ಬಹು ವಿಶಾಲವಾಗಿವೆ. ವಿಷಮ 
ಶೀತಜ್ವರದ ನಿಯೋಗಿಗಳಾದ ಸಾಲ್ಮೊನೆಲ್ಲ ಟೈಫಿ ಮತ್ತು ಸಾ. ಪ್ಯಾರಟೈಫಿಗಳು 
ಮನುಷ್ಯನಿಗೆ ನಿರ್ದಿಷ್ಟ ರೋಗಕಾರಕಗಳಾಗಿವೆ. ಆದರೆ ಇತರ ಕೆಲವು ಪ್ರಭೇದಗಳು 
(ಉದಾ: ಸಾ. ಟೈಫಿಮುರಿಯಮ್‌) ಇತರ ಸಸ್ತನಿಗಳ ಆಥವಾ ಪಕ್ಷಿಗಳ ನಿರ್ದಿಷ್ಟ ರೋಗ 
ಕಾರಕಗಳಾಗಿವೆ. ಆದರೆ, ಸಾಲ್ಕೊಸೆಲ್ಲ ಗುಂಪಿನ ಹೆಚ್ಚು ಜೀವಿಗಳು ಕಡಮೆ ಆತಿ 
ಥೇಯ ನಿರ್ದಿಷ್ಟತೆಯನ್ನು ಪಡೆದಿದ್ದು ಕೆಲವು ವೇಳೆ ಅವು ಪ್ರಾಣಿಗಳ ಅಥವಾ ಪಕ್ಷಿಗಳ 
ಕರುಳಿನಲ್ಲಿ ಮತ್ತು, ಕೆಲವು ಊತಕಗಳಲ್ಲಿ ರೋಗದ ಲಕ್ಷಣಗಳನ್ನುಂಟುಮಾಡದಿ 
ಇರುತ್ತವೆ. ಈ ಜೀವಿಗಳು ಆಹಾರದಲ್ಲಿ ಸೇರಿ ಅಭಿವೃದ್ಧಿ ಹೊಂದಿದರೆ ಮತ್ತು 
ಮನುಷ್ಯನು ಅದನ್ನು ತಿಂದರಿ ಆಗ ಆಹಾರ ವಿಷವಾಗುವಿಕೆಯುಂಬಾಗುತ್ತದೆ. 
ಇದನ್ನು ಸಾಮಾನ್ಯವಾಗಿ ತೀವ್ರವಾಗಿರುವ ಆದರೆ ಕ್ಷಣಿಕವಾದ ಜಠರದ ಮತ್ತು 
ಕರುಳಿನ ಸೋಂಕು ಎಂದು ಹೇಳಬಹುದು. ಕೆಲವು ಸಂದರ್ಭಗಳಲ್ಲಿ ಇದು ಇನ್ನೂ 
ದಾರುಣ ರೂಪವನ್ನು ತಾಳುತ್ತದೆ, ಏಕೆಂದರೆ ದೊಡ್ಡ ಪ್ರಮಾಣದ ಆಹಾರ ತಯಾರಿಕೆ 
ಯಲ್ಲಿ ಈ ಜೀವಿಗಳ ಬೆಳವಣಿಗೆಗೆ ಬಹು ಅನುಕೂಲಕರ ಅವಕಾಶಗಳಿರುತ್ತವೆ. 


|| ಗುಂಪು: ಏರೊಬ್ಯಾಕ್ಸರ್‌-ಸೆರ್ರೇಷಿಯ-ಎರ್ತಿನಿಯ 

ಮುಖ ಏರೊಬ್ಯಾಕ್ಟೆರ್‌ ಪ್ರಭೇದವಾದ ಏರೊಬ್ಯ್ಯಾಕ್ಟೆರ್‌ ಎರೊಜೆನಿಸ್‌ ಕೆಲವು 
ವೇಳೆ ಕರುಳಿನಲ್ಲಿರುತ್ತದೆ. ಆದರೆ ಅದು ವಿಶಿಷ್ಟವಾಗಿ ಕರುಳಿನ ವಾಸಿಯಲ್ಲ. ಅದು ನೀರಿ 
ನಲ್ಲಿ ಮತ್ತು ಮಣ್ಣಿ ನಲ್ಲಿ ಹೆಚ್ಚಾಗಿರುತ್ತದೆ. ಒಂದೇ ರೀತಿ ಇರುವ ಜೀವಿಗಳನ್ನು, 
ಅವುಗಳಿಗೆ ಕವಚಗಳಿರುವುದನ್ನವಲಂಬಿಸಿ ಹಾಗೂ ಅವುಗಳ ಶಾಶ್ವತ ಅಚಲತ್ವವನ್ನವ 
ಬಂಬಿಸಿ ಪ್ರತೆ ೇಕಿಸಬಹುದು. ಇವು ಮನುಷ್ಯನ ಉಸಿರಾಟದ ಅಂಗದಲ್ಲಿರುತ್ತವೆ. 
ಇದಕ್ಕೆ ಕ್ಲೆಬ್ಸಿಯೆಲ್ಲಾ ನ್ಯೂಮೊನಿಯೆ ಎಂಬ ಹೆಸರಿದೆ. ಈ ಹೆಸರನ್ನು ಏರೊಬಾಕ್ಕರ್‌ 
ಎರೊಜೆನಿಸ್‌ ಗೆ ಸಮಾನಾರ್ಥಕ ಪದವಾಗಿ ಪರಿಗಣಿಸಬಹುದು. ಈ ಗುಂಪಿನ ಬಹುತೇಕ 
ತಳಿಗಳು ಚರುಕಾಗಿ ಸಾರಜನಕವನ್ನು ಸ್ಥಿರೀಕರಿಸುತ್ತವೆ. ಆಮ್ಲ ಜನಕವಿಲ್ಲದಾಗ 
ಮಾತ್ರ ಸಾರಜನಕ ಸ್ಥಿರೀಕರಣ ನಡೆಯುತ್ತದೆ. 


ಸೆರ್ರೇಷಿಯ ಮಾರ್ಲಿನ್‌ ಕೂಡ ಮಣ್ಣಿನ ಮತ್ತು ನೀರಿನ ಸಾಮಾನ್ಯ ಜೀವಿ. ಇದು 
ಫಾರ್ಮಿಕ್‌ ಹೈಡ್ರೊಜಿನಗಲಯೇಸ್‌ ಅನ್ನು ಉತ್ಪಾದಿಸಲು ಅಸಮರ್ಥವಾಗಿದೆ. ಆದುದ 
ರಿಂದ (ಸಕ್ಕರೆ ಹುದುಗುವಿಕೆಯಲ್ಲಿ ಸ್ವಲ್ಪ ವಾಯು ಉತ್ಪನ್ನವಾಗುತ್ತದೆ ಅಥವಾ 
ಸ್ವಲ್ಪವೂ ಉತ್ಪತ್ತಿ ಯಾಗುವುದಿಲ್ಲ) ಲ್ಯಾಕ್ಟೋಸ್‌ಆನ್ನು ಹುದುಗಿಸುವ ಇದರ 
ಅಸಾಮರ್ಥ್ಯದಿಂದ ಅಥವಾ ದುರ್ಬಲ ಸಾಮರ್ಥ್ಯದಿಂದ ಏರೊಬ್ಯಾಕ್ಟರ್‌ನಿಂದ ಇದು 
ಭಿನ್ನವಾಗಿದೆ. ಬಹುಪಾಲು (ಆದರೆ ಎಲ್ಲವೂ ಅಲ್ಲ) ಸೆರ್ರೇಷಿಯಾದ ತಳಿಗಳು 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದೆ ಜೀವಿಗಳು 105 


ಕೋಷ್ಟಕ 18.5: | ಗುಂಪಿನ ಮುಖ್ಯ ಜಾತಿಗಳ ಆಂತರಿಕ 
ಪ್ರತ್ಯೇಕತೆಗಳು 





ನರಿಷ್ಟತೆಗಳು ಎಪೆರಿಷಿಯ ಸಾಲ್ಮೊನೆಲ್ಲ ಹಿಜೆಲಾ 











ಮನುಷ್ಯನಿಗೆ ಅಥವಾ ಪ್ರಾಣಿಗಳಿಗೆ 


ರೋಗವನ್ನುಂಟುಮಾಡುವಿಕೆ ಹ VE pi 
ಚಲನಶಕ್ತಿ ಸ! + Me 
ಗ್ಲುಕ್ಲೋಸ್‌ನ ಹುದುಗುಪಿಕೆಯಿಂಪ ವಾಯು 

(C02 2) ಉತ್ಕದವೆ + ಡ್ಯ ವ 
ಲ್ಯಾಕ್ಟೋಸ್‌ನ ಹುದುಗುವಿಕೆ ಡೆ ಜೋ ಹ 
8-ಗ್ಯಾಲಕ್ಟೊಸೈದಡೇಸ್‌ ಡ್ಯ — V 


ಇಂಗಾಲ ಮೂಲವಾಗಿ ಸಿಟ್ಟೀಟ್‌ನ 
ಉಪಯೋಗ ನಾ A ಜು 


ಬ್ರಿಪ್ಟೊಫ್ಯಾನ”ನಿಂದ ಇಂದೋಲ”ನ 


ಉತ್ಪಾದನೆ ಡ್ಯ ಮಾ V 





8 ಗ್‌ ೧ಪಿಷೊಳಗೆ ವ್ಯತ್ಕಾಸವಾಗುವ ಪ್ರತಿಕ್ರಿಯೆಯನ್ನು ೬! ಸೂಚಿಸುತ್ತದೆ. 


ಹ 
b ಸಾ.ಟೈಫೊಸ ಒಂದನ್ನುಳಿದು. 


ಟ್ರೈಸ್ಟೈಕ್ರೋಲ್‌ ಸಾಧಿತವಾದ ಪ್ರೊಡಿಜಯೊಸಿನ್‌ ಎಂಬ ಒಂದು ವಿಶಿಷ್ಟ ಕೋಶಗಳ 
ಕೆಂಪು ವರ್ಣದ್ದ.ವ್ಯವನ್ನುಂಬುಮಾಡುತ್ತದೆ (ಚಿತ್ರ 18.6). 


ಎರ್ವಿನಿಯ ಪಂಗಡದ ಜೀವಿಗಳು ಬಹುಶಃ ಬಹು ವಿಭಿನ್ನತ್ವವಿರುವ ಜೀವಿಗಳೆ 
ಸಮುದಾಯವಾಗಿರಬಹುದು. ಇವು ಸಸ್ಯಗಳ ಸಹವಾಸದಲ್ಲಿರುತ್ತವೆಯಾದ್ದರಿಂದ 
ಇವುಗಳನ್ನು ಒಂದೇ ಗುಂಪಿನಲ್ಲಿ ಸೇರಿಸಲಾಗಿದೆ. ಮೂರು ಮುಖ್ಯ ಪ್ರಭೇದಗಳಲ್ಲಿ 
ಎ. ಹರ್ಬಿಕೊಲ ಮತ್ತು ಎ.ಕ್ಕಾರೊಟೊಸೊರ ಎಂಬ ಎರಡು ಪ್ರಭೇದಗಳು DNA ಬೇಸ” 
ಸಂಯೋಜನೆಯಲ್ಲಿ ಮತ್ತು ಶರೀರಶಾಸ್ತ್ರೀಯ ಗುಣಗಳಲ್ಲಿ, ಏರೊಬ್ಯಾಕ್ಟರ್‌-ಸೆರ್ಫೇಷಿಯ 
ಸಂಕೀರ್ಣದ ಹತ್ತಿರ ಸೇರುತ್ತವೆ. ಸೆರ್ರೇಷಿಯದಂತೆ ಅವುಗಳಲ್ಲಿ ಘಾರ್ಮಿಕ* ಹೈಡ್ರೊ 
ಜಿನ್‌ಲಯೇಸ್‌" ಇರುವುದಿಲ್ಲ. ಆದ್ದರಿಂದ ಬ್ಯುಟನೆಡಯಲ್‌ ಹುಡುಗುವಿಕೆಯನ್ನುಂಟು 


106 ಬ್ಯಾಕ್ಟೇರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಮಾಡುವಾಗ ಕಾಣಿಸುವಂಥ ವಾಯು ಸ ಸ್ವಲ್ಪ ಉತ್ಪಾದಿಸಲ್ಪ ಡುತ್ತದೆ ಅಥವಾ ಸ್ವಲ್ಪವೂ 
ಉತ್ಪಾದಿಸಲ್ಪಡುವುದಿಲ್ಲ. ಲ್ಯಾಕ್ಟೊ (ಸ್‌ ಸುದುಗುವಿಕೆಯು ಭಿನ್ನವಾಗಿದೆ. ಎರ್ರಿನಿಯ 
ಹರ್ಬಿಕೊಲವು ಕೆಲವು ವೇಳೆ ಸಸ ರೋಗವನ್ನು ಉಂಟುಮಾಡುವಂತೆ ದಾಖನಸೆಗಳು 
ಸಿಕ್ಕಿದ್ದರೂ, ಆದು ಸಸ್ಯ ಗಳ ಮೋಲೆ ಯಲ್ಲಿ ಹಾನಿಕರವಲ್ಲದ ಸಸ್ಯಪರೋಪಜೀವಿ 
ಯಾಗಿ ಸ ಸಾಮಾನ್ಯವಾಗಿ ಓಂಡುಬಗುತ್ತದೆ. ಮನುಷ್ಯ ಮತ್ತು ಪ್ರಾಣಿಗಳ ಕರುಳಿನಿಂದ 
ತಳಿಗಳನ್ನು ಬೇರ್ಪಡಿಸಲಾಗಿದೆ. ಇದು ಹಳದಿ ಬ್ದ ದ ಒಂದು ಕೋಶವರ್ಣದ ವ್ಯ 
ವನ್ನು ಉತ್ಪಾ ದಿಸುತ್ತ ದೆ. ಎರ್ವಿನಿಯ ಕಾ ರೊಟೊಪೊರವು ಹೆಬವು ಸಸ್ಯ ಗಳ ರಸಭರಿತ 
ಭಾಗಗಳಲ್ಲಿ 'ಾಣಬರುವ ಮೃ ದುವಾದ ಕೊಳೆಯುವ ರೋಗಕ್ಕೆ ಕಾರಣವಾಗಿದೆ. ಪೆಕ್ಸಿ 
ನೊಲಿಟಕ್‌ ಕಿಣ್ವಗಳನ್ನು ಉತ್ಪಾದಿಸುವ ಸಾಮರ್ಥ್ಯದಿಂದ ಅದನ್ನು ಗುರುತಿನ 
ಬಹುದು; ಈ ಸಾಮರ್ಥ್ಯವು ಸಸ್ಯ ಗಳನ್ನು ಅದು ಆಕ್ರಮಿಸುವುದಕ್ಕೆ ಕಾರಣವಾಗಿರುವ 
ಒಂದು ವಿಶೇಷ ಗುಣವಾಗಿದೆ. 


ಮೂರನೆ ಮುಖ್ಯ ಎರ್ವಿನಿಯ ಪ್ರಭೇಧವಾದ ಎ. ಅಮೈೈಲೊಪೂರವು ಬೇರೆ 
ರೀತಿಯ ಸಸ ರೋಗವನ್ನು ೦ಟಾಮಾಡುತ. ದೆ ಸುತ್ತು ಆವರಣವುಳ್ಳ ಊಶಕದ 
ಸಾವು ಅಥವಾ ಬತ್ತಿ ಹೋಗುವಿಕೆಯೇ ಈ ರೋಗವಾಗಿದೆ. ಈ ಜೀವಿಯು ಇತರ 
ಎರ್ವಿನಿಯ ಪ್ರಭೇದಗಳಿಗೆ ಅಥವಾ ಏರೊಬ್ಯಾಕ್ಟರ್‌-ಸೆರ್ರೇಷಿಯ ಗುಂಪಿಗೆ ಸಂಬಂಧಿಸಿರುವಂತೆ 
ಕಂಡುಬರುವುದಿಲ್ಲ. ಎಂಬೆರೊಬು ಕ್ರೈ €ರಿಯೇೇಸಿಯ ಇತರ ಯಾವ ಜೀವಿಗಳೂ ಹುದುಗಿಸ 
ದಂತಹ ರೀತಿಯಲ್ಲಿ ಗ್ಗ ಕೋಸ್‌ ಅನ್ನು ಹೆಚ್ಚು ಕಡಮೆ ಹುಡುಗಿಸುವುದೆರಿಂದ ಇದು 
ಸೂಚಿಸಲ್ಪಟ್ಟಿದೆ ; ಅವು ಗ್ಲುಳೋಸ್‌ಅನ್ನು ಹೆಚ್ಚು ಕಡಮೆ ಪೂರ್ಣವಾಗಿ ಲ್ಯಾಕ್ಟಿಕ್‌ 
ಆಮ್ಲ, ಇಥನಾಲ್‌ ಮತ್ತು €೦2 ಆಗಿ ಪರಿವರ್ತಿಸುತ್ತವೆ (ಚಿತ್ರ 18.7). ಪೈರು 
ವಿಕ್‌ ಆಮ್ಲದ ವಿಭಜನೆಯಿಂದ ಫಾರ್ಮಿಕ್‌ಆಮ್ಲ ಉತ್ಪಾದನೆಯನ್ನು ಕರುಳಿನ 


H H ಚಿತ್ರ 18.6: ಸೆರ್ರೇಷಿಯದಿಂದ 
N N ಆ ಸ ತ್ರ ಹ 
| | | | ಉತ್ಪಾದಿಸ ಲಾದ ಕೆಂಪು ವರ್ಣದ್ರವ ವ್ಯ: 
೦೧, H,, ಪ್ರೊಡಿಜಿಯೆಸಿಸ್‌ನ ರಚನೆ. 
1 


ಗುಂಪು ಮತ್ತು ಆದಕ್ಕೆ ಸಂಬಂಧಿಸಿದ ಜೀವಿಗಳಲ್ಲಿ ಸಾರ್ವತ್ರಿಕವಾಗಿ ಕಾಣಬಹುದು 
ಆದರೆ ಇವುಗಳಲ್ಲಿ (ಎರ್ವಿನಿಯಗಳಲ್ಲಿ) ಇದು ಸ ಷ್ಟ ವಾಗಿ ಕಂಡುಬರುವುದಿಲ್ಲ. ಏಕೆಂದರೆ 
ಫಾರ್ಮಿಕ್‌ಅಮ್ಲವಾಗಲೀ ಜಲಬನಕವಾಗೀ "ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾ ದನೆ 
ಯಾಗುವುದಿಲ್ಲ. 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 107 
ಕೋಷ್ಟಕ 18.6: 1ನೇ ಗುಂಪಿನ ಮುಖ್ಯ ಜಾತಿಯ ಆಂತರಿಕ 
ಪ್ರತ್ಯೇಕತೆಗಳು 


ವಿಶಿಷ ತೆಗಳು ಏರೊಬ್ಬಾ ಕ ರ್‌ ಸೆರೇಷಿಯಾ ಐರ್ಲಿವಿಯಿ 
ದೆ ಶ್ರಿ ಇ ಖೆ 


ಚಲನಶಕ್ತಿ yb + WE 


ಗ್ಗ ಕೋಸ್‌ ಹುದುಗುವಿಕೆಯಿಂದ 
C೦2 +12 ಉಂಟಾಗುತ್ತದೆ. ೫ 3 — 


ಲ್ಯಾಕ್ಟೋಸ್‌ ಹುದುಗುವಿಕೆ 33 —(+)e V 
8-ಗ್ಯಾಲಕ್ಟೊಸ್ಸೈಡೇಸ್‌ + + 
ಜೆಲಟನ್‌ಅನ್ನು ದ್ರವರೂಪಕ್ಕೆ 

ಮಾರ್ಪಡಿಸುವುದು — ತ್ಕ + (—)d 
ಪೆಕ್ಸಿನೊಲೈಟಕ್‌ ಕಿಣ್ವಗಳ ಉತಾದ್ಬನೆ -- — V 
ಕೋಶಗಳ ಹಳದಿ ವರ್ಣದ್ರವ್ಯಗಳು ಎಮು — V 
ಕೋಶಗಳ ಕೆಂಪು ವರ್ಣದ್ರವ್ಯಗಳು ಇಷಾ (೨) ಇ 


ಸಸ್ಯ ಕೋಗಕಾರಕಗಳು ಅಥವಾ 
ಪರಾವಲಂಬಿಗಳು 


a ಈ, ಅಮಿಲೊವೊರ ಒಂದನ್ನು ಬಿಟ್ಟು. 

b ಗುಂಪಿನೊಳಗೆ ವೃತ್ಯಾಸಹೊಂದುವ ಒಂದು ಪ್ರತಿಕ್ರಿಯೆಯನ್ನು ೪ ಸೂಚಿಸುತ್ತದೆ. 

೨ — (4) ಚಿಹ್ನೆಯು ಹೆಚ್ಚಾಗಿ ಯಣತಳಿಗಳನ್ನು ಸೂಚಿಸುತ್ತದೆ... ಅಪರೂಪವಾಗಿ ಧನತಳಿ 
ಗಳಿರುತ್ತವೆ. 

6 - (--) ಚಿಸ್ನೆಯು ಹೆಚ್ಚಾಗಿ ಧನತಳಿಗಳು ಇರುವುದನ್ನು ಸೂಚಿಸುತ್ತದೆ, ಅಪರೂಪವಾಗಿ 
ಯಣತಳಿಗಳಿರುತ್ತವೆ. 


108 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


| ಗುಂಪು: ಪ್ರೊಟಿಯಸ್‌ 

ಪ್ರೊಟೆಯಸ್‌ ಗುಂಪಿನ ಜೀವಿಗಳು ಕೊಳೆಯುತ್ತಿರುವ ಪ್ರಾಣಿ ಪದಾರ್ಥಗಳಲ್ಲಿ 
ಹೆಚ್ಚಾಗಿ ಕಂಡುಬಂದರೂ ಇವು ಬಹುಶಃ ಮಣ್ಣಿನಲ್ಲಿ ವಾಸಿಸುವಂಥವಾಗಿವೆ. ಇವು 
ಗಳು ಗಣನೀಯವಾಗಿ ಕಡಮೆಯಾದ DNAಯ ಲ --೧ ಅಂಶವು ಇಲ್ಲಿಯವರೆಗೂ 
ಚರ್ಚಿಸಿಲಾದ ಗುಂಪುಗಳ ಬಹುಪಾಲು 


ಪ್ರಭೇದಗಳಿಂದ ಇವುಗಳನ್ನು ಪ್ರತ್ಯೇಕಿ ಗ್ಲುಕೋಸ್‌ 
ಸುತ್ತದೆ. ಅಲ್ಲದೆ, ಕೆಲವು ಶರೀರಶಾಸ್ತ್ರೀಯ ಎ 
ಗುಣಗಳಿಂದಲೂ ಇವುಗಳನ್ನು ಪ್ರತ್ಯೇಕಿಸ 2 ಪೈರುವೇಟ್‌ 


ಬಹುದು. (ಜೆಲಟಿನ್‌ ಅನ್ನು ವೇಗವಾಗಿ “9 f ಗಿ 


ರಜಾ ಸಿ - 
ಚಿತ್ರ 18.7: ಎರ್ವಿನಿಯ ಅಮೈಲೊದೊರ (ಶ್ಲೇಟ್‌ ಅಸಿಟೈಲ್‌ 004೮೦, 
+4H 


ದಿಂಡ ಗು ಕೋಸ್‌ ಹುದುಗುವಿಕೆಯ ಅಂತ್ಯ - 4 
ಣಾ ಲ್ಲಿಂ ಕೆ 


ಸತತ ನಧಿ ತ್ತ ಹಚ ಹ್ಮ CR — ಇಲಾ, ಹ 
ುತ್ಬನ್ನಗಳು (ಕೆಳಗೆ ಗೆರೆ ಹಾಕಿರುವಂತಹವು) 


ಉಂಟಾಗುವ ಸಂಭಾ ವ್ಯ ಮಾರ್ಗಗಳು. ಇಥೆನಾಲ್‌ 


ದ್ರ ವವನ್ನಾಗಿ ಮಾಡುತ್ತ ದೆ) ಮತ್ತು ಯೂರಿಯಾವನ್ನು ಜಲವಿಶ್ಲೆ (ಹಿಸುವ ಸಾಮರ್ಥ್ಯ 
ಗಳೂ ಸೇರಿವೆ. ಪ್ರೊಟಿಯಸ್‌ ಗುಂಪಿನ ಬಹುತೇಕ ಜೀವಿಗಳು ಬಹು ವೇಗವಾಗಿ ಚಲಿಸ 
ಬಲ್ಲವು. ಅದೂ ಅಲ್ಲದೆ ತೇವವಾದ ಅಗಾಂ್‌” ತಟ್ಟೆಯ ಮೇಲ್ಮೈ ಸಮೂಹ ಚಲನೆ 
ಯೆನ್ನುತ್ತಾರಿ. ಈ ಸಮೂಹ ಚಲನೆಯ ಒಂದು ಕುತೂಹಲಕರ ಗುಣವೇನೆಂದರೆ, 
ಆದೆರ ನಿಯಶಕಾಲಿಕತೆ; ಸುಪ್ತವಾದ ಕಾಲದಿಂದ ಮತ್ತು ಬೆಳವಣಿಗೆಯಿಂದ ಬೇರ್ಪಡಿ 
ಸಲ್ಪಟ್ಟ ಅನುಕ್ರಮ ತರಂಗಮಾನಗಳಲ್ಲಿ ಅದು ಕಂಡುಬರುತ್ತದೆ. ಅಗಾರ್‌ ತಟ್ಟೆಯ 
ಮೇಲೆ ಇದು ಒಂದು ವಿಶಿಷ್ಟ ಅಭಿವೃದ್ಧಿಯ ಮಂಡಲಾಕಾರದ (ವಲಯಾಕಾರದ) 


ವಿನ್ಯಾಸವನ್ನುಂಟುಮಾಡುತ್ತದೆ (ಚಿತ್ರ 18.8). 


IV ಗೊಂಪ್ರು : ಎರ್ಲಿನಿಯ 


ದಂಶಕ ಪ್ರಾಣಿಗಳಲ್ಲಿ ರೋಗದ ನಿಯೋಗಿಗಳಾದ ಎಗ್ಸಿನಿಯಾದ ಎರಡು ಅಥವಾ 
ಮೂರು ಜಾತಿಗಳಿವೆ. ಎರ್ಲಿನಿಯ ಪೆಸ್ಹಿಸ್‌, ಅದರ ಸಾಮಾನ್ಯ ಆತಿಥೇಯಗಳಿಂದ 
ಮನುಷ್ಯನಿಗೆ, ಚಿಗಟಗಳ ಮೂಲಕ ವರ್ಗಾಯಿಸಲ್ಪಡಬಹುದು. ಇದು ಮನುಷ್ಯನ 
ಗಡ್ಮೆಯೇಳುವ ಪ್ಲೇಗಿಗೆ ಕಾರಣವಾಗುತ್ತದೆ. ಈ ರೋಗ ಮಾನವ ಚರಿತ್ರೆಯಲ್ಲಿ 
ಅಪಾರ ಸಂಖ್ಯೆಯಲ್ಲಿ ಮರಣಕ್ಕೆ ಕಾರಣವಾಗುವ ಸಾಮೂಹಿಕ ಸಾಂಕ್ರಾಮಿಕ ರೋಗ 
ವಾಗಿದೆ. ಮನುಷ್ಯನಲ್ಲಿ ಈ ರೋಗವು ಉಸಿರಾಟದ ಮಾರ್ಗದ ಮೂಲಕವೂ 
_ವರ್ಗಾಯಿಸಲ್ಪಡಬಹುದು. ಎದ್ಲಿನಿಯಾ ಪ್ರಭೇದಗಳಿಂದ ಉಂಟಾಗುವ ರೋಗಗಳು 


ಕರುಳಿನ ಗುಂಪು ಮತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 109 


ಗಿ 


ಆವು ಹರಡುವ ರೀತಿಯಲ್ಲೂ ಮತ್ತು ಲಕ್ಷಣಗಳಲ್ಲೂ ಆಮಶಂಕೆ ಬೇಧಿ ಮತ್ತು 

ವಷಮಶೀಶಜ್ದರಗಳಂಥ ವಿಖ್ಯ ಕರುಳಿನ ರೋಗಗಳಿಗಿಂತ ಪೂರ್ಣವಾಗಿ ಭಿನ್ನ 
pe 

ವಾಗಿವೆ, 


ಇತ್ತೀಚಿನವರೆಗೂ, ಪ್ಲೇಗ್‌ ಜೀವಿ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಭೇದ 


ಹ 


ಗಳನ್ನು, ಪ್ರಾಣಿರೋಗಗಳ ಒಂದು ವಿಂಗಡಿಕೆಗೆ ಕಾರಣವಾದ ಗ್ರಾಮ್‌-ಖುಣ 


ಚಿತ್ರ 18.8: ಪೋಷಕ ಆಗಾರ್‌ ತಟ್ಟೆಯ 
ಮೇಲೆ ಯಲ್ತಿ ಪ್ರೊಟೆಯಸ್‌ನ ಸಮೂಹಚಲನೆ. 
ತಟ್ಟೆಯ ವಧ್ಯಕ್ಕಿ ಒಂದು ಬ್ಯಾಕ್ಟೀರಿಯಲ್‌ 
ವಎಿಲಂಬಿಯು ಒಂದು er ಇಡಲಾಯಿತು 
ಮಸ್ತು 379 ನಲಿ 20 ಗಂಟೆಗಳವರೆಗೆ ಅದನ್ನು 
ಹೊದಿಗಿಸಿದ ಮೇಲೆ ಛಾಯಾಚಿತ್ರ, ತೆಗೆಯ 
ಲಾಯಿತು. 11, , Jones ಮತ್ತು ಓ. ೪. 
A. Park ಅವರ ‘The influence of 
medium composition on the 
growth and swarming of Pro- 
189' ನಿಂದ ಶೆಗೆದುಕೊಳ ಲಾಗಿದೆ. J. Gen. 


Microbiol. 47, 369 (1967). 





ಬ್ರ 


ದಂಡಾಣುಗಳ, ಅಪೂರ್ಣವಾಗಿ ವಿವರಿಸಲ್ಪಹ್ಟಿಂತಹ ಪಾಠ ರೆಲ್ಲ ಜಾತಿಯಲ್ಲಿ ಸೇರಿಸ 
ಲಾಗಿತ್ತು. ಅವುಗಳನ್ನು ಎರ್ಲಿನಿಯ ಎಂಬ ಹೊಸ ಜಾತಿಗೆ ಸೇರಿಸಿದನಂತರ, ಆವು 
ಜೀವರಾಸಾಯನಿಕವಾಗಿ ಮತ್ತು ಶರೀರ ಶಾಸ್ತ್ರೀಯವಾಗಿ (ರೋಗಶಾಸ್ಟ್ರ್ರೀಯವಾಗಿ 
ಅಲ್ಲದಿದ್ದರೂ) ಕರುಳನ ಗುಂಪನ್ನು, ಪಾಶ್ಚುರಲ್ಲದ ಇತರ ಜೀವಿಗಳನ್ನು ಹೋಲುವು 
ದಕ್ಕಿಂತ ಹೆಚ್ಚು ನಿಕಟವಾಗಿ ಹೋಲುತ್ತವೆ. 


ಎರ್ಲಿನಿಯ ಜಾತಿಯ ಜೀವಿಗಳು ಗ ಮತ್ತು €೦2ಗಳನ್ನು ಉತ್ಪಾದಿಸದೆ, 
ಬೆರಕೆ-ಅಮ್ಲ ಹುದುಗುವಿಕೆಯನ್ನು ಕ್ಲೆ ಗೊಳ್ಳುತ್ತವ ಈ ವಿಧದಲ್ಲಿ ಆವು 8-ಗ್ಯಾ ಲಕ್ವೊ 
ಸೈಡೇರ್ಸಅನ್ನು ಉತ್ಪಾ ದಿಸುತ್ತವೆ ಮತ್ತು ಹೆಚ್ಚಿ ನ ಪ್ರಮಾಣದ ಯುರಿಯೇಸ ಕ ಕಣು 
ಪುಗಳಿ. ಪನಿ ಭಿನ್ನತೆ ತೋರಿಸ ವ ಗುಣವಾಗಿದೆ. ಎ. ಪೆಸ್ಟಿಸ್‌ 
ಶಾಶ್ವ ತವಾಗಿ ಆಚಲವಾಗಿದೆ. 0ಜಗಯ GC ಅಂಶವು, ಎಷೆರಿಹಿಯ-ಸಾಲ್ಮೊ 
ನೆಲ್ಲ-ಸಿಚೆಲ ್ಲಾ ಗುಂಪಿನ G+ C ಅಂಶಕ್ಕಿಂತ ಗಣನೀಯ ರೀತಿ ಕಡಮೆಯಿದೆ. ಇವು 


ಗಳನ್ನು ಎಂಟಿಕೊಬ್ಯಾ ಕ್ರೀರಿಯೇಸಿಯಿಂದ ಪ್ರತ್ಯೇಕಿಸುವಂತಹ ಒಂದು ಸಾಕಣೆ 


110 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಲಕ್ಷಣವೇನೆಂದರೆ ಇವು ಸಂಕೀರ್ಣ ಮಾಧ್ಯಮಗಳ ಮೇಲೆ ಹೆಚ್ಚು ನಿಧಾನವಾಗಿ 
ಬೆಳೆಯುತ್ತ ವೆ. 


ತುದಿಯಲ್ಲಿ ಕಶಾಂಗಗಳನ್ನುಳ್ಳ ಜೀವಿಗಳು : ಎರೊಮೋನಾಸ್‌-ಫೋಟೊ 
ಬ್ಯಾಕ್ಟೀರಿಯಮ್‌-ವಿಬ್ರಿಯೊ 


ತುದಿಯಲ್ಲಿ ಕಶಾಂಗಗಳನ್ನುಳ್ಳ ಐಚ್ಛಿಕ ಅವಾಯುಜೀವಿಗಳನ್ನು ಎಂಟಿರೊ 
ಬ್ಯಾಕ್ಟೀರಿಯೇಸಿಗಳಿಗಿಂತ ಬಹು ಕಡಮೆ ಪ್ರಮಾಣದಲ್ಲಿ ಅಧ್ಯಯನ ಮಾಡಲಾಗಿದೆ, 
ಆದುದರಿಂದ ಅವುಗಳ ವರ್ಗೀಕರಣ ಇನ್ನೂ ನಿರ್ಧಾರವಾಗಿಲ್ಲ. ತಾತ್ಕಾಲಿಕವಾಗಿ 
ಇದರ ಮೂರು ಗುಂಪುಗಳನ್ನು ಗಮನಿಸಬಹುದು (ಕೋಷ್ಟಕ 18.4). 


ಎರೊಮೋನಾಸ್‌ ಜಾತಿಯಲ್ಲಿ ಸಕ್ಕರೆ ಹುದುಗುವಿಕೆಯ ವಿಧಾನದಲ್ಲಿ ಭಿನ್ನತೆ 
ತೋರುವ ಜೀವಿಗಳಿವೆ. ಎರೊಮೋನಾಸ್‌ ಹೈಡ್ರೊಫಿಲ, ಏರೊಬ್ಯಾಕ್ಟರ್‌ನಂತೆ ಬ್ಯುಟ 
ನೆಡಯಲ್‌ ಹುದುಗುವಿಕೆಯದ್ದು ನಡೆಸುವಾಗ ಟಗ, ಮತ್ತು C೦2 ಗಳನ್ನುತ್ಯಾದಿಸು 
ತ್ತ್ವ ದೆ. ಎರೊಮೋನಾಸ್‌ ಫಾರ್ಮೀಿಕನ್ಸ್‌ ಮತ್ತು ಎ. ಪಿಜೆಲ್ಲಾಯ್ಕಿಸ್‌ಗಳು ಹಿಜೆಲ್ಲಾದಂತೆ 
ಮಾಯುಉತ್ಪಾದನೆಯಿಲ್ಲದೆ ಮಿಶ್ರ-ಆಮ್ಲ ಹುದುಗುವಿಕೆಯನ್ನು ನಡೆಸುತ್ತವೆ. 
ಎ. ಷಿಜೆಲ್ಲಾಯ್ಡಿಸ್‌ಗಳು DNA ಪ್ರತ್ಯಾಮ್ಲ ಸಂಯೋಜನೆಯಲ್ಲಿ ಸಹ ಿಜೆಲ್ಲಾ 
ಗುಂಪನ್ನು ನಿಕಟವಾಗಿ ಹೋಲುತ್ತವೆ. ಈ ಕರುಳಿನ ಗುಂಪಿನಲ್ಲಿರುವ ದೈಹಿಕ ಪ್ರತಿ 
ವಿಷಜನಕಗಳೂ ಇವುಗಳಲ್ಲಿವೆ. 


ಈ ಜಾತಿಯಲ್ಲಿ ಎ. ಫಾರ್ಮಿಕನ್ಸ್‌ ಗಳನ್ನು ಜೀವರಾಸಾಯನಿಕ ಗುಣಗಳ ವಿಚಾರ 
ದಲ್ಲಿ ಹೆಚ್ಚು ಆಳವಾಗಿ ಅಧ್ಯಯನಮಾಡಲಾಗಿದೆ. ಇದರ ಜೀವರಾಸಾಯನಿಕ ಅಂಕಿ 
ಅಂಶಗಳು ಸರಳ ಶರೀರಶಾಸ್ತ್ರ್ರಿಯ ಮತ್ತು ಸಾಕಣೆ ಆಧ್ಯಯನೆಗಳಿಂದ ಕಿಳಿಯಲಾಗ 
ದಂತಹ ಹಲವು ರೀತಿಗಳಲ್ಲಿ ಅದು ಕರುಳಿನ ಗುಂಪನ್ನು ಹೋಲುತ್ತದೆ ಎಂದು ಸೂಚಿ 
ಸಿವ, ಉದಾಹರಣೆಗೆ, ಅಮೈನೊಲಮ್ಣ್ಗ ಜೀವಸಂಶ್ಲೇಷಣೆಯ ನಿಯಂತ್ರಣದ 
ವಿಧಾನಗಳು ಎ. ಕೊಲಿಯ ವಿಧಾನಗಳನ್ನು ನಿಕಟವಾಗಿ ಹೋಲುತ್ತವೆ. ಆದೆರೆ ವಾಯು 
ಜೀವಿ ಸ್ಕ್ಯೂಡೊಮೊನಾಡ್‌ಗಳಲ್ಲಿರುವ ವಿಧಾನಗಳನ್ನು ಸ್ವಲ್ಪವೂ ಹೋಲುವುದಿಲ್ಲ. ಈ 
ಪ್ರಭೇದವು ಓ-ಗ್ಯಾಲಕ್ಟೊಸೈಡೇಸ್‌ ಅನ್ನು ಉತ್ಪಾದಿಸುತ್ತದೆ; ಇದು ಎ. ಕೊಲಿಯ 
ಗ-ಗ್ಯಾಲಕ್ಟೊಸೈಡೇಸ್‌ನ ಪ್ರತಿವಿಷಜನಕಗಳಿಗೆ ಸಂಬಂಧವನ್ನು ತೋರಿಸುತ್ತದೆ. 
ಖುಜುಬ್ಯಾಕ್ಟ್ವೀರಿಯಾಗಳಲ್ಲಿ ಒಂದು ಪ್ರಾಥಮಿಕ ವರ್ಗೀಕರಣಶಾಸ್ತ್ರ್ರೀಯ ಗುಣ 

ಇಗಿ ಕಶಾಂಗಗಳು ಸೇರಿಕೊಳ್ಳುವ ರೀತಿಯು, ತುನಿಯಲ್ಲಿ ಮತ್ತು ಸುತ್ತಲೂ ಕಶಾಂಗ 
ಗಳಿರುವ ಗುಂಪುಗಳನ್ನು ವರ್ಗೀಕರಣದಲ್ಲಿ ಬಹಳ ದೂರವಾಗಿ ಬೇರ್ಪಡಿಸಿರುವುದು 
ನಿಜವಾಗಿಯೂ ಸಮರ್ಥನೀಯವಲ್ಲ ಎಂದು ಈ ಆಂಶಗಳು ತೋರಿಸಿವೆ, ಅವುಗಳ 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 111 


ಇತರ ದೃಶ್ಯರೂಪೀಯ ಗುಣಗಳ ಪರಿಮಾಣಗಳಲ್ಲಿ ತುದಿಗಳಲ್ಲಿ ಕಶಾಂಗಗಳಿರುವ 
ಐಚ್ಛೆಕ ಅವಾಯುಜೀವಿಗಳು, ವಾಯುಜೀವಿ ಸ್ಕೂಡೊಮೋನಾಜ್‌'ಗಳಿಗಿಂತ ಕರುಳಿನ 
ಗುಂಪಿನೊಡನೆ ಇನ್ನೂ ಹೆಚ್ಚಿನ ಹೋಲಿಕೆಗಳನ್ನು ತೋರಿಸುತ್ತವೆ. 


ಎರೊಮೋನಾಸ್‌ ಜಾತಿಯ ಜೀವಿಗಳು ನಿರ್ಮಲವಾದ ನೀರಿನಲ್ಲಿ ವಾಸಿಸುತ್ತವೆ. 
ಎರೊಮೋನಾಸ್‌ ಹೈಡ್ರೊಫಿಲವು ಶೀತ-ರಕ್ತ ಪ್ರಾಣಿಗಳಿಗೆ ರೋಗಕಾರಕವಾಗಿದೆ, ಕಪೆ 
a 

ಗಳಲ್ಲಿ ಇದು ಇಡೀ ದೇಹಕ್ಕೆ ಸೋಂಕುಂಟುಮಾಡುತ್ತದೆ. 


ಫೋಟೊಬ್ಮಾಕ್ಟೀರಿಯಮ್‌ ಜಾತಿಯ ಜೀವಿಗಳು ಸಮುದ್ರಗಳಲ್ಲಿ ಮಾತ್ರ ಕಂಡು 
ಬರುತ್ತವೆ. ಬಹುತೇಕ ಇತರ ಸಾ ಭಾವಿಕ ಸಮುದ್ರದ ಬಾ ಕೈ "ರಿಯಾಗಳೆಂತೆ, ಅವು 
ಅಭಿಸಿರಣದ ಪ ಪ್ರಭಾವಕ್ಕೊಳಗಾಗುತ್ತವೆ. ನಿರ್ಮಲವಾದ ನೀರಿನಲ್ಲಿ ವಿಲಂಬಿತಗೊಳಿ 
ಸಿದರೆ ಅವು ಬೇಗನೆ ನಾಶವಾಗುತ್ತವೆ. ಅವುಗಳ ಬೆಳವಣಿಗೆಗೆ ಕನಿಷ್ಟಪಕ್ಷ ಶೇಕಡ 
1ರಷ್ಟು 1801ನ ಅವಶ್ಯ ಕತೆಯಿದೆ. ಅವುಗಳ ಇನ್ನೊಂದು ಪ ನ್ರತ್ಯೇಕಿಸುವಂತಹ 
ಗುಂಪ ಗುಣವೇನೆಂದರೆ, 'ಜೀವಪ್ಪ ಕಾತಿಸುವಿಕೆ. ಈ ಗುಣವು, 6ನೇ ಅಧ್ಯಾಯೆದಲ್ಲಿ 
ಚರ್ಚೆ ಸಲಾಗಿರುವಂತೆ ಮುಕ್ತ ಆಮ್ಲ ಜನಕವಿರುವುದನ್ನವಲಂಬಿಸಿದೆ. ಇದು ಸ್ವಲ್ಪ 
ಮಟ್ಟಿ ಗೆ ಪೋಷಣಾ ವಾತಾವರಣವನ್ನೂ ಆವಲಂಬಿಸಿದೆ. ಬಹುತೇಕ ಈ ಜೀವಿಗಳನ್ನು 
ಸಾವಯವ ಪೋಷಕವಾಗಿ ಗ್ಲುಕೋಸ್‌ 'ಮಾತ್ರ ವಿರುವ ಒಂದು ಕ ನೈ ತಕ ಮಾಧ್ಯ ಮದ 
ವಾಯುಜೀವಿ ರೀತಿಯಲ್ಲಿ ಬಿಳೆಸ ಬಹುದಾದರೂ. ಈ ಪ ರಿಸಿ ತಿಗಳ್ಲ್ಲ ಅವು ಸ 
ವುದಿಲ್ಲ. ಬೆಳಕನ್ನು ಉತ್ಪಾದಿಸಲು ಅವೆ ಸನೊಲಮ್ಣ ಗಳು ಬೇಕಾಗಿವೆ. ಅವಾಯು 
ಜೀವಿ ಬೆ4ವಣಿಗೆ ಪರಿಸ್ಥಿ ತಿಗಳಲ್ಲ ಈ ಜೀವಿಗಳು ಸಕ್ಕರೆಗಳ ಮಿಶ್ರ-ಆಮ್ಲ ಹುದುಗುವಿಕೆ 
ಗಳನ್ನು ನಡೆಸುತ್ತದೆ. “ಲವು ೦೦; ಮತ್ತು ಗ 2 ಗಳನ್ನು ಉತ್ಪಾದಿಸುತ್ತವೆ; ಮಿಕ್ಕ 
ಕೆಲವು ಇವುಗಳನ್ನು ಉತ್ಪಾದಿಸುವುದಿಲ್ಲ. ಕೆಲವು ಪ್ರಕಾಶಿಸುವ ಬ್ಯಾಕ್ಟೀರಿಯಾಗಳು 
ನೇರ ದಂಡಾಣುಗಳಾಗಿವೆ ; ಮತ್ತೆ ಕೆಲವು ಪಕ್ರವಾಗಿವೆ. ಜೀವಪ್ರಕಾಶಿಸುವಿಕೆಯ 
ಆಧಾರದಿಂದ ಒಂದು ವಿಶೇಷ ಪಂಗಡವನ್ನು ಪರಿಗಣಿಸುವುದು ಸಮಂಜಸವಲ್ಲವೆಂದೂ 
ಮತ್ತು ಈ ಜೀವಿಗಳನ್ನು ಅವುಗಳ ಕೋಶಗಳ ಆಕಾರವನ್ನವಲಂಬಿಸಿ ಎರೊಮೋನಾಸ್‌ 
ಮತ್ತು ವಿಬ್ರಿಯೊ ಜಾತಿಗಳಲ್ಲಿ ಹೆಚ್ಚು ಸೂಕ್ತವಾಗಿ ವರ್ಗೀಕರಿಸಬಹುದೆಂದೂ ಸೂಚಿಸ 
ಲಾಗಿದೆ. 


ಪ್ರ ಕಾಶಿಸುವ ಬ್ಯಾಕ್ಟೆ "ರಿಯಾಗಳು, ಎಲ್ಲಾ ಸಮುದ್ರದ ಮಾತಾನರಣಗಳಲ್ಲಿವೆ. 
ಸತ್ತ ಮೀನಿನ ಮೇಲೆ ಹೆಚ್ಚಾಗಿ ಇವು ಅಭಿವೃದ್ಧಿ ಹೊಂದುತ್ತವೆ. ಅವುಗಳಲ್ಲಿ ಬಹು 
ಪಾಲು ಜೀವಿಗಳು ಸಹಜೀವನ ನಡೆಸುತ್ತ ವೆ. ಕೆಲವು ಮೀನುಗಳ ಮತ್ತು ಆಕಶೇರುಕ 
ಗಳ ವಿಶೇಷ ಪ್ರಕಾಶಕ ಆಂಗಗಳಲ್ಲಿ ಇವು ಇರುತ್ತವೆ (24ನೇ ಅಧ್ಯಾಯ "ಫೋಡಿ. 


112 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವಿಬ್ರಿಯೊ ಜಾತಿಯ ಐಚ್ಛಿಕ ಅವಾಯುಜೀವಿಗಳಲ್ಲಿ ವಕ್ರವಾದ ಹೋಶಗಳಿವೆ. 
ಅವು ಮಿಶ್ರ-ಆಮ್ಲ ಹುದುಗುವಿಕೆಯನ್ನು ವಾಯುಳತ್ಪಾದನೆಯಿಲ್ಲದೆ ನಡೆಸುತ್ತವೆ. 
ಚೆನ್ನಾಗಿ ಗುರುತಿಸಿದ ಪ್ರಭೇದವಾದ ವಿಬ್ರಿಯೊ ಕೊಲೆರವು ಕಾಲರವೆಂಬ ಒಂದು 
ಮಾದರಿ ಕರುಳಿನ ರೋಗವನ್ನುಂಟುಮಾಡುತ್ತದೆ. ವಿ. ಕೊಲೆರವನ್ನು ರಚನೆಯಲ್ಲಿ 
ಮತ್ತು ಶರೀರಶಾಸ್ತ್ರ್ರೀಯ ವಿಧಾನಗಳಲ್ಲಿ ಹೋಲುವ, ರೋಗಕಾರಕವಲ್ಲದ ಜೀವಿಗಳು 
ನಿರ್ಮಲವಾದ ನೀರಿನಲ್ಲಿ ಸಾಮಾನ್ಯವಾಗಿವೆ ; ಆ ಗುಂಪು ಕೂಡ ಸಮುದ್ರದಲ್ಲಿ ಕಂಡು 
ಬರುತ್ತದೆ. 


ಜೈನೊನೊನಾಸ್‌ ಮೊಲಿಲಿಸ್‌ 


ಈಗಾಗಲೇ ತಿಳಿಸಿರುವಂತೆ, ಸುತ್ತಲೂ ಕಶಾಂಗವುಳ್ಳ ಐಚೆಕ ಅವಾಯುಜೀವಿ 
ಯಾದ ಮತ್ತು ಸಸ್ಯ ರೋಗಕಾರಕವಾದ ಎರ್ವಿನಿಯ ಅಮೈಲೊಪೊರವು ಎಂಟೆರೊ 


ಬ್ಯಾಕ್ಕೀರಿಯೇಸಿಯ ಶರ್ಕರಪಿಷ್ಟ ಹುದುಗುವಿಕೆಯ ವಿಶಿಷ್ಟ ನಿನ್ಯಾ ಸಕ್ಟೆಂತ ಭಿನ 
ವಾದ ವಿನ್ಯಾಸವನ್ನು ಪಡೆದಿವೆ. ಒಂದು ವಿಶೇಷ ಜಾತಿಯ ಜೈವೆಇಮೊನಾಸ'ಗೆ ಸೇರಿ 
ಲಾಗಿರುವ, ತುದಿಗಳಲ್ಲಿ ಕಶಾಂಗಗಳಿರುವ ಐಚ್ಛೆಕ ಅವಾಯುಜೀವಿಯು ಗ್ಲುಕೋಸ್‌ 
ಅನ್ನು ವಿಶೇಷ ರೀತಿಯಲ್ಲಿ ಹುದುಗಿಸುತ್ತದೆ. ಸಸ್ಯರಸಗಳನ್ನು ಹುದುಗಿಸುವ ಈ 
ಜೀವಿಯು ಶುದ್ಧ ಮದ್ಯಸಾರೀಯ ಹುದುಗುವಿಕೆಯನ್ನು ಕೈಗೊಳ್ಳುತ್ತದೆ. ಆಗ 
ಲ್ಯಾಕ್ಟೆಕ್‌ಅಮ್ಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಉತ್ಪಾದಿಸುತ್ತದೆ. ಇದು ಒಂದು 
ಶಕ್ತಿಶಾಲಿಯಾದ ಹುದುಗಿಸುವ ನಿಯೋಗಿಯಾಗಿದೆ. ಹೆಚ್ಚು ಸಕ್ಕರೆ ಸಾಂದ್ರತೆಗಳಲ್ಲಿ 
ಇದು ಬೆಳೆಯಬಲ್ಲುದು. ಆಗ ಶೇಕಡ 10ರಷ್ಟು ಇಥನಾಲ್‌ಅನ್ನು ಉತ್ಪಾದಿಸುತ್ತದೆ. 
ಹುದುಗುವಿಕೆಯ ಮಾರ್ಗವು ಈಸ್ಟ್‌ ನಡೆಣವ ಮದ್ಯಸಾರೀಯ ಹುದುಗುವಿಕೆಗಿಂತ 
ಬೇರೆ ರೀತಿ ಇರುತ್ತದೆ ಎಂದು ಜೀವರಾಸಾಯನಿಕ ಆಧ್ಯಯನೆಗಳು ತಿಳಿಸಿವೆ. 
ಗ್ಲುಕೋಸ್‌, ವಮ್ಮೆನ್‌-ಮೇಯರ್‌ ಹಾಫ್‌ ಮಾರ್ಗದ ಮೂಲಕ ಉಪಯೋಗವಾಗದೆ, 


ಹೆಕ್ಟೋಸ್‌ಮಾನೊಫಾಸ್ಟೇಟ್‌ ಪಕ್ಕದ ದಾರಿಯ ಮೂಲಕ ಉಪಯೋಗವಾಗುತ್ತದೆ. 


ನೈರ್ಮಲ್ಯ ಸಂಬಂಧದ ವಿಶ್ಲೇಷಣೆಯಲ್ಲಿ ಕೊಲಿ ರೀಕಿಯ ಬ್ಯಾಕ್ಟೀರಿಯಾಗಳು 


ಕೊಲಿ ರೀತಿಯ ಬ್ಯಾಕ್ಟೀರಿಯಾಗಳಿಂದ ಮತ್ತು ವಿ. ಕಾಲೆರಗಳಿಂದ ಉಂಟಾಗುವ 
ಕರುಳಿನ ರೋಗಗಳು, ಮಲದಿಂದ ಕಲುಹಿತಗೊಂಡ ನೀರು ಮತ್ತು ಆಹಾರ ಪದಾರ್ಥ 
ಗಳಿಂದ ಮಾತ್ರ ಹೆಚ್ಚಾಗಿ ಹರಡುತ್ತವೆ. ಕಲುಹಿಶಗೊಂಡ ನೀರಿನ ಪೂರೈಕೆಯ 
ಮೂಲಕ ಹರಡುವಿಕೆಯು ಸೋಂಕಿನ ಅತಿ ಅಗಾಯಕಾರಿ ಮೂಲವಾಗಿದೆ. ಇದ್ದು 
ಹೆಚ್ಚು ಅಪಾಯಕಾರಿ ಕರುಳಿನ ರೋಗಗಳಾದ, ಅದರಲ್ಲೂ ವಿಶೇಷವಾಗಿ ವಿಷಮಶೀತ 


ಜ್ವರ ಮತ್ತು ಕಾಲರಗಳಿಗೆ ಕಾರಣವಾಗಿತ್ತು. ಇವು ಈ ಶತಮಾನದವರೆಗೂ ಎಲಾ 
ಗ್‌ 


ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 113 


ದೇಶಗಳಲ್ಲೂ ನಿಯತಕಾಲಿಕವಾಗಿ ಉಪದ್ರವ ಕೊಡುತ್ತಿದ್ದವು. ಈ ರೋಗಗಳು ಈಗ 
ನೆಲವು ಪಾಶ್ಚಾತ್ಯದೇಶಗಳಲ್ಲಿ ಹೆಚ್ಚು ಕಡಮೆ, ಪೂರ್ಣವಾಗಿ ಇಲ್ಲವಾಗಿವೆ. ಅವುಗಳ 
ನಿರ್ಮೂಲೀಕಂಣವನ್ನು ನೈರ್ಮಲ್ಯದ ಸೂಕ್ತ ಹತೋಟಿಗಳಿಂದ ಮೊದಲು ಸಾಧಿಸ 
ಲಾಗಿತ್ತು. ನೀರಿನಲ್ಲಿ ಮತ್ತು ಆಹಾರ ಪದಾರ್ಥಗಳಲ್ಲಿ ಮಲದ ಕಲ್ಮಷವು ಇದೆಯೆ ಎಂಬುದನ್ನು 
ನಿರ್ಧರಿಸಲು ಬ್ಯಾಕ್ಟೀರಿಯಾಶಾಸ್ತ್ರದ ವಿಧಾನಗಳ ಅಭಿವೃದ್ಧಿಯೇ ಮೇಲಿನ ಕಾರ್ಯದ ಬಹು 
ಮುಖ್ಯ ಭಾಗವಾಗಿದೆ. 


ಕಲುಹಿತಗೊಂಡ ನೀರಿನಿಂದ ನೇರವಾಗಿ ಕರುಳಿನ ರೋಗಕಾರಕಗಳನ್ನು 
ಬೇರ್ಪಡಿಸಲು ಸಾಧ್ಯವಿಲ್ಲ. ಏಕೆಂದರೆ, ಸೋಂಕುತಗುಲಿದ ಮಾನವನಿಂದ ಕಲ್ಮಷವು 
ಹೊಸದಾಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿರದಿದ್ದೆರೆ ಅವು ಸಾಮಾನ್ಯವಾಗಿ ಕಡಮೆ 
ಸಂಖ್ಯೆಯಲ್ಲಿರುತ್ತವೆ. ಮಲದ ಕಲ್ಮಷವಿರುವಿಕೆಯನ್ನು ತೋರಿಸಲು, ಪರೀಕ್ಷೆಗೊಳ 
ಪಟ್ಟ ಮಾದರಿಯು, ರೋಗದ ನಿಯೋಗಿಗಳಾಗಿಲ್ಲದಿದ್ದರೂ, ಕರುಳಿನಲ್ಲಿ ನಿರ್ದಿಷ್ಟ 
ವಾಗಿ ವಾಸಿಸುವಂಥ ಬ್ಯಾಕ್ಟ್ರೀರಿಯಾಗಳಿದ್ದರೆ ಸಾಕು. ಇಂತಹ ಕಲುಷಿತಗೊಳ್ಳು 
ವಿಕೆಯ ಮುಖ್ಯ ಸೂಚಿಗಳಾದ ಬ್ಯಾಕ್ಟೀರಿಯಾಗಳು ಯಾವುವೆಂದರೆ, ಮಲದ ಸ್ಮೈಪ್ಟೊ 
ಕಾಕ್ಸೈ (21 ನೇ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ) ವತ್ತು ಎ. ಕೊಲಿ ಬ್ಯಾಕ್ಟೀರಿಯಾ 
ಶಾಸ್ತ್ರಜ್ಞರಿಂದ ಅಭಿವೃದ್ಧಿಗೊಂಡ ನೈರ್ಮಲ್ಯದ ವಿಧಾನಗಳು ಒಂದು ದೇಶದಿಂದ 
ಇನ್ನೊಂದು ದೇಶಕ್ಕೆ ಸ್ವಲ್ಪ ವ್ಯತ್ಯಾಸ ಹೊಂದುತ್ತವೆ. 

ಮಃ ಕೊಲಿಯನ್ನು ಪತ್ರೆ ಹಚ್ಚಲು ಒಂದು ವಿಧಾನವೇನಿಂದರಿ, ಪರೀಕ್ಷ ಗೊಳಪಟ್ಟಿ 
ಮಾಡರಿಯ ತೆಳುದ್ರಾವಣಗಳನ್ನು ಲ್ಯಾಕ್ಟೋಸ್‌ ದ್ರಾವಣದ ನಳಿಕೆಗಳೂಳಕ್ಕೆ ಸೇರಿಸಿ 
ಅವುಗಳನ್ನು 37 ೦೦ನಲ್ಲಿ ಹೊದಗಿಸುವುದು. ಒಂದು ಆಥವಾ ಎರಡು ದಿನಗಳ 
ನಂತರ ಆಮ್ಲ ಮತ್ತು ವಾಯು ಉತ್ಪಾದಿಸಲ್ಪಟ್ಟ ರುವುದನ್ನು ಪರೀಕ್ಷಿ ಸಬೇಕು. 
ಆಮ್ಲ ಮತ್ತು ವಾಯುಳಾತ್ಪಾದಿಸುವ ಸಾಕಣೆಗಳನ್ನು ನಂತರ ಎ. ಕೊಲಿ ಸಮು 
ದಾಯಗಳನ್ನು ಗುರುತಿಸಲು ಅನುಕೂಲವಾಗುವಂಶಕ್‌ ಒಂದು ವಿಶೇಷ ಮಾಧ್ಯಮದ 
ಮೇಲೆ ಎಳೆಯಬೇಕು. ಬಹು ಸಾಮಾನ್ಯವಾಗಿ ಉಪಯೋಗಿಸುವ ಮಾಧ್ಯಮವು 
ಹೀಗಿದೆ. ಇದೇ ಇಯೊಸಿನ್‌ ಮತ್ತು ಮಿಧಿಲಿನ್‌ ಬ್ಲೂ (EMB ಆಗಾರ) ಎಂಬ 
ಎರಡು ಬಣ್ಣ ಗಳಿರುವ ಲ್ಯಾಕ್ಟೋಸ್‌-ಪೆಪ್ಟೋನ್‌ ಆಗಾರ್‌. ಈ ಮಾಧ್ಯಮದ 
ಮೇಲೆ, ಎ. ಕೊಲಿ . ಒಂದು ಲೋಹಸಂಬಂಧಿ ಪ್ರಕಾಶವಿರುವ ನೀಲಿ-ಕಪ್ಪು ಸಮು 
ದಾಯಗಳನ್ನುಂಟುಮಾಡುತ್ತದೆ. ಆದೆರೆ ಆಮ್ಲ ಮತ್ತು ವಾಯುಳಾತ್ಟಾದನೆ 
ಯೊಂದಿಗೆ ಲ್ಯಾಕ್ಟೋಸ್‌ಆನ್ನು ಹುದುಗಿಸುವ ಈ ಗುಂಪಿನ ಇತರ ಮುಖ್ಯಜೀವಿ 
ಯಾದ ಏರೊಬ್ಯಾಕ್ಸರ್‌ ಎರೊಜೆನಿಸ್‌ (ಮಲದ ಕಲ್ಮಷ ಸೂಚಕವಾಗಿ ಇರಬೇಕಾಗಿಲ್ಲ) 
ಪ್ರಕಾಶವಿಲ್ಲದ ತೆಳು ಗುಲಾಬಿ ಬಣ್ಣದ ಲೋಳೆಯಂತಹ ಸಮುದಾಯಗಳನ್ನುಂಟು 


114 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಮಾಡುತ್ತದೆ (ಚಿತ್ರ 18.9). ಈ ಎರಡು ಜೀವಿಗಳನ್ನು ಅಂತಿನುವಾಗಿ ಪ್ರತ್ಯೇಕಿ 
ಸಲ್ಮು ಬೇರ್ಪಡಿಸಲ್ಪಟ್ಟ ಒಂದು ಸಮುದಾಯವನ್ನು IMViC ಎಂಬ ಶರೀರ 
ಶಾಸ್ತಿ «ಯ ಪರೀಕ್ಷೆಗಳಿಗೊಳಪಡಿಸಬಹುದು.. ಈ ಎರಡು ಜಾತಿಗಳಿಂದ ಪಡೆಯ 
ಲಾದ ಮಾದರಿ ಫಲಿತಾಂಶಗಳನ್ನು ಕೋಷ್ಟಕ 18.7ರಲ್ಲಿ ತೋರಿಸಲಾಗಿದೆ. ಈ 
ನಾಲ್ಕು ಪರೀಕ್ಷೆಗಳಲ್ಲಿ ಮೀಥ್ಸೈಲ್‌ರೆಡ್‌ ಮತ್ತು, ವೊಗಸ್‌-ಪ್ರೊಸ್ಟರ್‌ ಪರೀಕ್ಷೆಗಳು ಅತಿ 
ಮುಖ್ಯವಾದವು. ಏಕೆಂದರೆ, ಅವು ಪರೋಕ್ಷವಾಗಿ, ಹುದುಗುವಿಕೆಗೊಳಗಾಗುವಂತಹ 
ಸಕ್ಕರೆಯ ವಿಭಜನೆಯ ರೀತಿಯನ್ನು ತೋರಿಸುತ್ತವೆ. ಈ ಎರಡು ಪರೀಕ್ಷೆಗಳನ್ನು 
ಗ್ಲುಕೋಸ್‌-ಪೆಪ್ಟೋನ್‌ ಮಾಧ್ಯಮದಲ್ಲಿ ಬೆಳೆದ ಸಾಕಣೆಗಳೊಡನೆ ನಡೆಸಲಾಗಿದೆ. 
ಅಂತಿಮ pಗಅನ್ನು ಮೀಥೈಲ್‌ರೆಡ್‌ ಪರೀಕ್ಷೆ ಕಂಡುಹಿಡಿಯುತ್ತದೆ ; ಈ ಸೂಚಿ, 
4.5 ಅಥವಾ ಅದಕ್ಕಂತ ಹೆಚ್ಚಿನ 
pH ನಲ್ಲಿ ಹೆಳದಿ ಖಾಗಿರುತ್ತದೆ 
ಮತ್ತು ಕಡಮೆ pಟೆ ಮೌಲ್ಯಗಳಲ್ಲಿ 
ಕೆಂಪಾಗಿರುತ್ತದೆ. ನಿಖರವಾದ 
ಪರೀಕ್ಷೆಯು (ಕೆಂಪುಬಣ್ಣ), ಒಂದು 
ಮಿಶ್ರ-ಆಮ್ಲ ಹುದುಗುವಿಕೆಯ 
ಹೆಚ್ಚು ಆಮ್ಲ ಉತ್ಪಾದನೆಯ 
ಸೂಚಕವಾಗಿದೆ. ವೋಗಸ"- 


ಚಿಕ್ಕ18.9: ಎಪೆರಿಷಿಯ ಕೊಲಿ 
ಮಸ್ತು ಏರೊಬ್ಯಾಕ್ಟರ್‌ ಏರೊಜೆನಿಸ್‌ 
ಗಳ ಮಿಶ್ರಣವನ್ನು ಎಳೆಯಲಾಗಿರುವ 
EMB ಆಗಾರ್‌ನ ತಟ್ಟೆ. ಎ. ಕೊಲಿಯ 
ಸಮುದಾಯಗಳು ಚಿಕ್ಕದಾಗಿವೆ ಮತ್ತು 
ತಮ್ಮ ಲೋಹಸಂಬಂಧಿ ಪ್ರಕಾಶದಿಂಡ 
ತೆಳುವಾಗಿ ಕಾಣಿಸುತ್ತವೆ. N. J. 
Palleroni ಅವರ ಕೃಪೆ. 





ಪ್ರೋಸ್ಟರ್‌ ಪರೀಕ್ಷೆಯು ಪೈರುವಿಕ್‌ ಆಮ್ಲದಿಂದ ಬ್ಯುಟನೆಡಯಲ್‌ ನ ಉತ್ಪಾದನೆ 
ಯಲ್ಲಿ ಮಧ್ಯವರ್ತಿಯಾದ ಅಸಿಬಾಯ್ಡ್‌ನ ಒಂದು ಬಣ್ಣದ ಪರೀಕ್ಷೆಯಾಗಿದೆ. ನಿಖರ 
ವಾದ ಪ್ರತಿಕ್ರಿಯೆಯು ಬ್ಯುಟನೆಡಯಲ್‌ ಹುದುಗುವಿಕೆಯ ಸೂಚಕವಾಗಿದೆ. 
ಟ್ರಪ್ಪೊಫ್ಯಾನ್‌ ಹೆಚ್ಚಾಗಿರುವ ಪೆಪ್ಫ್ಯೋನ” ಮಾಧ್ಯಮದಲ್ಲಿ ಬೆಳೆಸಲಾದ ಸಾಕಣೆಯಲ್ಲಿ 
ಕಂಡುಬಂದ ಇಂಡೋಲ್‌ ಉತ್ಪಾದನೆಯನ್ನು ಕಂಡುಹಿಡಿಯಲು ನಡೆಸುವ 


ಪರೀಕ್ಷೆಯು, ಟ್ರಷ್ಟೋಫ್ಯಾನ್‌ಅನ್ನು ಇಂಡೋಲ್‌, ಪೈರುವೇಟ್‌ ಮತ್ತು ಅಮೋ 


ಕರ:೪ಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳು 115 


ನಿಯಾಗಳಾಗಿ ವಿಭಜಿಸುವಂಶಹ ಟ್ರಪ್ಟೋಫ್ಯಾನೇಸ್‌ ಎಂಬ ಕಿಣ್ವದ ಇರುವಿಕೆಗೆ 
ಸಾಕ್ಷಿಯಾಗಿದೆ. ಕರುಳಿನ ಗುಂಪು ಮತ್ತು ಅದಕ್ಕೆ ಸಂಬಂಧಿಸಿದ ಜೀವಿಗಳಾದ 
ಬ್ಯಾಕ್ಟೀರಿಯಾಗಳಲ್ಲಿ (ಎ. ಕೊಲಿಯೂ ಸೇರಿದಂತೆ) ಈ ಕೆಣ್ವವಿದೆ. ಆದರೆ ಎ. ಎರೊ 
ಜೆನಿಸ್‌ನಲ್ಲಿ ಇದು ಇಲ್ಲವಾಗಿದೆ. ಸಿಟ್ರೇಟ್‌ ಉಪಯೋಗ ಪರೀಕ್ಷೆಯು ಸಿಟ್ರೇಟ್‌ 
ಮುಖ್ಯ ಇಂಗಾಲ ಮೂಲವಾಗಿರುವ ಒಂದು ಕೃತಕ ಮಾಧ್ಯಮದಲ್ಲಿ ಜೆಳೆಯುವ ಈ 
ಜೀವಿಯ ಸಾಮರ್ಥ್ಯವನ್ನು ನಿರ್ಧರಿಸುತ್ತದೆ. ಈ ಸಾಮರ್ಥ್ಯವು ಎ. ಕೊಲಿಯ 
ಬಹುತೇಕ ತಳಿಗಳಲ್ಲಿರುವುದಿಲ್ಲ. ಏಕೆಂದರೆ, ಅವುಗಳಲ್ಲಿ ಸಿಟ್ರೀಟ್‌ ಪರ್‌ಮಿಯೇಸ್‌ 
ಶಿಣ್ವವಿರುವುದಿಲ್ಲ. 


ಈಗ ನೀಡಿದ ವಿಶ್ಲೇಷಣೆಯ ಮೊದಲನೆಯ ಹಂತವು ಸಾಮಾನ್ಯವಾಗಿ 
ಅನಿರ್ದಿಷ್ಟವಾಗಿರುತ್ತದೆ. ಏಕೆಂದರೆ. ಹಲವು ಬ್ಯಾಕ್ಟೀರಿಯಾಗಳು ಎಂಟಿರೊ 


ಬ್ಯಾಕ್ಟ್ರೀರಿಯೇಸಿಯ ಜೀವಿಗಳಾಗಿದ್ದರೂ, ಲ್ಯಾಕ್ಟೋಸ್‌ ದ್ರಾವಣದಲ್ಲಿ, 3790 


ಶಾಖದಲ್ಲಿ ಆಮ್ಲ ಮತ್ತು ವಾಯುಳಾತ್ಟಾದನೆಯೊಂದಿಗೆ ಬೆಳೆಯಬಲ್ಲವು. ಇನ್ನೂ 
ಹೆಚ್ಚು ನಿರ್ದಿಷ್ಟವಾದ ಎ. ಕೊಲಿಯ ಪ್ರಾಥಮಿಕ ಹೆಚ್ಚಿ ಸುವಿಕೆಯನ್ನು ಎಜ್‌ಕ್‌ ಮವ” 
ವಿಧಾನದಿಂದ ಹೀಗೆ ಪಡೆಯಬಹುದು : ಗ್ಲುಕೋಸ್‌ ದ್ರಾವಣವನ್ನು ಉಪಯೋಗಿ 
ಸುವುಮೆ ಮತ್ತು 4400ನಲ್ಲಿ ಹೊದಗಿಸುವುದು. ಹೊದಗಿದ ಉಷ್ಣತೆಯನ್ನು ಈ 
ರೀತಿ ಹೆಚ್ಚಿಸುವುದರಿಂದ ಎ. ಎರೊಜೆನಿಸ್‌ವು ಮತ್ತು ವಾಯುಉತ್ಪಾದನೆಯೊಂದಿಗೆ 
ಲ್ಯಾಕ್ಟೋರ್ಸಅನ್ನು ಹುದುಗಿಸುವಂತಹ ಇತರ ಬಹುಪಾಲು ಜೀವಿಗಳ ಬೆಳವಣಿಗೆ 
ಯನ್ನು ತಡೆಯಬಹುದು. ಆದರೆ ಎ. ಕೊಲಿಯ ಬೆಳವಣಿಗೆಗೆ ಆಗ ಅವಕಾಶ 
ವಿರುತ್ತಬ. 


ಕೋಷ್ಟಕ 18. 7: ಎಷೆರಿಷಿಯ ಕೊಲಿ ಮತ್ತು ಏರೊಬ್ಯಾಕ್ಟರ್‌ ಎರೊ 
ಜೆನಿಸ್‌ಗಳನ್ನು ಪ್ರತ್ಯೇಕಿಸಲು ।1/1//೧ ಪರೀಕ್ಷೆಗಳು 


ಮಾದರಿ ಪ್ರಶಿಕ್ತಿ ಯಗಳು 





ಇಂದೋಲ* ಮೀಥೈಲ್‌ರೆಡ್‌ ವೋಗಸ್‌ ಪ್ರೋಸ್ಕರ್‌ ಸಿಟ್ರೇಟ್‌ 





ಎಷೆರಿಹಿಯ ಕೊಲಿ + + pe 
ಏರೊಬ್ಯಾಕ್ಟರ್‌ ಎರೊಜೆನಿಸ್‌ -- — + + 





116 ಬ್ಯಾಕ್ಟೀರಿಯಾಗಳ ವರ್ಗೀಕಿರಣ ಮತ್ತು ವಿವರಣೆ 


ಎಷೆರಿಷಿಯ ಕೊಲಿ ಮತ್ತು ಅಣುರೂಪದ ಜೀವಶಾಸ್ತ್ರದ ಪುರೋಗಮನ 


ಕಳೆದೆ ಎರಡು ದಶಕಗಳಲ್ಲಿ ಜೀವಶಾಸ್ತ್ರೀಯ ಚಿಂತನೆಯಲ್ಲಿ ಉಂಟಾಗಿರುವ 
ಕ್ರಾಂತಿ, ಅಣುರೂಪದ ಮಟ್ಟದಲ್ಲಿ ಮುಂಜೆ ವಿವರಿಸಲಾಗದಿದ್ದ ಹಲವು ಮುಖ್ಯ 
ಜೀವಶಾಸ್ತ್ರೀಯ ಘಟನೆಗಳ ಅಣುರೂಪದ ಹಿನ್ನಲೆಯನ್ನು ತಿಳಿಯಲು ಹಾದಿ 
ಯಾಯಿತು. ಅಣುರೂಪದ ಮಟ್ಟದಲ್ಲಿನ ಸಂಶೋಧನೆಗಳನ್ನು ಹೆಚ್ಚಾಗಿ, ಸರಳ 
ರೀತಿಯ ಜೈವಿಕ ವ್ಯವಸ್ಥೆಗಳಾದ ಬ್ಯಾಕ್ಟೀರಿಯಾ ಮತ್ತು ಬ್ಯಾಕ್ಟೀರಿಯಲ್‌ ವೈರಸ್‌ 
ಗಳ ಅಧ್ಯಯನಗಳ ಮೂಲಕ ಮಾಡಲಾಗಿದೆ. ಎ. ಕೊಲಿಯನ್ನು ಸುಲಭವಾಗಿ 
ಹಾಗೂ ವೇಗವಾಗಿ ಬೆಳೆಸಬಹುದು ಮತ್ತು ಇದು ಅನುವಂಶೀಯ ವಿಶ್ಲೇಷಣೆಗೆ 
ಸೂಕ್ತವಾಗಿದೆ. ಆದ್ದ ರಿಂದ ಈ ಸಂಶೋಧನೆಗೆ ಇದನ್ನು ಮುಖ್ಯ ಕೋಶದ ಮಾದರಿ 
ವ್ಯವಸ್ಥೆಯಾಗಿ ಉಪಯೋಗಿಸಲಾಗಿದೆ. ಈ ಕಾರಣದಿಂದ, ಇದರ ತಳಿಶಾಸ್ತ್ರ 
ಶರೀರಶಾಸ್ತ್ರ ಮತ್ತು ಜೀವರಸಾಯನಶಾಸ್ತ್ರ ವಿವರಗಳು ಇಂದು ಇತರ ಯಾವುದೇ 
ಸೂಕ್ಷ್ಮಜೀವಿ ಅಥವಾ ಸಸ್ಯ ಅಥವಾ ಪ್ರಾಣಿಯ ತಳಿಶಾಸ್ತ್ರ, ಶರೀರಶಾಸ್ತ್ರ ) ಮತ್ತು 
ಜೀವರಸಾಯನಶಾಸ್ತ್ರ ವಿವರಗಳಿಗಿಂತ ಬಹು ಹೆಚ್ಚಾಗಿ ತಿಳಿದುಬಂದಿವೆ. ಈ 
ಬ್ಯಾಕ್ಟೀರಿಯ ಪ್ರಭೇದ ಗುಣಗಳ ಬಗ್ಗೆ ಒಂದು ದೊಡ್ಡ ಪ್ರಬಂಧವನ್ನೇ ಬರೆಯ 
ಬಹುದು. 


ಅಧ್ಯಾಯ ಹತ್ತೊಂಭತ್ತು 


ಗ್ರಾಮ್‌-ಯಣ ಅದ್ಯುತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾ 
ಗಳ ಇತರ ಗುಂಪುಗಳು 


ಕರುಳಿನ ಜೀವಿಗಳನ್ನು ಮತ್ತು ಇತರ ಐಚ್ಛೆಕ ಅವಾಯುಜೀನಿ ಹಾಗೂ 
ಶರ್ಕರಪಿಷ್ಟವನ್ನು ಹುದುಗಿಸುವ ಜೀವಿಗಳಾದ ಗ್ರಾವತ್‌-ಯಣ ಅದ್ಯುತಿಸಂಶ್ಲೇಷಕ 
ಖುಜು ಬ್ಯಾಕ್ಟೀರಿಯಾಗಳನ್ನು ವಿವರಿಸಲು 18ನೇ ಅಧ್ಯಾಯದಲ್ಲಿ ಗ್ರಾಮ್‌-ಖುಣ 
ಅದ್ಯು ತಿಸಂಶ್ಲೇಸಕ ಖುಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳ ಬಗ್ಗೆ ಚರ್ಚೆಸ 
ಲಾಗಿದೆ. ಈ ಜೀವಿಗಳು ಜೀವಶಾಸ್ತ್ರೀಯವಾಗಿ ಬಹು ವೈವಿಧ್ಯತೆ ತೋರಿಸುತ್ತವೆ. 
ಇವು, ವಿಕಾಸದ ವೈವಿಧ್ಯತೆಯ ಸೂಚಿಯಾದ ೧ಜ೩-ಪ್ರತ್ಯಾಮ್ಸ ಸಂಯೋಜನೆಯ 
ಪರಿಮಾಣಗಳಲ್ಲಿ ಬಹು ವೈವಿಧ್ಯತೆ ತೋರಿಸುತ್ತವೆ. ಇವುಗಳ ರಚನೆ ಮತ್ತು ವಿಶೇಷ 
ಶರೀರಶಾಸ್ತ್ರೀಯ ಗುಣಗಳನ್ನು ಕಾಲವು ಉಪಗುಂಪುಗಳಾಗಿ ವಿಂಗಡಿಸಬಹುದು. 


ವಾಯುಜೀವಿ ರಾಸಾಯನಿಕ ಸ್ವಯಂಪೋಷಿತೆಗಳು 


ಸೂಕ್ಷ್ಮತಂತುವಿನಂತಹ ಜಾರುವ ಜೀವಿಗಳನ್ನುಳಿದು (ಅಧ್ಯಾಯ 16) ಮಿಕ್ಕು 
ಬಹುತೇಕ ರಾಸಾಯನಿಕ ಸ್ವಯಂಪೋಷಿತಗಳು ಮತ್ತು ಗ್ರಾಮ್‌-ಬುಣ ಏಕಕೋಶ 
ಜೀವಿಗಳು ಖಬುಜು ಬ್ಯಾಕ್ಟೀರಿಯಾಗಳಿಗೆ ಸೇರುತ್ತವೆ. ಈ ಜೀವಿಗಳನ್ನು ಇದುವರೆಗೂ 
ಯಜು ಬಾ ಕೇರಿಯಾಗಳ ಒಂದು ವಿಶೇಷ ಉಪಗುಂಪಾಗಿ ವಿಂಗಡಿಸಿದ್ದ ರು. 
ಏಕೆಂದರೆ, ಪೂರ್ಣವಾಗಿ ನಿರವಯವ ಮಾಧ್ಯಮದಲ್ಲಿ, ಕತ್ತಲಿನಲ್ಲಿ ಬೆಳೆಯುವ ಅವುಗಳ 
ಸಾಮರ್ಥ್ಯವು ಅಸಾಮಾನ್ಯವಾದ ಮತ್ತು ವಿಭಿನ್ನ ಶರೀರಶಾಸ್ತ್ರೀಯ ಗುಣವಾಗಿದೆ. 
ಆದರೆ ಅವುಗಳ ಒಟ್ಟು, ದೃಶ್ಯರೂಪಗಳ ದೃಷ್ಟಿಯಿಂದ, ಈ ಬ್ಯಾ ಕ್ರೇರಿಯಾಗಳು ಬಹು 
ವೈವಿಧ್ಯತೆಯ ಗುಂಪಾಗಿದೆ. 


ಒಂದು ರಾಸಾಯನಿಕ ಸ್ವಯಂಪೋಷಿತವು ಎರಡು ವಿಶೇಷ ಜೀವರಾಸಾಯನಿಕ 
ಸಾಮರ್ಥ್ಯಗಳನ್ನು ಪಡೆದಿರಬೇಕು : ಇವೇ ಅಪಕರ್ಷಿಸಲ್ಪಟ್ಟ ನಿರವಯವ ಸಂಯುಕ್ತ 
ವನ್ನು ಉತ್ಕರ್ಹಿಸಿ ಡಿ7ರಯನ್ನು ಮತ್ತು ಅಪಕರ್ಷಕ ಶಕ್ತಿಯನ್ನು ಪಡೆಯುವ 
ಸಾಮರ್ಥ್ಯ ಮತ್ತು ತನ್ನ ಮುಖ್ಯ ಅಥವಾ ಏಕೈಕ ಜಂಗಾಲದೆ ಮೂಲವಾಗಿ 
C೦. ಅನ್ನು ಉಪಯೋಗಿಸುವ ಸಾಮರ್ಥ್ಯ. ಈ ಗುಣವಿರಬೇಕಾದರೆ ಕ್ಯಾಲ್ವಿನ್‌ 


118 ಬ್ಯಾಕ್ಟೇರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಚಕ್ರದ ಕಿಣ್ವ ವ್ಯವಸ್ಥೆಯಿರಬೇಕು (7ನೇ ಅಧ್ಯಾಯ ನೋಡಿ). ಯಾವ ರಾಸಾಯನಿಕ 
ಸ್ವಯಂಪೋಷಿತವಾಗಲಿ, ಕೇವಲ ಕೆಲವೇ ನಿರವಯನ ಸಂಯುಕ್ತಗಳನ್ನು ಶಕ್ತಿಮೂಲ 
ಗಳಾಗಿ ಉಪಯೋಗಿಸಿಕೊಳ್ಳ ಬಲ್ಲವು ಹಾಗೂ ವಾಯುಜೀವಿ ರಾಸಾಯನಿಕ ಸ್ವಯಂ 
ಪೋಹಿತಗಳನ್ನು ಈ ಆಧಾರದ ಮೇಲೆ ಒಂದು ಪ್ರಾಥಮಿಕ ಉಪವಿಭಾಗವಾಗಿ 
ವಿಂಗಡಿಸಬಹುದು (ಕೋಷ್ಟಕ 101] ಶರೀರಶಾಸ್ತ್ರೀಯ ವಿಶೇಷತಿಗೆ ಅನುಗುಣ 
ವಾಗಿ ಪ್ರತಿಯೊಂದು ಗುಂಪಿನಲ್ಲೂ ಪುನಃ ಉಪಗುಂಪುಗಳನ್ನು ಮಾಡಬಹುದು : ಇವು 
ಗಳಲ್ಲಿ ಕೆಲವ್ರು ಕಟ್ಟುನಿಟ್ಟಾದ ಸ್ವಯಂಪೋಸಿತಗಳಾಗಿವೆ. ಇವು ಯಾವುದೇ ಸಾವ 
ಯವ ಸಂಯುಕ್ತವನ್ನೇ ಆಗಲಿ ಇಂಗಾಲ ಮತ್ತು ಶಕ್ತಿಯ ಮುಖ್ಯ ಮೂಲವನ್ನಾಗಿ 
ಉಪಯೋಗಿಸಲಾರವು ; ಉಳಿದವು ಐಚ್ಛಿಕ ರಾಸಾಯನಿಕ ಸ್ವಯಂಪೋಷಿತಗಳಾಗಿವೆ. 
ಇವು ನಿರವಯವ ಉತ್ಕೃರ್ಷಣೆಗೊಳಗಾಗುವ ಮೂಲಪದಾರ್ಥಕ್ಕೆ ಬದಲಾಗಿ ಸಾವಯವ 
ಸಂಯುಕ್ತಗಳನ್ನು ಶಕ್ತಿಮೂಲಗಳಾಗಿ ಉಪಯೋಗಿಸಬಲ್ಲವು. ಅದೇ ಸಮಯದಲ್ಲಿ 
ಅವು ಕೋಶಗಳಿಗೆ ಬೇಕಾದ ಇಂಗಾಲಾಂಶವನ್ನು ಸಾವಯವ ಸಂಯುಕ್ತಗಳಿಂದ ಪಡೆ 
ಯುತ್ತವೆ. ಕಟ್ಟುನಿಟ್ಟಾದ ರಾಸಾಯನಿಕ ಸ್ವಯಂಪೋಸಿತಗಳು ಹೊರಗಿನಿಂದ ಒದಗಿಸಿದ 
ಸಾವಯವ ಪದಾರ್ಥಗಳನ್ನು ಉಪಯೋಗಿಸಲಾರವು ಎಂಬ ನಿಯಮವೇನೂ ಇಲ್ಲ; 
ಬಹುತೇಕ ಈ ಜೀವಿಗಳು (ಪ್ರಾಯಶಃ ಎಲ್ಲಾ), ಕೆಲವು ಸಾವಯವ ಸಂಯುಕ್ತ 
ಗಳನ್ನು (ಉದಾ : ಅಸಿಟೇಟ್‌, ಅಮೈನೊ ಅವ್ಲು ಗಳು) ಹೀರಿಕೊಂಡು, ಕೋಶ 
ಪದಾರ್ಥಗಳ ತಯಾರಿಕೆಯಲ್ಲಿ ಅಂಶಿಕವಾಗಿ ಅವುಗಳನ್ನು ಉಪಯೋಗಿಸುತ್ತವೆ. 
ಈ ಜೀವಿಗಳು ಸಾವಯವ ಸಂಯುಕ್ತಗಳನ್ನು ಶಕ್ತಿಮೂಲವಾಗಿ ಉಪಯೋಗಿಸಿಕೊಳ್ಳಲಾರವು 

ಆದ್ದರಿಂದ ಇವುಗಳನ್ನು ಕಟ್ಟುನಿಟ್ಟಾದ ಸ್ವಯಂಪೋಷಿತ ಜೀವಿಗಳೆಂದು ಕರೆಯುತ್ತಾರೆ, 


ಅಪಕರ್ಷಿತ ನಿರವಯವ ಸಂಯುಕ್ತಗಳನ್ನು ಉತ್ಕರ್ಷಿಸುವ ಸಾಮರ್ಥ್ಯವು 
ಸ್ವಯಂಪೋಷಿತಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬಹುತೇಕ ರಾಸಾಯನಿಕ ಪರ 
ಪೋಷಿತ ಖುಜು ಬ್ಯಾಕ್ಟೀರಿಯಾಗಳು, ಅಣುರೂಪದ ಜಲಜನಕವನ್ನು ಉಶ್ಕರ್ಹಿಸಲು 
ಬೇಕಾದ ಕಿಣ್ವಗಳನ್ನು ಪಡೆದಿವೆ. ಆದರೆ, ಪೂರ್ಣವಾಗಿ ನಿರವಯವ ಮಾಧ್ಯಮದಲ್ಲಿ 
ಅವು ಬೆಳೆಯೆಲಾರವು. ಆದ್ದರಿಂದ ಅವುಗಳನ್ನು ರಾಸಾಯನಿಕ ಸ್ವಯಂಪೋಷಿತ 
ಗಳಾಗಿ ವರ್ಗೀಕರಿಸಿಲ್ಲ. ಈ ರೀತಿ ಬೆಳೆಯಲಾಗದಿರುವುದು, ಕ್ಯಾಲ್ವಿನ್‌ ಚಕ್ರದ 
ಮುಖ್ಯ ಕಿಣ್ವಗಳಿಲ್ಲದಿರುವುದೆನ್ನು ಸೂಚಿಸುತ್ತದೆ, ಆದ್ದರಿಂದ ಇವು ೮೦) ಅನ್ನು 
ಎಕೈಕ ಇಂಗಾಲ ಮೂಲವಾಗಿ ಉಪಯೋಗಿಸಲಾರವು. ಅಪಕರ್ಹಿತ ನಿರವಯವ 
ಸಾರಜನಕ ಸಂಯುಕ್ತಗಳನ್ನು (ಅಮೋನಿಯ ಮತ್ತು ನೈಟ್ರಟ್‌) ಉತ್ಕರ್ಷಿಸುವ 
ಸಾಮರ್ಥ್ಯ ಕೂಡ ರಾಸಾಯನಿಕ ಸ್ವಯಂಶೋಷಿತಗಳ ಒಂದು ಪ್ರತ್ಯೇಕ ಗುಣ 
ವಾಗಿಲ್ಲ; ಕೆಲವು ರಾಸಾಯನಿಕ ಪರಪೋಷಿತ ಆಕ್ಟಿಕೋಮೈಸೀಟ್‌ಗಳೂ ಪ್ರ 
ಉತ್ಸರ್ಷಣೆಗಳನ್ನು ನಡೆಸುತ್ತವೆ. ಆದರೆ ಶರೀರಶಾಸ್ತ್ರೀಯವಾಗಿ ವಿಶೇಷತೆಯನ್ನು 


ಗ್ರಾಮ್‌-ಯಣ ಅದು ತಿಸ ಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 119 


ಪಡೆದಿರುವ ಸಾರಜನಕೀಕರಿಸುವ ಬ್ಯಾಕ್ಟಿ ಕ್ಕೀರಿಯಾಗಳಿಗಿಂತ ಬಹು ಕಡಮೆ ಪ್ರಭಾವ 
ದಿಂದ ನಡೆಸುತ್ತವೆ. 


ಜಲಜನಕ ಬ್ಯಾಕ್ಟೀರಿಯಾಗಳು 
ಹಲವಾರು ಪ್ರಜೇದಗಳಿರುವ ರಾಸಾಯನಿಕ ಸ ಎ ಯಂಪೋಹಿತ ಜಲಜನಕ 
ಇಕ್ಮೇರಿಯಾಗಳು, ಯಜು ಬಾಕಿ (ರಿಯಾಗಳ ಪೈಕಿ ಅತ್ನ೦ಶ ಭಾರಿ ಗುಂಪೆನಿಸಿವೆ. 


ನ ಕಿಟ “3 
ಇವು ಜಲಜನಕವನ್ನು ಶಕ್ತಿ Ps ಗಿ ಉಪಯೋಗಿಸಿಕೊಳೆ ಚ ವ ಸಾಮರ್ಥ್ಯವನ್ನು 


ಪಡೆದಿವೆ. ಇವೆಲ್ಲವೂ ಐಚ್ಛಿಕ ರಾಸಾಯನಿಕ ಸ ಯಂಪೋಸಿತಗಳಾಗಿವೆ. ಇವು Rs 
ಬಗೆಯ ಸರಳ ಸಾವಯವ ಸಂಯುಕ್ತ ಗೆಳಲ್ಲಿ ಬೆಳೆಯಬಲ್ಲವು ಈ ನಿರ್ದಿಷ್ಟ ದಿರವಯವ 
ಶಕ್ತಿಮೂಲವನ್ನುಪಯೋಗಿಸಿಕೊಳ್ಳಲು ಸಟ ತಾ ಒಂದು ಶರೀರ 

ಸ್ತ್ರೀಯ ವಿಶೇಷತೆಯೆಂದು ಎಂದೂ ಕಂಡುಬರುವುದಿಲ್ಲ. ಕೆಲವು ವೇಳೆ ಜಲಜನಕ 
ಬ್ಯಾಕ್ಟೀರಿಯಾಗಳನು, ಹೈಡ್ರೊಜಿನೊಮೋನಾಸ್‌ ಎಂಬ ಒಂದು ವಿಶೇಷ ಜಾತಿಗೆ ಸೇರಿ 
ಸಿದರೂ, ಇವುಗಳಲ್ಲಿ ರಾಸಾಯನಿಕ ಪರಪೋಷಿಶ ಬ್ಯಾಕ್ಟೀರಿಯಾಗಳ ಕೆಲವು ಗುಣ 
ಗಳಿರುವುದರಿಂದ, ಇವುಗಳನ್ನು ಈ ರಸಾಯನಿಕ ಪರಪೋಷಿತ ಬ್ಯಾಕ್ಟೀರಿಯಾಗಳ 
ಅನೇಕ ಪಂಗಡಗಳಲ್ಲಿ ಸೇರಿಸಬಹುದು : ಉದಾಹರಣಿಗೆ ಕೆಲವನ್ನು ಸ್ಕೂಡೂಮೋನಾಸ್‌ 
ಜಾತಿಯಲ್ಲಿ ಸೇರಿಸಬಹುದು. ಈ ವಿಧವಾದ ವರ್ಗೀಕರಣವು ಎರಡು ಕಾರಣಗಳಿಂದ 
ಉತ್ತಮವೆನ್ನ ಬಹುದು. ಮೊದಲನೆಯದಾಗಿ, ಕೆಲಪ್ಪ ಜಲಜನಕ ಬೂ ಕ್ಟ (ರಿಯಾಗಳು 
ಸಾವಯವ ಮಾಧ್ಯಮಗಳ ಮೇಲೆ ಬೆಳೆದ ನಂತರ ರಾಸಾಯನಿಕ- ಸ್ವಯಂಸಪೋಷಕ 
ಸಾಮರ್ಥವನ್ನು ಬೇಗನೇ ಕಳೆದುಕೊಲೆ ಪ್ರತ ತ್ರವೆ. ಎರಡನೆಯದಾಗಿ, ಕೆಲವು ಜಲಜನಕ 

ಬ್ಯಾಸ್ಸ್ಯಲ ede ದೃ ಶ್ರ ರೂಪೀಯವಾಗಿ ' ಬಹುಮಟ್ಟ ಗೆ ರಾಸಾಯನಿಕ ಪರಪೋಷಿತ 

ಗಳಿಗೆ ತ ಪಿ ಸಾವಯವ ಮೂಲಪದಾ ಸ? ಆವುಗಳ ಹೆಚ್ಚಿ 
ಮ ಫ್‌ ಕ್ಯ ತಿಯಿಂದ ಮತ್ತು ಸ್ವಯಂಸಪೋಷಿತಗಳಾಗಿ ಜೀವಿಸುವ ಅಸಾಮರ್ಥ್ಯದಿಂದ 
ಆವುಗಳನ್ನು” ಬೇರ್ಪಡಿಸಬಹುದು. ಜಲಜನಕ ಬ್ಯಾಕ್ಟ್ವೇರಿಯಾಗಳು ತುದಿಯಲ್ಲಿ 
ಕಶಾಂಗಗಳಿರುವ ದ೦ಡಾಣುಗಳಾಗಿ, ಸುತ್ತಲೂ ಕಶಾ೦ಗಗಳರುವ ದಂಡಾಣುಗಳಾಗಿ 
ಮತ್ತು ಆ ಚಲವಾದ ಕಾಸ್ಸೈಗಳಾಗಿವೆ. ಈ ಬ್ಯಾಕ್ಟೀರಿಯಾಗಳಲ್ಲಿ ಕೆಲವು, ಇತರ 
ರಾಸಾಯನಿಕ ಸ್ವಯಂಸೋಷಿತಗಳು ಉಪೆಯೋಗಿಸಿದಂತಹ ಒಂದು ನಿರವಯವ 
ಮೂಲಪದಾರ್ಥವಾದೆ ೦೧೦೮ನ್ನು ಉಪಯೋಗಿಸಿಕೊಂಡು ರಾಸಾಯನಿಕ ಸ್ವಯಂ 
ಫೋಷಿತವಾಗಿ ಬೆಳೆಯಬಲ್ಲವು. 


ಸಾರಜನಕೀಕರಿಸುವ ಬ್ಯಾಸ್ಕಿ ಕ್ಟೀರಿಯಾಗಳು 


ಸಾರಜಕೀಕರಿಸುವ ೫ ಅಆಅಮೋನಿಯಾವ ನ್ನ ನೈಜ ಪಬ್‌ ಆಗಿ ಉತ್ಕರ್ಹಿ 


ಸುವ ಬ್ಯಾಕ್ಟೀರಿಯಾಗಳು ಮತ್ತು ನೈಟ್ರೈಟ್‌ಆನ್ನು ನಟ್ರೀಟ ಆಗಿ ಉತ್ಪರ್ಷಿಸುವ 


ಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಈ 


ಇ 


ಬಾಕ್ಸೀರಿ 


ಹಾ 
ತ 


ನಾ 


we No] 
ಟೆಲ್‌ ME 
ಉತರ  yayeen 
೫ 0 (ಣಜ 
BUENAS 88 
೦೩೫6೧ ೦ ಔಣ 
(ಬಗ 6೧೫೦೬೪ 
He ಣ್ಣ ಭೀ 
ಇಂ (0೦% ಇ೦೮ 


1 
3೫6೮ರ ಬಬ 


8೮1೮ ಿ 
ಯಾಗ 
೧೩ 


ವ 
ನಿೂಉದಿ ಸಂ £08 ಡಂ 
ರೀಂಣಣಂ ಔಣ ನಿರ 
ಚ ಐಂಬಐ ಗಿ ಟ2೦೩8 
೧2 ದಿನ ಹೇಳೇ 


0L-09 





೧೩೮: CERO 


345 
ರ್ಥ 
ಯ ರು ಗಾಣ 
CON SIT TOON 
w_¥ 
ಆಗಾ ೪11೮ 








ಇಗ 
ಜಟಿಲ ಟಿ 
P 
vea0D e008 ern 
ಷಾ + @ag:tH ~ನಿಇ೧ಣ 
ಣ Fa 
ಐಲ ೧೮೯೫ 6ಇ Roy 
Ri ಹ ಇಂ Coens 
ಭಲಿ” 
plelevelusdUe; 
ಡಿ ಿಂಟ 


Toe cee ayerogd bee ೧೫೮೧6 ಜಾಲಂ ಸಿರೀಣಊಜ೬ಂ 60೫% Hancox 1 ಓ'6( ಎಸ 


121 


ಶ್ರದ 


ಜು ಬ್ಯಾಕ್ಸೀರಿಯಾಗಳ ಇತರ ಗುಂಪುಗಳು 


ಮ 
[sf 


ಣಾ 


ಮ್‌ ಯಣ ಆದು ತಿಸಂಶೆ €ಷ 


ಗ 


ಡ್‌ (BUREN 086 
ಎಂ “pg 


w,¥ 
OY COUN 


vA) 
ಜ ೮ |11ರಿ ಆ Vey 
een Ea ಣುಣ 
ಐ೧೦ೀ%ಣ ಉನಿ 


DUR 
ಜಳ್ತ 1೦೯೮. Neay 
ಣಜ ಣಜ RN 
ಬಂಗ ಉನಜಂಣಂ 





ಹಟ 


ನ (೧೦ 00/0 2೫% Kae ಔೆಟಜಂ3ಓಅ್ಲಿ 


ಣಗ ಐಂಲನಸಿಂಲ 

ಇಂ *ಡಿಟೀಯೀಐಂಐ ‘Tam 
(ಗೈಗುನ ೦2 Bee 
ಭಾಭೀ ಜಣ 
"ಆನೀ  ಐಂಲನಐರ 
ಸಣ ಓಂ8೬ ಇನ 
voonkcpn tues ಓಣ 
‘pcg 84/1069 Gay 
೮೯೫ 9 ಬೀಂಬಜಢಧನ "ಡಿಟಿ 
neces He (ಣಜ 
ಢೇ ಭಲ"ಯಲಬು 
«2೦% ಇಂಅನಿಿಬರಿ 9ಬ 
೧9 ಕ್ರ ಬ ಇಂಬ 
pe ಬ Rag pe 
೧೧೮೦೮೫೬ Ayes 
ಜೇ ಟೀಂ ಗಟ 
ಇಲಂಣಲ ಐಓ ಔಣ 


೧೩೮೧೧೦ 
-- £ | a2 fen abs 
ಇಡಿ 
UIE EN 
೧೮೩ "ಉಣ 
+28) Cg 
೧9-09 + + “S‘SZH ೩381 atop 
19-09 ಲ + ೭೦೫] 
] (1 
is ೧೧೦೦ fen 
| ಜೀಜಂತಿ 
| 1೩ರ ಇಂಜ 
89-09 ಮ್ಯಾ ಸ EHN J 


122 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಬ್ಯಾಕ್ಟೀರಿಯಾಗಳೆಂಬ ಎರಡು ಬೇರೆ ಬೇರೆ ಶರೀರಶಾಸಿ ಸಿ ಯ ಗುಂಪುಗಳಲ್ಲಿ ಸೇರಿವೆ. 

ಈ ಎರಡು ಗುಂಪುಗಳ ಪ್ರತಿನಿಧಿಗಳನ್ನು ಸುಮಾರು 1890ರಲ್ಲಿ ಎಸ್‌ - ವಿನೊಗ್ರಾಡ್‌ಸ್ಕಿ 
ಮೊದಲ ಬಾರಿಗೆ ಬೇರ್ಪಡಿಸಿ ವಿವರಿಸಿದನು. ಈ ವಿಧವಾಗಿ ಅವರು ಸಾರಜನಕ 
ಕರಣದೆ ಜೈವಿಕ ಸ್ವರೂಪವನ್ನು ತೋರಿಸಿದನು. ಅದೇ ಸಮಯದಲ್ಲಿ, ಈ 
ಸಂಶೋಧನೆಯು ರಾಸಾಯನಿಕ ಸ _ಯಂಪೋಷಣೆಯ ವಿನೊಗಾ ತ್ರಡ್‌ಸ್ಟ್ರಿಯ ತತ್ತ್ವ ನ 
ಒಂದು ಪ್ರಾಯೋಗಿಕ ಬುನಾದಿಯಾಯಿತು. ವಿನೊಗ್ರಾಡ್‌ಸ್ಕಿ, ತಾನು ಬೇರ್ಪಡಿಸಿದ 
ಸಾರಜನ$ಕರಿಸುವ ತಳಿಗಳು ಸಾವಯವ ಸಂಯುಕ್ತಗಳನ್ನು ಪಯೋಗಿಸಿಕೊಂಡು 
ಬೆಳೆಯುವುದನ್ನು ತೋರಿಸಲು ಅಶಕ್ತನಾದನು. ಆ ಸಮಯದಿಂದಲೂ, ಎಲ್ಲ್ಲಾ 
ಸಾರಜನಕೀಕರಿಸುವ ಬ್ಯಾ ಕ [ರಿಯಾಗಳು ಸಾಮಾನ್ಯ ವಾಗಿ ಕಟ್ಟು ನಿಬ್ಬಾ ದ ರಾಸಾ 
ಯನಿಕ ಸ್ವಯಂಪೋಷಿತಗಳಾಗಿವ ಎಂದು ನಂಬಲಿ. ಇದಕ್ಕೆ ಬರುದ್ಧವಾಗಿ 
ನೈಟ್ರ್ಯಿಟ್‌ಅನ್ನು ಉತ್ಕರ್ಷಿಸುವಂತಹ ನೈಟ್ಟೊಬ್ಮಾಕ್ಟರ್‌, ನೈಟ್ರ್ಯಿಟ್‌ ಇಲ್ಲದಾಗ 
ಅಸಿಟೀಟ್‌ನೊಂದಿಗೆ ಬೆಳೆಯಬಲ್ಲದೆಂಬುದನ್ನು ಇತ್ತೀಚಿಗೆ ತೋರಿಸಲಾಗಿದೆ. ಈ 
ರೀತಿಯ ಬೆಳವಣಿಗೆಯು ನೈಟ್ರಿಟ್‌ ನೊಂದಿಗೆ ಬೆಳವಣಿಗೆಗಿಂತ ನಿಧಾನವಾಗಿದ್ದರೂ 
ಇದುವರೆಗೂ ಬೇರ್ಪಡಿಸಲಾದ ಇತರ ಎಲ್ಲಾ ಸ್ವಯಂಪೋಷಿತ ಸಾರಜನಕೀಕರಿಸುವ 
ಬ್ಯಾಕ್ಟ್ರೇರಿಯಾಗಳಂತೆ ನೈಟ್ರೊಬ್ಯಾಕ್ಟರ್‌ ಕೂಡ ನಿರವಯವ ಮೂಲಪದಾರ್ಥವನ್ನು 
ಶಕ್ಕಿ ಮೂಲವಾಗಿ ಉಪ ಪಯೋ!ಸಿಕೊಳ್ಳ ಲು ಸಮರ್ಥವಾಗಿ ಹೊಂದಿಕೊಂಡಿದೆ ಎಂಬುದ 
ರಲ್ಲಿ ಸಂಶಯವೇ ಇಲ್ಲ. 


ಅನುಕೂಲಕರ ಪರಿಸ್ಥಿ ತಿಗಳಲ್ಲಿಯೂ ಸಾರಜನಕೀಕರಿಸುವ ಬ್ಯಾಕ್ಸೈ ೇೀರಿಯಾಗಳ 
ಬೆಳವಣಿಗೆಯು ಬಹಳ ನಿಧಾನವಾಗಿದೆ. ಈ ಕಾರಣದಿಂದ ಇವುಗಳ ಶುದ್ಧ ಸಾಕಣೆಗಳ 
ಆಯ್ಕೆಗೆ ಬಹುಕಾಲ ಹಿಡಿಯುತ್ತದೆ ಮತ್ತು ಅದು ಬೇಸರ ತರಿಸುವ ವಿಧಾನವಾಗಿದ್ದು 
ತ್ತದೆ. ಈ ಕಾರಣದಿಂದಲೇ, ಕೆಲವೇ ಶುದ್ಧ ತಳಿಗಳು ಸಿಕ್ಕಿವೆ ಮತ್ತು ಈ ಗುಂಪಿನ 
ಬಗ್ಗೆ ಜೆನ್ನಾಗಿ ತಿಳಿದಿಲ್ಲ. 


ಮಣ್ಣಿ ನಲ್ಲಿರುವ ಅತಿಸಾಮಾನ್ಯ ವಾದ ಅಮೋನಿಯಾ ಉತ್ಕೃರ್ಷಕ, ನೈಟ್ರೊಸೊ 
ಮೋನಾಸ್‌ ಆಗಿದೆ. ಇದನ್ನು ಮೊದೆಲ ಸಾರಿಗೆ ವಿನೊಗ್ರಾಡ್‌ ಸ್ಕಿ ವಿವರಿಸಿದನು. ಚಿಕ್ಕು, 
ದಂಡಾಕಾರದ ಕೋಶಗಳು ಅಚಲವಾಗಿರಬಹುದು ಅಥವಾ ಒಂದು ತುದಿಯಲ್ಲಿರುವ 
ಕಶಾಂಗದಿ೦ದ ಚಲಿಸಬಹುದು, ಕೋಶ ವಿಭಜನೆಯು ಯುಗ್ಮ ವಿದಳನದಿಂದ 
ಉಂಟಾಗುತ್ತದೆ. ದ್ರವ ಸಾಕಣೆಗಳಲ್ಲಿ ಕೋಶಗಳು ಬೂಗ್ಲಿಯಲ್‌ ಗುಂಪುಗಳಾಗಿ 
ಬೆಳೆದು, ಹೆಚ್ಚಾಗಿ ಬಂಕೆಯಿಂದ ಒಂದಕ್ಕೊಂದು ಅಂಟಿಕೊಂಡಿರುತ್ತವೆ. ಇತರ 
ಅನೋನಿಯಾ ಉತ್ಕರ್ಷಗಳನ್ನು ಮಣ್ಣಿ ನಿಂಬಲೂ ಅಥವಾ ನೀರಿನಿಂದಲೂ ಬೇರ್ಪಡಿಸ 
ಲಾಗಿದೆ. ನೈಟ್ರೊಸೊಸೈಸ್ವಿಸ್‌ನಲ್ಲಿ ಗೋಳಾಕಾರದ ಕೋಶಗಳಿವೆ ; ನೈಟ್ರೊಸೋವವು 


ಗ್ರಾಮ ಮ್‌-ಯಣ- ಅದು ತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತೆರೆ ಗುಂಪುಗಳು 123. 





ಚಿತ್ರ 19.1 :  ಸಾರಜನಕೀಕಿರಿಸುವ ಬ್ಯಾಕ್ಟೀರಿಯಾಗಳ ಹಲವು ಜಾತಿಗಳ ಪ್ರಕಾಶಮಾನ 
ವಾದ ಸ ಒತಿ-ವೆ ವ್ಯೆ ದ್ಕ ಶ್ಯ ಛಾಂ ಯಾ ಸೂಕ್ಷ ಚಿತ್ರ ಗಳು. ಇವು ಈ ಗುಂಪನಲ್ಲಿರುವ ಕೋಶಗಳ ರೂಪ 
ಗಳ್ಳ My ೈವಿಧ್ಯ ತಿಯನ್ನು ತೋರಿಸುತ್ತ ತ ಸ ಸಿ 000). ಅಮೋನಿಯಾ. ಉತ್ಕರ್ಷಕ್ಷಗಳು ; 
(8) ನೆ ಟ್ರೊಸೊಮೋನಾಸ್‌ ಯ ಯುರೊಪಿ ; (b) ನೈ ಟ್ರೊ ಸೊಲೊಬಸ್‌ ಮಲ್ಟಿಫಾರ್ಮನ್ಸ್‌ ; 


124 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


(0) ನೈಟ್ರೊಸೊಸಿಸ್ಟಿಸ್‌ ಒಸಿಯಾನಸ್‌. ನೈಟ್ರೈಟ್‌ ಉತ್ಕರ್ಷಕಗಳು : (ರೆ) ನೈಟ್ರೊಬ್ಯಾಕ್ಟರ್‌ 
ಜಾತಿ; (ಅ) ನೈಟ್ರೊಸ್ಟಿನ ಗ್ರಾನಿಲಿಸ್‌ : (1) ನೈಟ್ರೊಕಾಕಸ್‌ಮೊಬಿಲಿಸ್‌, Woods Hole 
Oceanographic Institution, Woods Hole, Mass? 5. W. Wat- 
son ಅವರ ಕೃಪೆ. 


ವಿಚಿತ್ರವಾದ ಹಾಗೂ ಅಕ್ರಮ 
ವಾದ್ಕ ಕೋಶಗಳನ್ನು ಪಡೆದಿದೆ. 
ಇದು ಮೊಗ್ಗು ಬಿಡುವಿಕೆಯಿಂದ 
ಪುನರುತ್ಯಾದಿಸುತ್ತದೆ. ಶರೀರ 
ಶಾಸ್ತ್ರೀಯವಾಗಿ ಈ ಎಲ್ಲಾ ಜೀವಿ 
ಗಳೂ ಒಂದೇ ರೀತಿಯಾಗಿವೆ. 


ನೈಟ್ರೈಹ್‌ಅನ್ನು ಉತ್ಪರಿ 
ಸುವ ಜೀವಿಗಳಲ್ಲಿ ಮಣ್ಣಿನಲ್ಲಿರುವ 
ಅತಿ ಸಾಮಾನ್ಯ ವಾದ ಜೀವಿ, 
ನೈಟ್ರೊಬ್ಯಾಕ್ಟರ್‌ ಆಗಿದೆ. ಇದನ್ನು 
ಕೂಡ ಮೊದಲ ಬಾರಿಗೆ ವಿನೊ 
ಗ್ರಾಡ್‌ಸ್ಟಿ ವಿವರಿಸಿದನು. ಒಂದು 
ತುದಿಗೆ ಕ್ರಮೇಣ ಮೊನಜಾಗುತ್ತಾ 
ಹೋಗುವ ಆಕಾರದ ಕೋಶಗಳು 
ಮೊಗ್ಗು ಬಿಡುವುದರಿಂದ ಸಂತಾ 





(8) 


ಚಿತ್ರ 19.2: ಎರಡು ಸಾರಜನಕೀ 
ಕರಿಸುವ ಭ್ಮಾಕಿ ್ಸೇದಿಯಾಗಳ ತೆಳು ಸೀಳಿಕೆ 
ಗಳ ಯಣಕಣ ಸೂಕ್ಷ್ಮಚಿತ್ರಗಳು. ಬಹು 
ತೇಕ ಈ ಜೀವಿಗಳ ವಿಶಿಷ್ಠತೆಯಾದ 
ಸಂಕೀರ್ಣ ಆಂತರಿಕ ಪಟಲಗಳನ್ನು ಚಿತ್ರವು 
ತೋರಿಸುತ್ತದೆ. (&) ನೈಟ್ರೊಸೊಮೋ 
ನಾಸ್‌ ಮಾರಿನ್ನ್ನ (೫X 30,000); 
(0) ನೈಟ್ರೊಬ್ಯಾಕ್ಟೆರ್‌  ಅಜಿಲಿಸ್‌ 
(X 51,250). Woods Hole 
Oceanographic Institu- 
tion, Woods Hole, Massನ 
೮, W. Watson ಅವರ ಕೃಪೆ. (ರಿ) 





ಗ್ರಾಮ್‌-ಯಣ ಆದ್ಯುತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪ್ರಗಳು 125 


ನೋತ್ಪಾದನೆ ಮಾಡುತ್ತವೆ. ನೈಬ್ರೈಟ್‌ಅನ್ನು ಉತ್ಕರ್ಷಿಸುವ ಒಂದು ಸಮುದ್ರ 
ಜೀವಿ, ನೈಟ್ರೊಕಾಕಸ್‌ ಆಗಿದೆ. ಇದು ಗೋಳಾಕಾರದ ಕೋಶಗಳನ್ನು ಪಡೆದಿದ್ದು 
ಒಂದೇ ಒಂದು ಕಶಾಂಗದಿಂದ ಕೂಡಿದೆ. ಯುಗ್ಮ ವಿದಳನದಿಂದ ಇದು ಸಂತಾನ್ಯೋ 
ಶ್ಪಾದನೆ ಮಾಡುತ್ತವೆ. ಇದ ವಿವಿಧ ರೀತಿಯ ರಚನಾವಿಧಾನಗಳನ್ನು 19.1ನೇ 
ಚಿತ್ರದಲ್ಲಿ ತೋರಿಸಲಾಗಿದೆ. 


ಸಾರಜನಕೀಕರಿಸುವ ಬ್ಯಾಕ್ಟೀರಿಯಾಗಳಲ್ಲಿ ಹೆಚ್ಚಿನ ಪ್ರಮಾಣದೆಲ್ಲಿ ಸೈಟೊ 
ಕ್ರೊಮ್‌' € ಮತ್ತು ಇತರ ಉಸಿರಾಟದ ವರ್ಣದ್ರವ್ಯ ಗಳಿನೆ. ಯಣಕಣ ಸೂಕ್ಷ್ಮ 
ದರ್ಶಿವಿಯಿಂದ ನಡೆಸಿದ ಅಧ್ಯನಗಳಿಂದ ಖಣಕೆಣ ವರ್ಗಾವಣೆಯ ವ್ಯವಸ್ಥೆಯಿರದೆ 
ವಿಸ್ತಾರವಾದ ಆಂತರಿಕ ಪಟಲ ವ್ಯವಸ್ಥೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ 
ಬ್ಯಾಕ್ಟೀರಿಯಾಗಳು ಪಡೆದಿವೆಯೆಂದು ಕಿಳಿದುಬಂದಿದೆ. ಪ್ರತಿಯೊಂದು ಜಾತಿಯಲ್ಲೂ 
ಆಂತರಿಕ ಪಟಿಲದ ರಚನೆಯು ವಿಶಿಷ್ಟ ರೀತಿಯದಾಗಿದೆ (ಚಿತ್ರ 19.2). 
ಥಯೊಬ್ಯಾಸಿಲ್ಲೆ 3 

ಗಂಥಕವನ್ನು ಉತ್ಕರ್ಹಿಸುವ ಸ್ವಯಂಪೋಷಿತ ಖುಜು ಬ್ಯಾಕ್ಟೀರಿಯಾ 
ಗಳೆಲ್ಲವೂ ಚಿಕ್ಕದಾದ, ತುದಿಯಲ್ಲಿ ಕಶಾಂಗವನ್ನುಳ್ಳ ದಂಡಾಣುಗಳಿವೆ. ಇವು ಯುಗ್ಮ 
ವಿದಳನದಿಂದ ವೃದ್ಧಿಯಾಗುತ್ತವೆ. ಇವುಗಳನ್ನು ಥಯೊಬ್ಯಾಸಿಲ್ಲಸ್‌ ಎಂಬ ಒಂದೇ 
ಜಾತಿಯಲ್ಲಿ ಸೇರಿಸಲಾಗಿದೆ. ಎಲ್ಲವೂ ಮೂಲಧಾತು ಗಂಧಕವನ್ನುಪಯೋಗಿಸಿಕೊಂಡು 
ಬೆಳೆಯಬಲ್ಲವು. ಇವುಗಳಲ್ಲಿ ಬಹುಪಾಲು ಜೀವಿಗಳು ಥಯೊಸಲ್ಸೇಟ್‌ಅನ್ನು ಉಪ 
ಯೋಗಿಸಬಲ್ಲವು (ಚಿತ್ರ 19.8). ಇವು ಖನಿಜ ಮಾಧ್ಯಮಗಳ ಮೇಲೆ ಸಾರಜನಕೀ 
ಕರಿಸುವ ಜೀವಿಗಳಿಗಿಂತಲೂ ಬೇಗನೆ ಬೆಳೆಯುತ್ತವೆ; ಸಂತತಿ ಸಮಯಗಳು 4ರಿಂದ 
5 ಘಂಟಿಗಳಷ್ಟು ಚಿಕ್ಕದಾಗಿರುವ ದಾಖಲೆಗಳು ದೊರೆತಿವೆ. ಈ ಕಾರಣಗಳಿಂದ, ಥಯೊ 
ಬ್ಯಾಸಿಲ್ಲೈಗಳ ಬಗ್ಗೆ ಯಾವ ಇತರ ರಾಸಾಯನಿಕ ಸ್ವಯಂಸೋಹಿತಗಳಿಗಿಂತಲೂ 
ಚೆನ್ನಾಗಿ ಅಧ್ಯಯನ ನಡೆಸಿದ್ದಾರೆ. 


ಕೆಲವು ಪ್ರಭೇದಗಳು ಕಟ್ಟುನಿಟ್ಟಾದ ರಾಸಾಯನಿಕ ಸ್ವಯಂ ಪೋಷಿತಗಳಾಗಿವೆ. 
ಅದರೆ, ಮಿಕ್ಕವು ಸಾವಯವ ಪದಾರ್ಥಗಳ ಮೇಲೆಹೆಚ್ಚು ಕಡಮೆ ಚೆನ್ನಾಗಿ ಬೆಳೆಯ 
ಬಲ್ಲವು. ವಾಸ್ತವವಾಗಿ, ಈ ಗುಂನಿನಲ್ಲಿ, ಅತಿ ಹೆಚ್ಚು ವಿಶೇಷತೆಯನ್ನು ಹೊಂದಿದ 
ರಾಸಾಯನಿಕ ಸ್ವಯಂಪೋಷಿತಗಳಿಂದ ಹಿಡಿದು, ಕಡಮೆ ವಿಶೇಷತೆಯನ್ನು ಹೊಂದಿದ 
ಜೀವಿಗಳವರೆಗೂ ಬಹು ರೀತಿಯ ಶರೀರಶಾಸ್ತ್ರೀಯ ವಿಧಗಳಿವೆ. ಕಟ್ಟುನಿಟ್ಟಾದ ರಾಸಾ 
ಯನಿಕ ಸ್ವಯಂ ಪೋಷಿತಗಳಲ್ಲಿ ಮೂರು ಮುಖ್ಯವಾದ ಪ್ರಭೇದಗಳು ಯಾವುವೆಂದರೆ, 


126 ಬ್ಯಾಕ್ಟೀರಿಯಾಗಳ ವರ್ಗೀಕರಣ 'ಮತ್ತು ವಿವರಣೆ 


ಥಯೊಬ್ಯಾಸಿಲ್ಲಸ್‌” ಥಯೊಆಕ್ಸಿಡನ್ಸ್‌, ಥ. ಥಯೊಪಾರಸ್‌ ಮತ್ತು ಥ: ಡಿನೈಟ್ರಿಫಿಕನ್ಸ್‌- 
ಥಯೊಬ್ಯಾಸಿಲ್ಲಸ್‌ ಥಯೊಲಕ್ಸಿಡನ್ಸ್‌ ಆಮ್ಲ ₹ಯತೆಯನ್ನು ಬಹು ಹೆಚ್ಚಾಗಿ ಸಹಿಸುತ್ತವೆ. 

ಗಂಧಕ ಅಥವಾ ಥಯೊಸಲ್ಫೇಟ್‌ ಅನ್ನು, ಸಲ್ಫೇಟ್‌ ಅಗಿ ಉತ್ಕರ್ಹಿಸಿದಾಗ ಹೆಚ್ಚಾಗಿ ' 
ಜಲಜನಕ ಅಯಾನ"ಗಳು ಉತ್ಪಾದಿತವಾಗುತ್ತ ವೆ; ಈ ಎರಡರಲ್ಲಿ ಯಾವುದನ ದರೂ 
ಪಡೆದಿರುವ ಮಾಧ್ಯಮನಲ್ಲಿ ಥ. ಥಯೊಲಕ್ಸಿಡನ್ಸ್‌, 01 ಸುಮಾರು 1.0ರಷ್ಟು ಕಡಮೆ ` 
ಯಾಗುವವರೆಗೂ ಬೆಳೆಯುತ್ತವೆ. . ಕೆಲವು ತಳಿಗಳು ಸೊನ್ನೆಗಿಂತಲೂ ಕಡಮೆ pಟ' 
ನಲ್ಲಿ ಕೂಡ-ಸಕ್ರಿಯವಾಗಿವೆ. ಆದರೆ, ತದ್ವಿರುದ್ಧ ವಾಗಿ. ಫ. ಥಯೊಫಾರಸ್‌ ತಟಸ್ಥ. 
ಪರಿಸ್ಥಿತಿಗಳಲ್ಲಿ ಚೆನ್ನಾಗಿ ಬೆಳೆಯುತ್ತವೆ ಮತ್ತು ಸುಮಾರು pಗ 5 ಇರುವಾಗ ಇದರ 

ಬೆಳೆವಣಿಗೆಯು ನಿಂತುಹೋಗುತ್ತದೆ. ಈ ಎರಡೂ ಪ್ರಭೇದಗಳು 0೦ 2೮ನ್ನು.ಖುಣ ' 
ಕಣ ಗ್ರಾಹಕವಾಗಿ' ಪಡೆದಿವೆ. ಗಂಧಕ ಅಥವಾ ಥಯೊಸಲ್ಫೇಟ್‌ನ ಅನಾಯುಜಿವಿ - 


ಚಿತ್ರ.19.3 : ಶಕ್ತಿಮೂಲ ' 
ವಾಗಿ ಥಯೋ ಲೇಟ್‌ ಶಕ್ತಿ. 
ಮೂಲವಾಗಿರುವ ಒಂದು ಖನಿಜ 
ಆಗಾರ್‌ ತಟ್ಟೆಯ' ಮೇಲೆ ಬೆಳೆ ' 
ಯುತ್ತಿರುವ ಥಯೊಬ್ಸಾಸಿಲ್ಲಸಃ ' 
ಥಯೊಪಾರಸ್‌ ಸಮುದಾಯ 
ಗಳು. ಕೋಶಗಳಲ್ಲಿ ಮೂಲವಸ್ತು . 
ಗಂಧಕವು ಶೇಖರವಾಗುವುದರಿಂದ 
ಸಮುದಾಯಗಳು ತೆಳು ಹಳದಿ 
ಬಣ್ಣವನ್ನು ಹೊಂದಿವೆ ಮತ್ತು . 
ಬಹಳವಾಗಿ ' ವಕ್ರೀಕರಣಕ್ಕೊಳ 
ಗಾಗುತ್ತವೆ, 





ಉತ್ಕರ್ಷಣೆಗೆ ನಿಸ್ಸಾರಜನಕೇಕರಣ ವಿಧಾನವನ್ನು ಉಪಯೋಗಿಸಿಕೊಂಡು, ವಾಯು “ 
ಜೀವಿ .ಅಥವಾ . ಅವಾಯುಜೀವಿ ಪರಿಸ್ನಿತಿಗಳಲ್ಲಿ ಥಯೋಜ್ಯಾಸಿನ್ಸಿಸ್‌ ಡೀನೈಟ್ರಿಫಿಕನ್ಸ್‌ 
ಬೆಳೆಯಬಲ್ಲವು. ಈ: ಪ್ರಭೇದವು ಸಾರೀಕರಿಸುವ 'ನೈಟ್ರೀಟ್‌- ಅಪಕರ್ಷಣೆಯನ್ನು 
ಮಾಡಲಾರವು. ಆದ್ದರಿಂದ ನೈಟ್ರೇಟ್‌ ಅಂತಿಮ ಖುಣಕಣ ಗ್ರಾಹಕವಾಗಿರುವ 
ಪರಿಸ್ಥಿತಿಗಳಲ್ಲಿ ಬೆಳೆದಾಗಲೂ ಅಮೋನಿಯಾನನ್ನು ಸಾರಜನಕ ಮೂಲವಾಗಿ ಓಪಗಿಸ ' 
ಬೇಕು: 

ಇನ್ನೊಂದು ವಿಶೇಷ `ಶರೀರಶಾಸ್ತ್ರೀಯ' ವಿಧವಾದ ಥ. ಫೆರೊಆಕ್ಸಿಡನ್ಸ ಅನು ಗ 
ಫೆಕ್ರೆಸ್‌ ' ಲವಣಗಳು' ಹೆಚ್ಛ್ಟ್ರಾಗಿರುವ` ಆಮ್ಲ ಗಣಿಗಳ ನೀರಿನಿಂದ ಬೇರ್ಪಡಿಸಿದರೆ. 
ಈಬ್ಯಾಕ್ಕ ನ ರಿಯಮ್‌ ಅಷಕರ್ಷಿತವಾದ ನಿರವಯವ ಗಂಧಕ: ಸಂಯುಕ್ತರಳನ್ನ | ಲ್ಲದೆ ಸ 


-ಗಾ ವತ್‌-ಯಣ -ಅದ್ಭುತಿಸ ಸಂಶ್ಲೆ ೇಷಕ ಯಜು ಬ್ಯಾ ಕ್ಸಿ ೀರಿಯಾಗಳ ಇತರ "ಗುಂಪುಗಳು 127 


ನ 


'ಫೆರ್ರಸ  .ಅಯಾನ್‌ಗಳನ್ನು ಕೂಡ ಉತ್ಕೃರ್ಷಿಸುತ್ತ; ಹೆ. ಇದು.3ರಿಂದ 3.5 ೧೮ನ್ನು 
ಬೆಂಬಲಿಸುವಷ್ಟು ಆಮ್ಮ. ಸಹಿಷ್ಣು ವಾದ್ದರಿಂದ್ಯ -ಕರಗಿದ ಫೆರ್ರಸ್‌ -ಅಯಾನಗಳು 
ಅಪ್ರ ಜೋದಿತ ಉತ್ಸರ್ಮಣೆಗೆ ಬೇಗನೇ EE ತಟಸ್ಥ "ಆಥವಾ ಕ್ಷಾರೀಯ 
ದ್ರಾ ವಣಗಳಲ್ಲಿ, ಮಾಯುಜಿ(ನಿಯಾಗಿ ಇದನ್ನು ಭು ಸಿದ್ದ ರಿಂದ ಥ. ಫೆರ್ರೊ 
ಆಕಿ ಡನ್‌ ಬೆಳವಣಿಗೆಗೆ ಬೇಕಾದ ಶಕ್ತಿ ಯನ್ನು ಕೆ ಪ್ರತಿಕ್ರಿ ಬ್‌ ಉತ್ಪಾದಿ 
ಸುತ್ತದೆ ಎಂದು ನಿಶ್ಚಯವಾಗಿ ಹೇಳಬಹುದು 


4Fe2+ +02 +4H+->4Fe3+ +2H20 


ಅದ್ದರಿಂದ, ಇದು ಎರಡು ಬಹಳ ವಿಭಿನ್ನವಾದ ನಿರವಯವ ಶಕ್ತಿಮೂಲಗಳಾದ 
ಅಪಕರ್ಹಿತ ಸಂಯುಕ್ತಗಳನ್ನು ಮತ್ತು ೯6? “ಅನ್ನು ಉಪಯೋಗಿಸುವಂತಹ 
ಒಂದು ರಾಸಾಯನಿಕ ಸ್ವಯಂಪೋಹಿತವಾಗಿದೆ. 
ಕಬ್ಬಿಣ ಬ್ಯಾಕಿ ಕ ರಿಯಾಗಳು 

ಕೆಲವು ನಿರ್ಮಲವಾದ ನೀರಿನ ಕೊಳಗಳಲ್ಲಿ ಮತ್ತು ಚಿಲುಮೆಗಳಲ್ಲಿ ಅಪಕರ್ಷಿತ 
ಕಬ್ಬಿಣ ಲವಣಗಳು ಹೆಚ್ಚಾಗಿವೆ. ಇಂತಕ ವಾತಾವರಣಗಳಲ್ಲಿ ವಿಶಿಷ್ಟವಾದ ಬ್ಯಾಕ್ಟೀರಿ 
ಯಾಗಳ ಸಮದಾಯಗಳಿರುತ್ತನೆ ಎಂದು ಬಹು ಕಾಲದಿಂದಲೂ ತಿಳಿದಿತ್ತು. ಈ ಕಬ್ಬಿಣ 
ಬ್ಯಾಕ್ಟೀರಿಯಾಗಳು ಫೆರ್ರಿ ಕ್‌ಆಕೆ ಡ್‌ ಎಂದ ಹೆಚ್ಚು ಗಿ ಆವರಿಸಲ್ಪ ಟ್ರಿ ಸಹಜವಾದ 
ಸಮುದಾಯಗಳನ್ನು ಉತ್ಪಾ ದಿಸುತ್ತವೆ. ಆದರೆ ಬಹುತೇಕ ಕಬ್ಬಿ ಚಿಲುಮೆಗಳು 
ತಟಿಸ ಸ್ಮವಾಗಿ ಸ ಕಾರ ಯವಂಗಿರುವುದರಿಂದ, ಫೆರೃಸ EN ವಾತಾ 
ವರಣದ ಸಂಪರ್ಕ ಹೊಂಪಿದೊಡನೆಯೆ ಬೇಗನೇ ಅಪ್ರಚೋದಿತ ಉತ್ಕರ್ಷಣೆಗೆ ಓಳ 
ಗಾಗುತ್ತಫೆ. ಆದ್ದಠಿಂದ ಈ ಬ್ಯಾಕ್ಸೈ (ರಿಯಾಗಳಲ್ಲಿನ ಜೀವದ್ರ ವ್ಯ ಸರಿಣಾಮಕ್ರಿಖ 
ಅಥವಾ ಚಯಾಪಚಯಕ್ರಿ ಯೆಗಳಲ್ಲಿ ಕಬ್ಬಿಣದ ಪಾತ್ರ 5 ನೇನೆಂಬುಮು ಯಹ ಬಹ 
ಕಷ್ಟವಾಗಿದೆ. ಕಬ್ಬಿಣದ ಪ್ರಮುಖ ಬ್ಯಾಕ್ಟಿ ಗಳು ಸೂಕ್ಷ್ಮತಂತುವಿನಂ ? 
ಕವಚವಿರುವ ಸ್ಪರೊಟಲಸ್‌ ಗುಂಪಿಗೆ ಸೇರಿವೆ. ಬಹುತೇಕ ಜೀವಿಗಳ ಕವಚಗಳೇಃ 
ಕಬ್ಬಿಣದ ಆಕ್ಸೈಡ್‌ ತುಂಬಿಕೊಂಡಿರುತ್ತದೆ. ಇವುಗಳನ್ನು ರಾಸಾಯನಿಕ "| 
ಪೋಷಿತಗಳಾಗಿ ಸುಲಭವಾಗಿ ಬೆಳೆಯಬಹುದು. ಹಾಗೂ ಶುದ್ಧ ಸಾಕಣೆಯಲ್ಲಿ 
ಬೇರ್ಪಡಿಸಬಹುದು. ಇಂತಹ ಶುದ್ಧೆ ಸಾಕಣೆಗಳು ಕಬ್ಬಿಣದ ಆಕ್ಸೈಡಅನ್ನು ಕವಚ 
ಗಳಲ್ಲಿ ಶೇಖರಿಸುತ್ತವೆ ಎಂದು ತೋರಿಸಬಹ:ಹಾದರೂ, ಈ ಶೇಖರಣೆಯು ಶರೀರ 
ಶಾಸ್ತ್ರೀಯವಾಗಿ ಪ್ರಾಧಾನ್ಯತೆ ಹೊಂದಿದೆ ಎಂಹಾಗಲೀ ಅಥವಾ ಈ ಬ್ಯಾಕ್ಟೀರಿಯಾ 
ಗಳು ರಾಸಾಯನಿಕ ಸ್ವಯಂಪೋಷಿತಗಳಾಗಿ ಬೆಳೆಯಬಲ್ಲವು ಎಂದಾಗಲೀ ಹೇಳಲ್ಪ 
sic ರಚನೆಯಲ್ಲಿ ವಿಶಿಷ್ಟ ತೆಯನ್ನು ಹೊಂದಿರುವ ಮತ್ತೊಂದು ಕಬ್ಬಿಣದ 
ಕ್ಲೀರಿಯವಾ, ಗಾ ಲಿಯೊನೆಲ್ಲವು ಕಬ್ಬಿ ಣವನ್ನು ಉತ್ಕರ್ಹಿಸಿ ರಾಸಾಯನಿಕ ಸ್ವಯ 








ಫ್ಯಾ 


128 ಬ್ಯಾಕ್ಟೀರಿಯಾಗಳ ವಗಿಣೀಕರಣ ಮತ್ತು ವಿವರಣೆ 


ಪೋಷಿ ತವಾಗಿ ಬೆಳೆಯುವ ಸಾಧ್ಯ ತ್ರೆ ಹೆಚ್ಚಾ ಗಿರುವಂತೆ ಕಂಡುಬರುತ್ತದೆ. ಗ್ಯಾಲಿಯೊ 
ನೆಲ ಸಾಕಣೆಯನ್ನು ವಚ ಮಾಧ್ಯ ಮಗಳಲ್ಲಿ ಬೆಳೆಸಲು ಮಾಡಿದ ನೆ ರ್ರಯತ್ನ್ನ 
ಗಳೆಲ್ಲವೂ ವಿಫಲವಾದವು. ಆದಕೆ ಇದನ್ನು ಅಪಕರ್ಹಿಸಲ್ಪ ಟ್ರ ಕಬ್ಬಿಣವಾಗಿ ಕ ಸ್‌ 
ಸಣಿ ಸರ್‌ ಇರುವ ಖನಿಜ ಮಾಧ್ಯ ಮದಲ್ಲಿ ಕೃತಕವಾಗಿ” (ಕದ “ಸ ತಿಯಲ್ಲಿ ಆಲ 
ದಿದ್ದರೂ) ಬೆಳೆಯಲಾಗಿದೆ. , ಈ ಫೆ ಸ್‌ ಲವು ತಟಸ ಸಿತಿ 
ಗೆಳಲ್ಲಿ ಕಬ್ಬಿಣದ ಸ್ವಯಂಪ್ರೇರಿತ 1.೬: ಕಡಮೆಮಾಡುತ್ತಜೆ. ಈ 
ಸಾಕಣೆಗಳಲ್ಲಿ ಗ್ಯಾಲಿಯೊನೆಲ್ಲವು ಪಾತ್ರೆಯ ಗೋಡೆಗಳ ಮೇಲೆ ಅರಳೆಯಂತಿರುವ ಸಮು 
ದಾಯಗಳನ್ನುತ್ಪಾದಿಸುತ್ತದೆ. "ಸಮುದಾಯ'ದ ಬಹುತೇಕ ಭಾಗವು ನಿರವಯವ 





(8) (0) 
ಚಿತ್ರ 19.4; (8) ಗ್ಯಾಲಿಯೊನೆಲ್ಲ ಫೆರ್ರುಜಿನಿಯ: ಎಂಬ ಕಬ್ಬಿಣ ಬ್ಯಾಕ್ಟೀರಿಯಮ್‌ನ ದ್ರವ 


ಸಾಕಣೆ. ಇದರಲ್ಲಿ, ಪ್ರ ಯೋಗ ನಳಿಕೆಯ ಗೋಡೆಗಳಿಗೆ ಹಡನ ಚ ಕುಚ್ಚಿ ನಂತಹ 


ಸಮುದಾಯಗಳನ್ನು (ಹೆಚ್ಚಾ ಗಿ ಫೆರ್ಟಿಕ್‌ ಹೈಡ್ರಾಕ್ಸೈಡ್‌ ಇರುವ) ತೋರಿಸಲಾಗಿದೆ, (ರಿ) ಒಂದು 


ಗ್ರಾಮ್‌-ಯಣ ಅದ್ಭುತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪ್ರಗಳು 129 


ಕೋಶಗಳನ್ನು ಕಾಣಬಹುದು (೫2,733). (೧) ಒಂದು ಕುಡಿಯ ತುದಿಯಲ್ಲಿರುವ ಒಂದು 
ಕೋಶದ ಯಣಕಣ ಸೂಕ್ಷ್ಮಚಿತ್ರ. ಕುಡಿಯು, ಫೆರ್ರಿಕ್‌ ಹೈಡ್ರಾಕ್ಸೈಡ್‌ನ ಸೂಕ್ಷ್ಮತಂತುಗಳನ್ನು 
ಹೊಂದಿರುತ್ತದೆ (೫ 52,126). ಔ. 5. ೫೦116 ಅವರ ಕೃಪೆ. (8) ಮಸ್ತು (8) ಛಾಯಾ 
ಚಿತ್ರಗಳನ್ನು, 5. ಓಲ ೧988 ಮತ್ತು ಔ, S. Wolfe ಅವರ `ಓ selective enrich- 
ment method tor 02111076118 ferruginea’ದಿಂದೆ ತೆಗೆದುಕೊಳ್ಳಲಾಗಿದೆ. 
J. Bacteriol. 74, 347 (1957), ಸೂಕ್ಷ್ಮಚಿತ್ರ (0) ಅನ್ನು Principles and 
Applications in Aquatic Microbiology. ಅಧ್ಯಾಯ 5ರಿಂದ ತೆಗೆದುಕೊಳ್ಳ 
New york: Wiley, 1964. 


ವಾಗಿರುತ್ತದೆ. ಚಿಕ್ಕ ಮತ್ತು ಹುರುಳಿಕಾಯಿಯಾಕಾರದ ಬ್ಯಾಕ್ಟೀರಿಯಲ್‌ ಕೋಶ 
ಗಳು, ಫೆರಿಕ್‌ ಆಕ್ಸೈಡ್‌ನಿಂದ ದಟ್ಟವಾಗಿ ಹೊರತಳ್ಳಲ್ಪಟ್ಟಿರುವ ಹಾಗೂ ಹೊರ 
ತಳ್ಳಲ್ಪಟ್ಟ ಬುಡಗಳ ಕವಲೊಡೆದ ತುದಿಗಳಲ್ಲಿ ಬಹು ಹೆಚ್ಚಾಗಿರುತ್ತವೆ (ಚಿತ್ತ 19,4)- 


ಸಾವಯವ ಒಂದು-ಇಂಗಾಲ ಸಂಯುಕ್ತಗಳನ್ನು ಉಪಯೋಗಿಸುವ ವಾಯು 


ಜೀವಿ ಬ್ಯಾಕ್ಟೀರಿಯಾಗಳು 


ಸಾವಯವ ಸಂಯುಕ್ತಗಳನ್ನು (ಮಿಥೇನ್‌, ಮಿಥನಾಲ್‌, ಮಿಥ್ಸೈಲ್‌-ಅಮೈನ್‌, 
ಫಾರ್ಮೇಟ್‌) ಉಪಯೋಗಿಸುವ ವಾಯುಜೀವಿ ಗ್ರಾವರ್‌-ಖಣ ಬಾ ಕ್ಬೀರಿಯಾಗಳು 
ರಾಸಾಯನಿಕ ಪರಪೋಷಿತಗಳಾದರೂ, ಇತರ ರಾಸಾಯನಿಕ ಪರಪೋಹಿತಗಳಂತಲ್ಲದೆ 
ಒಂದು ವಿಶಿಷ್ಟ ಶರೀರಶಾಸ್ತ್ರ್ರಿಯ ಗುಂಪಾಗಿವೆ. ಇವು ರಾಸಾಯನಿಕ ಸ್ವಯಂ 
ಪೋಷಿತಗಳನ್ನು ಕೆಲವು ಗುಣಗಳಲ್ಲಿ ಹೋಲುತ್ತವೆ (ಕೋಷ್ಟಕ 19.2). 


ಕೆಲವು ಗ್ರಾಮ್‌-ಬಣ ದಂಡಾಣುಗಳು ಮತ್ತು ಕಾಕ್ಟೈಗಳು ಮಿಥೇನ್‌ ಉಪ 
ಯೋಗಿಸಿಕೊಂಡು ಬೆಳೆಯಬಲ್ಲವು. ಈ ಪೈಕಿ, ಜೆನ್ನಾಗಿ ಪರಿಚಯವಿರುವುದು, 
ಕಶಾಂಗೆವನು ಸ ತುದಿಯಲ್ಲಿ ಹೊಂದಿರುವ ದಂಡಾಕ್ಗಕಿಯ ಮಿಥನೊಮೋನಾಸ್‌ ಮಿಥಾನಿಕ. 
ಈ ಜೀವಿಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವ ಸಾವಯವ ಸಂಯುಕ್ತಗಳು 
ಮಿಥೇನ್‌ ಮತ್ತು ಆದರ ಉತ್ಕರ್ನಿಸಲ್ಪಟ್ಟಿ ಉತ್ಸನ್ನವಾದ ಮಿಥನಾಲ್‌ (CH 3 OH) 
ಆಗಿವೆ. ಮಿಥೇನ” ವರ್ಗದ ಉಚ್ಛ ತದ್ರೂವಿಗಳಾದ ಇಥೆೇನ್‌ (C; 6) ಮತ್ತು 
ಪ್ರೂಪೇನ” (C38) ಗಳನ್ನು ಇವು ಉತ್ಸರ್ಷಿಸಬಹುದಾದರೂ ಅವು ಬೆಳವಣಿಗೆ 
ಯನ್ನು ಪ್ರೋತ್ಸಾಹಿಸುವುದಿಲ್ಲ. ಮಿಥೇನ್‌ ಉತ್ಸರ್ಷಕ ಜೀವಿಗಳ ಬಗೆಗೆ ನಡೆಸಿದ 
ಜೀವರಾಸಾಯನಿಕ ಆಧ್ಯ್ಯಯನಗಳು, ಇವು ತಮ್ಮ ಕೋಶದ ಇಂಗಾಲವನ್ನು ಮಿಥೇನ್‌ 
ಹಿಂದೆ, ಒಂದು ವಿಲಕ್ಷಣ ರೀತಿಯ ಜೀವಸಂಶ್ಲೇಷಕ ಮಾರ್ಗದಿಂದ ಪಡೆಯುತ್ತವೆ 
ಯೆಂದು ತೋರಿಸಿವೆ. ಈ ಮಾರ್ಗದಲ್ಲಿ ಫಾರ್ಮಾಲ್ವಿಹೆ ಡ್‌ ಯೂನಿಟ್‌ಗಳಿಂದ ಒಂದು 
ವೀಷ್ಟ ಹೆಕ್ಸೋಫಾಸ್ಟೇಟ್‌ಆದ ಅಲ್ಲುಲೆನಸ" ಫಸ್ಟ್‌ ಉತ್ಪಾದಿಸಲ್ಪಡುತ್ತದೆ. 


430 


ದ್ಯಾಕ್ಮೇರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 




















ಟಬು ಡಿ 
ಖೇಲುಲಧಲಲ ಲ ಸಾ. ಬ 
cpm ee ಹೂ . | ಆ ೮೦೫೧೦ 
0೮೨೪0; ಲಗಾ ಚ + + + ಘಾ ಖೊಧೀಂದೆ 

ಗಿ 
-ಇ೮೮ೀ€ ACUI 
ಖಲು ಸರ್‌ ಕ್‌ ಹ್‌ + + ಥೀ 
Pupp visser Wdoey peony yuo dup ಈ 
೪೦೦೮ಭ//'೩ಯಂಜ > HODOH 2€£ಟ೦  HOcH YH3 "ಗರಣ 
ಕುಡಕ ಸೊಮ: " | | 
en 7) ME ಜಿ ಣರ 





LS pee pea puerroo Me 
ಜಾಲಾ ರ ಟ್‌ i auch won seposey yypsSac 3:2 61 a Weg '' 


ಗ್ರಾಮ್‌-ಯಣ ಆದ್ಭುತಿಸಂಶ್ಲೇಷಕ ಹುಜು ಬ್ಯಾಕ್ಟೀರಿಯಾಗಳ ಇತರೆ ಗುಂಪುಗಳು 131 


ಮಿಥೆನಾಲ್‌ ಉಪಯೋಗಿಸಿಕೊಂಡು ` ಬೆಳೆಯುವ: ಸಾಮರ್ಥ್ಯವು. “ಕಲ 
ವಾರು ಜೀವಿಗಳಲ್ಲಿಜೆ. ತುದಿಯಲ್ಲಿ ಕಶಾಂಗವಿರುವ ವಂಡಾಣುಶಕು (ಸ್ಯೂಕೊ 
ಮೋನಾಸ್‌ ಪ್ರಚೇದಗಳು) ಮತ್ತು ಹೈಫ್ಯೊಬೆಕ್ಟೊಬಿಯಂ ಜಾತಿಯ ಪ್ರಾಸ್ಥೆಕೇಟ್‌ 
ಬ್ಯಾಕ್ಕ ಕ (ರಿಯಾಗಳೂ ಸೇರಿದಂತೆ ಹೆಚ್ಚು ಸಂಖ್ಯೆಯ ಗ್ರಾಮ್‌-ಜುಣ ಭ್ಯಾಸ್ಟೀಶಿಯತಾ 
ಗಳಲ್ಲಿ ಈ ಸಾಮರ್ಥ್ಯವಿದೆ. ಈ ಬ್ಯಾಕೆ ರಿಯಾಗಳು ಮೀಥೇನ ನೊಂದಿಗೆ “ಬೆಳೆಯ 
ಲಾರವು, ಆದರೆ ಇತರ 0 ಸಂಯುಕ್ತಗಳನ್ನು (ಮಿಥೈಲ್‌ ಅಮೈನ್‌, ಫಾರ್ಮೆಟ್‌] 
ಉಪಯೋಗಿಸಬಲ್ಲವು. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಇಂಗಾಲವಿರುವ 
ಸಾವಯವ ಸಂಯುಕ್ತಗಳಾದ ಅಸಿಟೀಟ್‌ ಮತ್ತು ಸಕ್ಸಿಸೇಟ್‌ಗಳೆಫ್ನು ಉಪಯೋಗಿಸಿ 
ಕೊಳ್ಳುತ್ತವೆ. ಮಿಥೆನಾಲ್‌ ಅಥವಾ ಮಿಥ್ಸೈಲ್‌ ಅಮೈನ್‌. ಮೇಲೆ. ಬೆಳೆಯುವಾಗ 
ಇವು ಕೋಶದ ಇಂಗಾಲವನ್ನು ಸಾವಯವ ಮೂಲಪದಾರ್ಥದಿಂದ ಮಿಥನೊಮೋನಾಸ್‌ಫ್ಹ 
ವಿಶಿಷ್ಟ ಮಾರ್ಗಕ್ಕಿಂತ ಭಿನ್ನ ವಾದ ವಿಶಿಷ್ಟ ಜೀವರಾಸಾಯನಿಕ ಮಾರ್ಗದಿಂದ ಪಡೆ 
ನ ಮೆ ಗೆ ಸಿನ್‌ಗೆ ಫ ಫಾರ್ಮಾಲಿ ತೈ ಯೂನಿಟ್‌ಗಳನ್ನು ಸೇರಿಸಿದಾಗ ಸಿಶ್ಕೈನ್‌ 
ಉತ್ಪ ನ ಮಾಗುತ್ತದೆ ಈ ಸಿರೈನ”, ನಂತರ ಪೈರುವಿಕ್‌ ಆಮ್ಲವಾಗಿ. ಪರಿವರ್ತಿಸಲ್ಪಡು 
ತ್ರ ಡಿ ಅದರೆ ಈ ಬ್ಯಾಕ್ಟೇರಿಯಾಗಳು ಫಾರ್ಮೇಟ್‌ನ ಮೇಲೆ ಬೆಳೆಯುವಾದ ಸ್ವಯಂ 
ಪೋಷಿತಗಳಲ್ಲಿ ಉಂಟಾಗುವಂತೆ, ಕೋಶದ ಇಂಗಾಲಾಂಶವು ಕ್ಯಾಲ್ವಿನ್‌ ಮಾರ್ಗದ 
: ಮೂಲಕ 0೦. ನಿಂದ ಸಂತ್ಲೇಷಿಸಲ್ಪಡುತ್ತದೆ. ಘಾರ್ಮಿಕ್‌ ಆಮ್ಲವು ಶೇವಲ ಶಕ್ತಿ 
ಮೂಲವಾಗಿ ಮಾತ್ರ ವರ್ತಿಸುತ್ತದೆ. ಆದ್ದರಿಂದ ಫಾರ್ಮೇಟ್‌ ಉಪಯೋಗಿಸಿ 
ಕೊಂಡು ಬೆಳೆಯುವಿಕೆಯನ್ನು ಅರೆಸ ಸ್ವಯಂಪೋಹಿತವೆನ ಬಹುದು ; ಇದನ್ನು ಲ 
ಜನಕವಾಯುವನ್ನು ಉಪಯೋಗಿಸಿಕೊಂಡು ಬೆಳೆಯುವ ಜಲಜನಕ ಬ್ಯಾಕ್ಕಿ ರಿಯಾ 
ಗಳ ಬೆಳವಣಿಗೆಗೆ ಹೋಲಿಸಬಹುದು (HCOOH ಎ2 +C02). 


ವಾಯುಜೀವಿ ಗ್ರಾಮ್‌-ಬುಣ ರಾಸಾಯನಿಕ 
ಪರಪೋಷಿತಗಳು 


ವಾಯುಜೀವಿ, ರಾಸಾಯನಿಕ ಸ್ವಯಂಪೋಷಿತ, ಗ್ರಾಮ್‌-ಖಣ ಖುಜು 
ಬ್ಯಾಕಿ ಸ ರಿಯಾಗಳು ಹಲವಾರು ಜೀವಶಾಸ್ತ್ರೀಯ ಗುಂಪುಗಳಲ್ಲಿವೆ. ಹಾಗೂ ಘಟಕ 
ಉಪಗುಂಪುಗಳ ಮಧ್ಯೆಯಿರುವ ಸಂಬಂಧಗಳು ಸ್ಪಷ್ಟವಾಗಿಲ್ಲ. ಇಲ್ಲಿ ಉಪಯೋಗಿಸಿ 
ಕೊಳ್ಳೆ ಲಾಗಿರುವ ವರ್ಗೀಕರಣಶಸ್ತಿ ಪ್ರಯ ಕ್ರಮವು ತಾತ್ಕ್ರಾಲಿಕವಾದುದು. ಇದನ್ನು 
ಮುಂದಿನ ಸಂಶೋಧನೆಗಳಿಂದ ಗಣನೀಯವಾಗಿ ಮಾರ್ಪಡಿಸಬಹುದು,-- ಉದಾ 
ಹರಣೆಗೆ ಬಹಳ ಹಿಂದೆ ಈ ಜೀವಿಗಳನ್ನು ಉಪಭಾಗಗಳಾಗಿ ವಿಭಾಗಿಸಲು ಒಂದು 


ಮುಖ್ಯ ಲಕ್ಷಣವಾಗಿ ಉಪಯೋಗಿಸುತ್ತಿದ್ದ ಕಶಾಂಗಗಳು ಇರುವ ಶೀತಿಯು (ತುದಿ 


132 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮೆತ್ತು ವಿವರಣೆ 


ಗಳಲ್ಲಿ ಅಥವಾ ಸುತ್ತಲೂ), ಆಂಶರಿಕ ಸಂಬಂಧಗಳನ್ನು ಸೂಚಿಸಲು ಒಂದು ಒಳ್ಳೆಯ 
ಸೂಚಿಯಲ್ಲ ಎಂಬುದು ಈಗ ತಿಳಿದುಬಂದಿದೆ. ಬ್ಯಾಕ್ಟೀರಿಯಾಗಳ ವರ್ಗೀಕರಣ 
ಶಾಸ್ತ್ರದಲ್ಲಿ ಇತ್ತೀಚಿಗೆ ಸೇರಿಸಲಾದ DNA ಪ್ರತ್ಯಾಮ್ಲ ಸಂಯೋಜನೆಗಳು 
ವಿಶ್ಲೇಷಣೆಗಳು, ಮುಂಚಿ ಸಾಮಾನ್ನ ಭೌತಿಕ ಗುಣಗಳನ್ನು ಆಧರಿಸಿ ಒಬ್ಬಾಗಿಸಿದ್ದ 
ಗುಂಪುಗಳು ಅನುವಂಶೀಯ ಮಟ್ಟದಲ್ಲಿ ಒಂದಕ್ಕೊಂದು ಸಂಬಂಧಿಸಿರುವುದಿಲ್ಲವೆಂದು 


ತೋರಿಸಿವೆ. 


ವಾಯುಜೀವಿ ಸ್ಯೂಡೊ ಮೋನಾಡ್‌ಗಳು 


ವಾಯುಜೀವಿ ಸ್ಯೂಡೊಮೋನಾಡ್‌ಗಳು (ಸ್ಯೂಡೊಮೋನಾಡ್‌ ಮತ್ತು ಸಂಬಂಧ 
ಪಟ್ಟಿ ಜಾತಿಗಳು), ನಿಶ್ಚಿತ ವಾಯುಜೀವಿ ರಾಸಾಯನಿಕ ಪರಪೋಷಿತ ಗ್ರಾಮ್‌-ಖಣ 
ಬ್ಯಾಕ್ಟೀರಿಯಾಗಳ ಅತಿ ದೊಡ್ಡ ಗುಂಪುಗಳಲ್ಲಿ ಒಂದಾಗಿವೆ. ಈ ಕೋಶಗಳು ಚಿಕ್ಕ, 
ನೇರವಾದ ಅಥವಾ ವಕ್ರವಾದ ದಂಡಾಣುಗಳಾಗಿವೆ, ಅಗಲವಲ್ಲಿ 0.8/೧೧ಅನ್ನು ಅವು 
ಮೀರುವುದಿಲ್ಲ ಮತ್ತು ತುದಿಯಲ್ಲಿರುವ ಒಂದು ಅಥವಾ ಹೆಚ್ಚಿನ ಕಶಾ೦ಗಗಳಿಂದ ಚಲಿ 
ಸುತ್ತವೆ (ಚಿತ್ರ 19.5). ಯುಗ್ಮವಿದಳನದಿಂದ ಸಂಶಾನೋಕ್ಪಾದನೆಯಾಗುತ್ತದೆ. 


ಚಿತ್ರ, 19,5: ಸ್ಕೂಡೊ 
ಮೋನಾಸ್‌ ಎರುಜಿನೊಸದ 
ಕೊ ಶಗಳ ಸ್ಥಿತಿ-ವೈದೃಶ್ಯ 
ಛಾಯಾ ಸೂಕ್ಷ್ಮ ಚಿ ಶ್ರ. 
(೫1.102), ಚಿತ್ರದಲ್ಲಿ ಸೇರಿ 
ಸಿರುವ ಚಿತ್ರ (ಮೇಲಿನ ಬಲ 
ತುದಿಯಲ್ಲಿ ; ಸ್ಫೂಡೊಮೋ 
ನಾಸ್‌ ಸ್ಟುಟ್ಟಿರಿಯ ಕಶಾಂಗ 
ಗಳ ಕಲೆ, ಬಹಳಷ್ಟು ಸ್ಮೂಡೊ 
ಮೋನಾಸ್‌ ಪ ಥ್ರ ಭೇದಗಳ 
ವಿಶಿಷ್ಟತೆಯಾದ, ತುದಿಯಲ್ಲಿರುವ 
ಏಕ ಕಶಾಂಗವನ್ನು ತೋರಿಸಲಾಗಿದೆ (X | .102). N.J. Palleronid ಕೃಪೆ. 





DNAಿಯೆ G+C ಅಂಶದ ವ್ಯಾಪ್ತಿ ಮೋಲ್‌ ಕೇಕಡ 57ರಿಂದ 73ರವರೆಗೆ ಇರು 
ತ್ರಡೆ. ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಗಳಲ್ಲಿ ಬಹು 
ಮುಖ ಸಾಮರ್ಥ್ಯವನ್ನು ಹೊಂದಿದ್ದು, 100ಕ್ಕೆಂತ ಹೆಚ್ಚು ಸಾವಯವ ಸಂಯುಕ್ತ 
ಗಳನ್ನು ಇಂಗಾಲ ಮತ್ತು ಶಕ್ತಿಯ ಮುಖ್ಯ ಎಮೂಲಗಳಾಗಿ ಉಪಯೋಗಿಸುವಂತಹ 
ಬ್ಯಾಕ್ಟೀರಿಯಾಗಳು ವಾಯುಜೀವಿ ಸ್ಕ್ಯೂಡೊಮೋನಾಡ್‌ಗಳಲ್ಲಿನೆ. ಬಹುತೇಕ 


ಗ್ರಾಮ್‌-ಯಣ ಅದ್ಯುತಿಸಂಶ್ಲೇಷಕ ಯೆಜು ಬ್ಯಾಕ್ಟೀರಿಯಾಗಳೆ ಇತರೆ ಗುಂಪುಗಳು 133 


ವಾಯುಜೀವಿ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಉಪಯೋಗಿಸುವ ಸಾವಯವ 
ಸಂಯುಕ್ತಗಳ ಜೊತೆಗೆ (ಸರಳ ಶರ್ಕರಪಿಷ್ಟಗಳು, ಅಮ್ಚೈನೊ ಆಮ್ಲಗಳು, ಸಾವ 
ಯವ ಆಮ್ಲಗಳು). ಈ ಗುಂಪಿನ ಜೀವಿಗಳು ಹಲವಾರು ಇತರ ಪಳಗಿಸಿದ ಸಾವಯವ 
ಸಂಯುಕ್ತಗಳನ್ನು ಅಂದಕ್ಕೆ ಕರ್ಪೂರದಂತಹ ಟರ್ಪೈನಗಳನ್ನು ; ಟಿಸ್ಟ್ರೊಸೈರೊನ್‌ 
ನಂತಹ ಸ್ಟೆರಾಯ್ಡ್‌ ಗಳನ್ನು ; ನ್ಯಾಫ್ರಲೀನ್‌ ನಂತಹ ಬಹುಚಕ್ರೀಯ ಮಾಸನೆಯುಕ್ತ 
ಸಂಯುಕ್ತಗಳನ್ನು ಮತ್ತು ಇಂತಹ ಇತರ ರಾಸಾಯನಿಕಗಳನ್ನು ಉಪಯೋಗಿಸಿ 
ಕೊಳೆ ಬಲ್ಲವು. ಇವುಗಳ ಪೋಷಕಾವಶ್ಯಕತೆಗಳು ಬಹಳ ಸರಳವಾಗಿವೆ, ಬಹುತೇಕ 
ಪ್ರಭೇದಗಳಿಗೆ ಬೆಳವಣಿಗೆ ಅಂಶಗಳ ಅವಶ್ಯಕತೆಯಿರುವುದಿಲ್ಲ. ನೆಲವು ಮಾಯುಜಿೀವಿ 
ಸ್ಕ್ಯೂಡೊಮೋನಾಡ್‌ಗಳು ನಿಸ್ಸಾರಜನಕೀಕರಣಕಾರಕಗಳಾಗಿವೆ. ಆದ್ದರಿಂದ ಇವು 
ನೈಟ್ರೀಟ್‌ಆನ್ನು ಅಂತಿಮ ಖುಣಕಣ ಗ್ರಾಹಕವಾಗಿ ಉಪಯೋಗಿಸಿಕೊಂಡು 
ಆಮಾಯುಜೀವಿ ಪರಿಸ್ಥಿತಿಗಳಲ್ಲಿ ಬಿಳೆಯುತ್ತವೆ. ಈ ಸಾಮರ್ಥ್ಯ ಅವ್ರಗಳಿಗಿಲ್ಲದೇ 
ಹೋಗಿದ್ದರೆ ಅವು ನಿಶ್ಚಿತ ವಾಯುಜೀನಿಗಳಾಗಿರುತ್ತಿದ್ದ ವು. 


ವಾಯುಜೀವಿ ಸ್ಕೂಡೊಮೋನಾಡ್‌ ಗಳನ್ನು ಶರೀರಶಾಸ್ತಿ ₹ಯವಾಗಿ ವಿವಿಧ 
ಉಪಗುಂಪುಗಳಾಗಿ ವಿಂಗಡಿಸಬಹುದು. ಇವುಗಳಲ್ಲಿ ಕೆಲವನ್ನು 19.3ನೇ ಕೋಷ್ಟಕ 
ದಲ್ಲಿ ತೋರಿಸಲಾಗಿದೆ. ಸ್ಫುರಣಶಕ್ತಿಯುಳ್ಳ ಜೀವಿಗಳ ಗುಂಪಿಗೆ ಸೇರಿದ ಜೀವಿಗಳು 
ನೀರಿನಲ್ಲಿ ಕರಗುವ ವಿಶಿಷ್ಟವಾದ ಹಳದಿ- ಹರಿದ್ವರ್ಣ ಸ್ಬುರಣಶಕ್ತಿಯುಳ್ಳ ವರ್ಣ 
ದ್ರೈವ್ಯಗಳನ್ನು, ಅದರಲ್ಲೂ ಮುಖ್ಯವಾಗಿ ಕಬ್ಬಿಣಾಂಶ ಕಡಮೆಯಿರುವ ಮಾಧ್ಯಮ 
ಗಳಲ್ಲಿ ಉತ್ಪಾದಿಸುತ್ತವೆ. ಇವುಗಳಲ್ಲಿ ಮುಖ್ಯವಾಗಿ ನಾಲ್ಕು ಪ್ರಭೇದಗಳಿವೆ 
(ಕೋಷ್ಟಕ 79.4). ಸ್ಮೂಡೊಮೋನಾಸ್‌ ಎರುಜಿಷೆೊಸ, ಸ್ಕೂ. ಪುಟಿಡ ಮತ್ತು ಸ್ಕ್ಯೂ 
ಫ್ಲರೆಸಿನ್ಸ್‌ ಗಳು ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯಕಿಯಿಗಳಲ್ಲಿ 
ಬಹುಮುಖ ಸಾಮರ್ಥ್ಯ ಪಡೆದಿವೆ. ಇವು ಮಣ್ಣು ಮತ್ತು ನೀರಿನಲ್ಲಿನ ಮುಕ್ತ ಜೀವಿ 
ಗಳಾಗಿವೆ. ಸ್ಕ್ಯೂಡೊಮೋನಾಸ್‌ ಎರುಜಿನೊಸವು ಇತರ ಎರಡು ಪ್ರಜೇದಗಳಿಗಿಂತಲೂ ಗಣ 
ನೀಯವಾಗಿ ಹೆಚ್ಚಿನ ಉಷ್ಣವ್ಯಾಪ್ತಿಯನ್ನು ಪಡೆದಿವೆ. ಕೆಲವು ವೇಳೆ ಮಾನವನಿಗೆ 
ಇವು ರೋಗಕಾರಕವಾಗಿದ್ದು, ಆಸ್ಪತ್ರೆ ಸೋಂಕುಗಳನ್ನುಂಟುಮಾಡುತ್ತವೆ. ಈ 
ಸೋಂಕುಗಳನ್ನು ನಿವಾರಿಸುವುದು ಬಹು ಕಷ್ಟ. ಏಕೆಂದರೆ ಈ ಬ್ಯಾಕ್ಟೀರಿಯಮ”ಗೆ 
ಜೈವಿಕ ರೋಧಕಗಳ ವಿರುದ್ಧ ನಿರೋಧಕ ಶಕ್ತಿಯಿದೆ. ಆದರೆ ಸ್ಮೂ. ಎರುಜಿನೊಸಕ್ಕೆ 
ಯಜು ಪರಾವಲಂಬಿಯ ಗುಣವಿಲ್ಲ. ಇದೊಂದು "ಆಕಸ್ಮಿಕ ರೋಗಕಾರಕಜೀ ವಿ 
ಬಹಳೆ ಕಡಮೆ ನಿರೋಧಕ ಶಕ್ತಿಯಿರುವ ಎಂದರೆ ತೀವ್ರ ಬಗೆಯ ಸುಟ್ಟಿಗಾಯೆ ರೋಗಿ 
ಗಳು ಮತ್ತು ವಿಷಯುಕ್ತವಾದ ಔಷಧಗಳಿಂದ ಚಿಕಿತ್ಸೆ ಪಡೆಯುತ್ತಿರುವ ಹಾಗೂ 
ಅರ್ಬುದ ರೋಗದಿಂದ ನರಳುತ್ತಿರುವ ವ್ಯಕ್ತಿಗಳಲ್ಲಿ ಇದು ಸೋಂಕನ್ನುಂಟುಮಾಡು 
ತ್ತದೆ. ಈ ಸೋಂಕುಗಳು ಒಬ್ಬರಿಂದೊಬ್ಬರಿಗೆ ಹರಡುವುದಿಲ್ಲವಾದ್ದರಿಂದ ಪ್ರಾಣಿ 


134 


ಜ್ಮಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿಪರಣೆ 


ಕೋಷ್ಟಕ 19.3: ವಾಯುಜೀವಿ ಸ್ಯೂಡೊಮೊನಾಡ್‌ಗಳಲ್ಲಿ ಮುಖ್ಯ 





ಮ 


| 


ಗುಂಪು 


ತ್ರಾ 


DNA 5 


ಕ 


ಸಂಯೋಜನೆ ಮೋಲ್‌ 


KG+C 





ಸ್ಪುರಣಶಕ್ತಿ, 
ಯುಳ್ಳ ಗುಂಪು 
ಸ್ಕೂಡೊಮಲೆ 
ನೆಂಪು ಪಳ 
ಅಸಿಡೊವೊರನ್ಸ್‌ 
ಗುಂಪ್ರೆ 
ಜಲಜನಕವನ್ನು 
ಉತ್ಕರ್ಹಿಸುವ 
ಸ್ಯೂಡೊಮೋ 
ನಾಡ್‌ಗಳು 
ಡೈವಾನುಟಿ 
ಗುಂಪು 


60.67 


67-69 


63-66 


61-69 


62-67 


67 


ರ್ಥ 


ದು 


ಕಾಯಿ ಡುವ ಪಡಾ 


ವಣನದ್ರವ್ಯಗಳು 


>] 


8 £DTAವು ಇಧಿಲೀನ್‌ ಡೈಅಮೈೈನ್‌ಟೆಟ್ಟ ಅಸಿಟಿಕ್‌ ಆಮ್ಲವನ್ನು ಪ್ರತಿನಿಧಿಸುತ್ತದೆ. 
€ ಇನ್ನೂ ನಿರ್ಧರಿಸಲಾಗದೆ ಇರುವ ಗುಣವನ್ನು ಸ ೧,॥, ಪ್ರತಿನಿಧಿಸುತ್ತದೆ. 


3 ಷಿ 

ಇ ಗ % 

5 w R 
ಉದ್ನ ಕ್ರಿ ® 1 Bis 
ಐ ನೈ ಡೂ ಸ ತ್ಡ ದ -0 
BRE R ಶ್ರಿ ರೃ ಛ್ಲಾಣ್ಗ್‌ (2 ಟ್ಟ 
rd NYY 53 % 2 3 
5 BS ಕ್‌ ಟಿ ಹ ದು ನ 
RELL RR *# ಬ Wi 2 
— + Yb — 1 ಅಥವಾನಾ1 + 
+ — VY 1 ಅಥವಾ ಣೆ 

ಅಚಲ 

+ ಬ್ಲ ಯ = ಧಾ ್ಸ + 
ನ್ಯ ಭಾಗ್‌ ಇಸಾ V [ mt 
+ — — V 1 ಕ್‌ 


ಕೋಸ್ಟಕ 19.4 : ಸ್ಫುರಣಶಕ್ತಿಯುಳ್ಳೆ ಸ್ಯೂಡೊನೋನಾಡ್‌ಗಳ 


ಪ್ರಭೇದಗಳು 


. ಎರುಜಿನೊಸ 
. ಪುಟಿಡ 


೧) 


ರಿಂಗೆ 


ಸ 


24 


. ಫ್ಲುರೊಸೆನ್ಸ್‌ 


DNAಯ 
G+C ಅಂಶ, 
ಮೋಲ್‌ 
67 

62 

60-63 
58-60 





ವೃತ್ಕಾಸವಾಗುವ ಗುಣವನ್ನು ೪ ಪ್ರತಿನಿಧಿಸುತ್ತದೆ. 


ಗತ್ರಿಮ್‌-ಜುಣ ಆದ್ಭುತಿಸಂಶ್ಹೇಷಕ ಖುಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 135 


ಪ್ರಭೇದಗಳು ಮತ್ತು ಪ್ರಭೇದ ಗುಂಪುಗಳು 





ನ [ 3 ಉಪಯೋಗಿಸುವಿಕೆ : 

2 ಮಾ 
5% ಕಳ್ಳಿ 

28% ದಿ ಇ 1 @ 

ಜ್‌ ಕಜ G ಜ್‌ ಜು 1 
Hp ॥ 2 4 

£2 NCB ೪ 7 K 

“ನ ಹರಳೆ ಸೌ ವ್ರ ಗಿ 
— ವಾ + ಇ + 

— ದಾ + + + 

ವ — + 

ಸ + + ಅಪರೂಪ ಅಪರೂಪ 
Jd ತ್‌ Ws 44% ಪ 


+e ಪ್ಲ + 


ಸ್ಮ: | ಮಾದರಿ ಪ್ರಭೇದಗಳು 


K ಎರುಜಿನೊಸ 


ಎ 


. ಸ್ಮೂಡೊಪಲ್ಲೈ 
ಸ್ಕೂ. ಅಸಿಡೊವೊರನ್ಸ್‌ 
ಸ್ಮೂ. ಸಾಖರೊಫಿಲ 
ಸ್ಲೂ. ಡೈಮಿಸುಟ 

ಕೆ ಬ 


ಸ್ಕೂ. ಮಾಲ್ಗೊಫಿಲಿಯ 
[ಜಾತಿಗಳು ಮಾತ್ರ] 


b ಒಂದು ಗುಂಪಿನ, ವೃತ್ಯಾಸವಾಗುವಂತಹ ಗುಣವನ್ನು ಈ ಪ್ರತಿನಿಧಿಸುತ್ತದೆ, 


ರೆ ಸಂಕೀರ್ಣ 


೮ ಮಿಥಿಯೊನೀನ್‌ ಮಾತ್ರ. 


ಮುಖ್ಯ ಪ್ರಭೇದಗಳ ಪ್ರತ್ಯೇಕಿಸುವಂತಹ ಗುಜಗಳು 


ಟೆಕ್‌ 
ಭಾ ಜೆಲಾಟಿನ್‌ 
ಹೈಡ್ರೊಕಾರ್ಬನ್‌ ಕ್ಷರ 
ಗಳ ಉತ್ಕರ್ಷಣೆ - 

+ + 


— + 
ರ್ಯ 


ನಿಸ್ಸಾರಜನಕೀ ಆಕ್ಸಿಡೇಸ್‌ ಅರ್ಜಿನೆ ೈನ್‌ 
ಕರಣ ಪ್ರತಿಕ್ರಿಯೆ ಡೈಹೈಡ್ರೊಲೇಸ್‌ 
Fs + + 

ಪಾದ “+ ke 

Ve + -- 





136 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಆತಿಥೇಯಗಳಲ್ಲಿ ಅವುಗಳ ಅಭಿವೃದ್ಧಿಯು ಪ್ರಭೇದದ ಜೀವನದೆಲ್ಲಿ ಒಂದು ಅಪರೂಪ 
ಹಾಗೂ ನಿಚ್ಛೆನ್ನವಾದ ಸಂದರ್ಭವಾಗಿದೆ. 


ಸ್ಫುರಣಶಕ್ತಿಯುಳ್ಳ ಜೀವಿಗಳ ಗುಂಪಿನಲ್ಲಿ ಖುಜು ಬಗೆಯ ಪರಾವಲಂಬಿಗಳಾದ 
ಜೀವಿಗಳು ಕೇವಲ ಸಸ್ಯಗಳಿಗೆ ರೋಗಕರಕವಾಗಿವೆ. ಸ್ಫುರಣಶಕ್ತಿಯುಳ್ಳೆ ಸ್ಯೂಡೊ 
ಮೋನಾಡ್‌ಗಳು ಅನೇಕ ರೀತಿಯ ಸಸ್ಯರೋಗಗಳನ್ನುಂಟುಮಾಡುತ್ತನೆ. " ಬಹು 
ಪಾಲು ಜಾತಿಗಳಿಗೆ, ಇವು ಮನೆಮಾಡುವ ನಿರ್ದಿಷ್ಟ ಸಸ್ಯ ಆತಿಥೇಯಗಳ ಹೆಸರು 
ಗಳನ್ನೇ ಇಟ್ಟಿದ್ದಾರೆ. ಇವುಗಳಲ್ಲಿ ಹಲವು ಒಂದನ್ನೊಂದು ಹೋಲುತ್ತವೆ. ಇವು 
ಸ್ಕೂ.ಸೈರಿಂಗೆ ಎಂಬ ಒಂದು ಪ್ರಭೇದದ ವೈ ವಿಧ್ಯತೆಗಳೆಂದು ಪರಿಗಣಿಸಬಹುದು. ಈ 
ಜೀವಿಯನ್ನು, ಮುಕ್ತವಾಗಿ ಜೀವಿಸುವ ಸ್ಫುರಣಶಕ್ತಿ ಯುಳ್ಳೆ ಮೂರು ಪ್ರೈಭೇದಗಳಿಂದ 
ಸುಲಭವಾಗಿ ಪ್ರತ್ಯೇಕಿಸಬಹುದು : ಇದರಲ್ಲಿ ಆಕ್ಸಿಡೇಸ್‌ ಇರುವುದಿಲ್ಲ, ಇದು ಅರ್ಜಿ 
ನೀನ್‌ ಡೈಹ್ಸೆಡೊ ಲೇಸ್‌ ಅನ್ನು ಉತ್ಪ್ರಾದಿಸುವುದಿಲ್ಲ. ಕೆಲವೇ ಸಾವಯವ ಸಂಯುಕ್ತ 
ಗಳನ್ನು ಇದು ಉಪಯೋಗಿಸುತ್ತದೆ. ಅಲ್ಲದೆ, ಸಂಕೀರ್ಣ ಮಾಧ್ಯಮಗಳಲ್ಲೂ ಇದು 
ಬಹು ನಿಧಾನವಾಗಿ ಬೆಳೆಯುತ್ತದೆ. 


ಸ್ಯೂಡೊಮಲ್ಲ್ಲೈ ಗುಂದಿನ ಪ್ರಭೀದಗಳು ಪರಿಸರಶಾಸ್ತ್ರೀಯವಾಗಿ ಹಾಗೂ 
ವಿಕಾಸವಾದದ ದೃಷ್ಟಿಯಿಂದ ಆಸಕ್ತಿ ಕೆರಳಿಸಿವೆ. ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ 
ಅತ್ಯಂತ ಮಾರಕವಾದ ಹಾಗೂ ಉಷ್ಣವಲಯದ ರೋಗವಾದ ಮಿಲಿಯೊದೊಸಿಸ್‌ನ 
ನಿಯೋಗಿಯಾಗಿ ಸ್ಕೂಡೂಮೋನಾಸ್‌ ಸ್ಮೂಡೊಮಲ್ಲೈಅನ್ನು ಕಂಡುಹಿಡಿಯಲಾಯಿತು. 
ಮಿಲಿಯೊಡೊಸಿಸ್‌ ನಿಯತವಾಗಿ ಬರುವ ಪ್ರದೇಶಗಳಲ್ಲೂ (ಉದಾ : ದೆಕ್ತಿಣ ಪೂರ್ವ 
ಎಷ್ಯಾ) ಇದು ಅಪರೂಪವಾಗಿ ಕಂಡುಬರುವ ಸೋಂಕಾಗಿದೆ. ಗಾಯಗಳಿಗೆ ಮಣ್ಣು 
ಅಥವಾ ಕೊಚ್ಚೆ ತಗಲುವುದರಿಂದ ಈ ರೋಗ ಉಂಟಾಗುತ್ತದೆ. ಆದ್ದರಿಂದ ಇದು 
ವಿಶಿಷ್ಟವಾಗಿ ಗಾಯಗಳಿಂದ ಹರಡುವ ರೋಗವಾಗಿದೆ. ಈ ಬ್ಯಾಕ್ಟೀರಿಯಾ 
ನಿಯೋಗಿಯು ಉಸ್ಲ್ಣವಲಯದೆ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಮಣ್ಣು ಮತ್ತು 
ನೀರಿನಲ್ಲಿ ವಾಸಿಸುತ್ತದೆ... ಹಲವಾರು ವಾಯುಜೀವಿ ಸ್ಕೂಡೊಮೋನಾಡ್‌ ಗಳ 
ವಿಶಿಷ್ಟವಾದ ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಯ ಬಹು 
ಮುಖ ಸಾಮರ್ಥ್ಯ ಇವುಗಳಿಗಿದೆ. ಇದೊಂದು ಶಕ್ತಿಯುತವಾದ ಥಿಸ್ಪಾರಜನಕೇಕರಣ 
ಕಾರಕವೂ ಆಗಿದೆ. ಸ್ಕೂ. ಸ್ಮೂಡೊಮಲ್ಲೈ ಹೀಗೆ ಉಷ್ಣವಲಯದ ಮಣ್ಣು ಮತ್ತು 
ನೀರಿನ ಜೀವಿಸಂಖ್ಯೈಯಲ್ಲಿ ಒಂದು ನೈಸರ್ಗಿಕ ಸದಸ್ಯ್ಯವಾಗಿದೆಯೆಂಬುದೆರಲ್ಲಿ ಸಂಶಯ 
ಎಲ್ಲ. ಸ್ಕೂ. ಎರುಜಿನೊಸದಂತೆ ಯಾವಾಗಲಾಡರೊಮ್ಮೆ ಇದು ರೋಗಕಾರಕವಾಗಿರು 
ತ್ತದೆ. ಮಾನವಧಿಗೆ ಉಂಟಾಗುವ ಸೋಂಕು ನೈಸರ್ಗಿಕ ನಿರೋಧಕಶಕ್ತಿ ಕಡಮೆ 


ಗ್ರಾಮ್‌-ಯಣ ಅದು ತಿಸಂಶ್ಲೇಷ AED ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 137 


ಯಿರುವ ವ ವ್ಯಕ್ತಿ ಗಳಲ್ಲಿ ಮಾತ್ರ ಉಂಟಾಗುತ್ತವೆ. ಒಬ್ಬರಿಂದೊಬ್ಬರಿಗೆ ಈ ಸೋಂಕು 
ಹರಡುವುದಿಲ್ಲ. ಆದ್ದರಿಂದ ಈ ಜೀವಿಯು ಒಂದು ಖುಜು ಸರಾವಲಂಬಿಯಲ್ಲ. 


ಸೂ $ಡೂಮಲ್ಲಅನ್ನು ಬೇರ್ಪಡಿಸುವಾಗ್ಯ ಗ್ಲಾಂಡರ್ಸ್‌ ಎಂಬ ಕುದುರೆಗಳ 
ರೋಗದ ರ ಮತ್ತು ಭುಜ ಸಕಾ ಜೂ ಒಂದು ಅಚಲ 
ಗ್ರಾಮ್‌-ಖಯಣ ಬ್ಯಾಕ್ಟೀರಿಯವರ್‌ನ ಬಹುತೇಕ ee ಪರೆದಿದೆಯೆಂದು ಪರಿ 
bd ಈ ಬ್ಯಾಕ್ಟೀರಿಯಮ್‌, ಸ್ಕೂ. ಮಲ್ಲ, ಶಾಶ್ವತವಾಗಿ ಅಚಲ 
ವಾಗಿದ್ದರೂ, ಸ್ಕ್ಯೂಡೊಮೋನಾಸ್‌ ಪಂಗಡದಲ್ಲಿ ಸೇರಿಸಲಾಗಿದೆ. ಏಕೆಂದರ್ಕೆ ದ ಶ್ಯ 
ರೂಪೀಯವಾಗಿ ಮತ ಅನುವಂಶೀಯವಾಗಿ ಸ್ಕೂ. ಸ್ಕೂಡೊಮಲ್ಲೈಅನ್ನು ಇದು 
ಬಹು ನಿಕಟವಾಗಿ ಹೋಲುತ್ತದೆಯೆಂದು ಹೆಚ್ಚು ವಿವರವಾದೆ ಅಧ್ಯಯನಗಳಿಂದ 
ಧೃಡಪಟ್ಟಿದೆ. ಈ ಎರಡೂ ಪ್ರಭೇದಗಳು DNA ಪ್ರತ್ಯಾಮ್ಲ ಸಂಯೋಜನೆಯಲ್ಲಿ 
ಒಂದೇ ರೀತಿಯಾಗಿವೆ. ಪ್ರಯೋಗಶಾಲೆಯಲ್ಲಿ ನಡೆಸಿದ ತಳಿಸಂಕೆರಣದಿಂದ ತೋರಿಸ 
ಲಾಗಿರುವಂತೆ ಅವುಗಳಿಗೆ ಏಕರೀತಿಯ DNA ಸಾಮ್ಯ ತೆಯಿದೆ. ಆದರೆ ಪರಿಸರ 
ಶಾಸ್ತ್ರೀಯವಾಗಿ ಆವು ಬಹು ಭಿನ್ನವಾಗಿವೆ. ಸ್ಕೂಡೊಪೊರೊಾರ್ಸ್‌ ಮ ಮಲ್ಲೈಯು ನಿರ್ದಿಷ್ಟ 
ಪ್ರಾಣಿ ಆತಿಥೇಯಗಳಲ್ಲಿ ಮಾತ್ರ ಇರುತ್ತವೆ. ಆದ್ದರಿಂದ, ಕುದುರೆಯಿರುವ ಸ ದ 
ಗಳಲ್ಲಿ ವ್ಯಾಪಿಸಿರುವ ಸ್ಮೂ. ಸ್ಕೂ ಡೊಮಲ್ಲೈನ ಭೌಗೋಳಿಕ ವ್ಯಾಸ್ತಿಗಿಂತ ದೊಡ್ಡ ದಾದ 
ದ್ರಿಯನ್ನು ಅದು ಪಡೆದಿದ್ದ ಸ್ಕೂ. ಮಲ್ಲೈಯು, ತನ್ನ ಶಾಶ್ವ ತವಾದ ಆಚ 
ಯಿಂದ ಮಾತ್ರವಲ್ಲದೆ ಜೇವದ ವ ನೃವ್ಯಷ ರಣಾಮಕ್ರಿಯೆ ಆಥವಾ ಚಯಾಪಚಯಕ್ರಿಯೆಯ 
ಕಡಮೆ ಪ ಪ್ರಮಾಣದ ಬಹುಮುಖ ಸಾಮ. ರ್ಥ್ಯದಿಂದ ಮತ್ತು ಕೃತಕ ಹಾಗೂ ಸಂಕೇರ್ಣ 
ಮಾಧ್ಯಮಗಳ ಮೇಲೆ ಕಡಮೆ ಬೆಳವಣಿಗೆಯಿಂದಲೂ ಸೂ. ಸ್ಕೂಡೊಮಲ್ಲ್ಲೈಗಿಂತ ಭಿನ್ನ 
ವಾಗಿದೆ. ಸ್ಕೂ. ಸ್ಕೂಡೊಮಲ್ಲೈ ಬಗೆಯ ಮುಕ್ತವಾಗಿ ಜೀವಿಸುವ ಪೂರ್ವ ವಿಕಾಸ 
ದಿಂದ ಇದನ್ನು ಪಡೆಯಲಾಗಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಪರಾವಲಂಬಿ ಜೀವಿ 
ಯಾಗಿ ವಿಕಾಸ ಹೊಂದುವ ಸಾಮಾನ್ಯ ವಿಶಿಷ್ಟ ಘಟನೆಗೆ ಸ್ಯೂ. ಮಲ್ಲೈಯು 
ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ಇಂತಹ ವಿಕಾಸದಲ್ಲಿ ಮುಕ್ತವಾಗಿ ಜೀವಿ 
ಸುತ್ತಿದ್ದ ಮುಂಚಿನ ಬಗೆಗಿದ್ದ ಕಾರ್ಯ ಚಟುವಟಿಕೆಗಳು ಕಳೆದುಹೋಗುತ್ತವೆ. 


ಹ್ಯಾ ಲೋಬ್ಯಾ ಕ್ರೈ €ರಿಯನವಹ್‌ 


ಹೆಚ್ಚು ಲವಣ ಸಾಂದ್ರತೆಗಳಲ್ಲಿ ಬೆಳೆಯುವ ಹ್ಯಾಲೋಬ್ಯಾಕ್ಮೀರಿಯವ್‌ ಜಾತಿಯ 


ಜೀವಿಗಳು 'ಕರೀರಶಾಸ್ತ್ರಿ ಯಾಗಿ ಸನ ಬಗೆಯ ಜೀನಿಗಳಾಗಿವ. ರಿಜನೆಯಲ್ಲಿ 
ಹಾಗೂ DNA ೩.) a ಇವು ವಾಯಬಜೀವಿ ಸ್ಯೂಡೊ 


ಮೋನಾಡ್‌ಗಳನ್ನು ಹೋಲುತ್ತ ವೆ. ಈ ಬ್ಯಾಕ್ಟಿ ೇರಿಯಾಗಳ ಕೋಶಗಳಲ್ಲಿ ಕ್ಯಾ ಕೊಬ್ಬಿ 


ನಾಯ್ಕ್‌ ವರ್ಣದ್ರ ವ್ಯಗಳಿರುವು ದರಿಂದ ಗುಲಾಬಿ ಅಧವಾ ಕೆಂಪು ಬಣ್ಣ ಮ 


138 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ತ್ತದೆ. ಉಪ್ರ ಹಚ್ಚಿದ ಮೀನು ಮತ್ತು ಉಪ್ಪು ಹಚ್ಚಿದ ಪ್ರಾಣಿಯ ಚರ್ಮಗಳನ್ನು 
ವಿವರ್ಣಗೊಳಿಸಿ ಕೆಂಪು ಬಣ್ಣವನ್ನುಂಟುಮಾಡುವ ಇವುಗಳ ಸಾಮರ್ಥ್ಯದಿಂದ ಈ 
ಜೀವಿಗಳನ್ನು ಕಂಡುಹಿಡಿಯಲಾಯಿತು. ಸಮುದ್ರ ನೀರನ್ನು ಸೂರ್ಯನ ಶಾಖದಿಂದ 
ಇಂಗಿಸಿ, ಉಪ್ಪು ತಯಾರಿಸುವ ಕೊಳಗಳಲ್ಲಿ ಈ ಬ್ಯಾಕ್ಟೀರಿಯಾಗಳು ಇರುತ್ತವೆ. ಈ 
ರೀತಿ ಶಯಖಾರುಮಾಡಿದ ಉಪ್ಪಿನಲ್ಲಿ ಇವು ಕೆಲವು ಕಾಲ ಜೀವಿಸಬಲ್ಲವು, ಇವುಗಳನ್ನು 
ನಂತರ ಬೇರ್ಪಡಿಸಬಹುದು. ಇವು, ಅತಿ ಹೆಚ್ಚಿನ ಲವಣ ಸಾಂದ್ರತೆಯುಳ್ಳ ಮೃತ 
ಸಮುದ್ರ ಮತ್ತು ದೊಡ್ಡ ಉಪ್ಪಿನ ಕೊಳಗಳಲ್ಲಿ ಕಂಡುಬರುತ್ತವೆ. 


ಹ್ಯಾಲೋಬ್ಯಾಕ್ಟೀರಿಯರ್ವಗೆ ಹೆಚ್ಚಿನ 1301ನ ಅವಶ್ಯಕತೆಯಿದೆ. ಈ ಅವಶ್ಯಕತೆ 

ಯನ್ನು ಬೇಕೆ ಯಾವ ಲವಣವೂ ಪೂರೈ ಸಲಾರದು. ಬೆಳವಣಿಗೆಯನ್ನು ಪ್ರೋತ್ಸಾಹ 
ಸುವ ಅತಿ ಕಡಮೆ ಲವಣ ಸಾಂದ್ರತೆ ಶೇಕಡ 15ರಷ್ಟು NaCl ಆಗಿದೆ. ಸುಮಾರು 
ಶೇಕಡ 25 (4M) ರಷ್ಟು ಸಾಂದ್ರತೆಯು ಬೆಳವಣಿಗೆಗೆ ಅನುಕೂಲಕರವಾಗಿದೆ. 
ಸುಮಾರು ಹೆಚ್ಚಿನ Mg “tu ಸಾಂದ್ರತೆಯು (ಸುಮಾರು 0.111) ಕೂಡ ಅವಶ್ಯ 
ವಾಗಿವೆ; ಈ ಬ್ಲಾಕಿ ರಿಯಾಗಳನ್ನು ಅವಶ್ಯಕವಾದ ಬವಣಗಳಿಂದ ಅನುಪೂರಕ 
ಗೊಳಿಸಿದ ಪೆಪೋನ್‌ ಅಥವಾ ಈಸ್ಟ್‌ ಸಾರದ ಮಾಧ್ಯಮಗಳಲ್ಲಿ ಚೆನ್ನಾಗಿ ನನವ 
ಬಹುದು. ಬೆಳವಣಿಗೆಯು ನಿಧಾನವಾಗಿದ್ದು, 5ರಿಂವ 7 ದಿನಗಳು ಹೊದಗಿಸಿದ ನಂತರ 
ಸಮುದಾಯಗಳು ಕಂಡುಬರುತ್ತವೆ. 

ಚಿತ್ರ 19.6 : ಒಂದು ಪರಾಕಾಷ್ಠೆಯ 
ಲವಣಪ್ರಿಯವಾದ ಹ್ಯಾಲೋಬ್ಯಾಕ್ಟೀರಿ 
ಯಮ್‌ ಪ್ರಭೇದದ ಸ್ಥಿತಿವೈದ್ಧಶ್ಯ 
ಛಾಯಾಸೂಕ್ಷ್ಮಚಿತ್ರ (೫ 1.956). 
ಪ್ರತಿಯೊಂದು ಕೋಶದಲ್ಲಿ ಇರುವ 
ಪ್ರಕಾಶಮಾನವಾದ ವಕ್ರೀಕರಣಕ್ಕೊಳ 
ಗಾಗುವ ಭಾಗಗಳು. ಬಹಳಷ್ಟು ಗಾಳಿಯ 
ಕೋಶಕಗಳಿರುವುದರಿಂದ ಉಂಟಾಗು 
ತ್ತವೆ. Germaine Cohen- 
Bazireನ ಕೃಪೆ. 





ಅನುಕೂಲತಮ ಪರಿಸ್ನಿತಿಗಳಲ್ಲಿ ಬೆಳೆಸಿದ ಹ್ಯಾಲೋಬ್ಯಾಕ್ಟೀರಿಯಮ್‌ ನಲ್ಲಿ ಗಂಡಾ 
ಕಾರದ ಕೋಶಗಳಿವೆ. ತುದಿಯಲ್ಲಿರುವ ಕಶಾಂಗಗಳಿಂದ ಇವು ಚಲಿಸುತ್ತ; 
ಬಹಳಷ್ಟು ತಳಿಗಳಲ್ಲಿ ಗಾಳಿಯ ಕುಹರಗಳನೆ (ಚಿತ್ರ 19.6). ಕಡಮೆ ಲವಣ 
ಸಾಂದ್ರತೆಗಳಲ್ಲಿ ಕೋಶಗಳು ಗೋಲಾಕಾರವಾಗಿವೆ ; ಶೇಕಡ 10 ಅಥವಾ ಆದಕ್ಕಿಂತ 
ಕಡಮೆ N೩೦] ಇರುವ ದ್ರಾವಣಗಳಲ್ಲಿ ವಿಲಂಬಿತಗೊಳಿಸಿದಾಗ ಅವು ನಾಶವಾಗು 


pe 


ಗಾ ಮ್‌-ಯಣ ಆದ್ಯುತಿಸಂಶ್ಲೇ ಪಕ ಯಜ ನ್ಯಾಕ್ಸಿ ರಿಯಾಗಳೆ ಇ ರ ಗೇಪ್ಪಗಳು 139 


ತವೆ. ಕೋಶ ಭಿತ್ತಿಗಳಲ್ಲಿ ಕಂಡುಹಿಡಿಯಲಾಗುವಷ್ಟು ಮುರೈನ” “ಏರುವುದಿಲ್ಲ, 
ಅವು ಪ್ರೋಟೀನ್‌ ಮತ್ತು ಲಿಪಿಡ್‌ಗಳನ್ನು ಮಾತ್ರ ಪಡೆದಿವೆ. ಭಿತ್ತಿಯ ಅಖಂಡತೆ 
ಯನ್ನು ಉಳಿಸಿಕೊಂಡು ಬರಲು ಹೆಚ್ಚಿನ ಲನಣದೆ ಸಾಂದ್ರತೆಯು ಬೇಕಾಗಿದೆ. 
ಲವಣದ ಸಾಂದ್ರತೆಯು ಕಡಮೆಯಾದಾಗ ದಂಡಾಣುಗಳು ಗೋಳಾಕಾರವಾಗಿ ಪರಿ 
ವರ್ಕಿಸಲ್ಪಡುವುದಕ್ಕೆ ಬಹುಶಃ ಈ ಅಂಶವೇ ಕಾರಣವಾಗಿರಬಹುದು. 


ಈ ಬ್ಯಾ ಕ್ರೇರಿಯಾಗಳ ಶರೀರಶಾಸ್ತಿ ಪ್ರಯ ವೈ ಶಿಷ್ಟ ವನ್ನು ಕೋಶ-ಮುಕ, 
ಸಾಧನಗಳಿಂದ ಬಂದ ಕಿಣ್ವಗಳ ಸ್‌ ಹ] ಕಿಣ್ವದ ಚಟು 
ವಟಕೆಯು, ಹೆಚ್ಚಿನ NE ಸಾಂದ್ರತೆ (ಅನುಕೂಲತಮ 2 M) ಯನ್ನು ಅವ 
ಲಂಬಿಸಿದೆ. ಲವಣವಿಲ್ಲದಾಗ ಹ್ಯಾಲೋಬ್ಯಾಕ್ಟೀರಿಯಮ್‌ನ ಬಹುತೇಕ ಬೇರ್ಪಡಿಸಿದ ಕಿಣ್ವ 
ಗಳು ನಾಶಹೊಂದುತ್ತವೆ. 1 ಕೋಶದಲ್ಲಿರುವ ಎಲ್ಲಾ ಆಥವಾ ಹೆಚ್ಚಿನ 
ಕೊಶ ಪೊ ್ರೀಟೇನ್‌ಗಳೆ ಗುಣಗಳಲ್ಲಿ ಮಾರ್ಪಾಟಾಗುತ್ತ ದೆ. 


ಅಸಿಟಿಕ್‌ ಆಮ್ಲ ಬ್ಯಾಕ್ಟೀರಿಯಾಗಳು 


ಅಸಿಟಿಕ್‌ ಅಮ್ಲ ಹ ಗ್ರಾಮ್‌-ಯಣ ದಂಡಾಕಾರದ 
ಬ್ಯಾಕ್ಟೀರಿಯಾಗಳ ಕ ಪರಿಸರಶಾಸ್ತಿ ಶ್ರ ಗುಂಪಾಗಿವೆ. ಇವು ವಿಶಿಷ್ಟವಾಗಿ 
ಮದ್ಯಸಾರೀಯ ಹುದುಗುವಿಕೆಗೊಳಗಾದ ಸ ಸ್ಯ ಪದಾರ್ಥಗಳೊಂದಿಗೆ ಬೆಳೆಯುತ್ತವೆ 
ಚು ಬ್ಯಾಕ್ಟೈ£ರಿಯಾಗಳು ಮದ್ಯಸಾರವನ್ನು ಆಸಿಟಿಕ್‌ ಆವನ್ಥಿವಾಗಿ ಪರಿವರ್ತಿಸುತ್ತವೆ. 
ಇಥನಾಲ್‌ನಿಂದ ಹೆಚ್ಚಿನ ಪ್ರವರಾಣದಲ್ಲಿ ಆಸಿಓಕ್‌ ರನನ ಉಶಾ ನ್ನ 
ಆಲ್ಲದೆ, ವಾಯುಜೀವಿ ಚಾತಕ ಪಂಪೋಷಿತಗಳಲ್ಲಿ ಸೂ ಎಳಾನ್ಯ ವ್‌ ಕಥ ಆ 
ಸಹಿಸುವ ಗುಣವು ಈ ಜೀವಿಗಳಲ್ಲಿರುತ್ತದೆ ; ಪಾ ಬ್ರಂ೦ಭದ pH 5 ಸಜಾ 
ಮಾಧ್ಯ ಮಗಳಲ್ಲಿ ಇವು ಬೆಳೆಯಬಲ್ಲವು. ಈ ನ ಉಪಯೋಗಿಸುವ, ಬೇಗನೇ 
ಉತ್ಕೃರ್ಷಣೆಯಾಗುವ ಪದಾರ್ಥಗಳಾದ ಇಥನಾಲ್‌ ಆಥವಾ ಗ್ಲುಕೋಸ್‌ನಂತಹ 
ಕರಗುವ ಸಕ್ಕರೆಯನ್ನು ಸಂಕೀರ್ಣ ಮಾಧ್ಯಮಗಳಿಗೆ ಒದಗಿಸಿದಾಗ ಬೆನ್ನಾ ಗಿ ಬೆಳೆ 


ಯುತ ವೆ. 
ಹ 


ಅಸಿಟಿಕ್‌ ಅವ್ಲ ಬ್ಯಾಸಕ್ಟ್ರೇರಿಯಾಗಳನ್ನು ಎರಡು ಜಾತಿಗಳಾಗಿ ವಿಭಾಗಿ 
ಸಿದ್ದಾರೆ: ತುದಿಯಲ್ಲಿ ಕಶಾಂಗಗಳನ್ನುಳ್ಳೆ ಗ್ಲುಕೊನೊ ಬ್ಯಾಕ್ಟರ್‌ ಮತ್ತು ಸುತ್ತಲೂ 
ಟೆ “ಲಸದ nn ಶೈ 
ಕಶಾಂಗಗಳನ್ನುಳ್ಳ ಅಸಿಟೊಬ್ಯಾಕ್ಟರ್‌ (ಕೋಷ್ಟಕ 19.5). 


140 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕೋಷ್ಟಕ 19.5: ಅಸಿಟಿಕ್‌ ಆಮ್ಲ ಬ್ಯಾಕ್ಕಿ ಕ್ಟೀರಿಯಾಗಳ ಎರಡು 
ಗುಪುಗಳ ಪ್ರತ್ಯೇಕಿಸುವಂತಹ ಗುಣಗಳು 














DNA ಬೇಸ್‌ 
ಸಂಯೋಜನೆಯ ಕಶಾಂಗಗಳು ಅಸಿಟೇಟ್‌ಅನ್ನು 
ವ್ಯಾಪ್ತಿ ಮೋಲ್‌ ಸೇರಿರುವ ಉತ್ಕರ್ಷಿಸುವ 
೦ 
ಜಾತಿ G+C ರೀತಿ ಸಾಮರ್ಥ್ಯ 
ಗ್ಲುಕೊನೊಬ್ಮಾಕ್ಟರ್‌ 60-62 ತುದಿಯಲ್ಲಿ ದಾ 
ಆಸಿಟೊಬ್ಯ್ಯಾಕ್ಟೆರ್‌ 56-62 ಸುತ್ತಲೂ 3 


ಗ್ಲುಕೊನೊಬ್ಬಾಕ್ಟರ್‌ ಜಾತಿಯಲ್ಲಿ ಗ್ಲು. ಸುಬೊಕ್ಸಿಡನ್ಸ್‌ ಎಂಬ ಒಂದೇ ಒಂದು 
ಪ ರ್ರಭೇದವಿದೆ. ಈ ಜೀವಿಯು, ಫಿಶ್ಚಿತವಾಯುಜೀವಿಯಾಗಿರಲು ಜೀವಪ್ಪ ನ್ರವ್ಯಪರಿಣಾಮ 
ಕ್ರಿಯ ಅಥವಾ ಚಯಾಪಚಯ ಯೆಯಲ್ಲಿ ಗಮನಾರ್ಹವಾದ ಒಂದು ಲೋಪವಿಡೆ, 
ಇದರಲ್ಲಿ ಟಿ ಸಿಕಾರ್ಬಾಕ್ಕಿ ಲಿಕ್‌ ಆಮ್ಲ ಚಕ ವಿರುವುದಿಲ್ಲ. ಈ ಕಾರಣದಿಂದ ಇದು 
ಮೋಲ್‌ ಪ್ರಮಾಣಾತ್ಮ' ಕವಾಗಿ ಪರಿವರ್ತಿಸುತ್ತದೆ; ಪೈರುವೇಟ್‌ ಮೂಲಕ ಉತ್ಕರ್ಹಿ 
ಸಲ್ಮಡುವ ಲ್ಯಾಕ್ಟೇಟ್‌ನಂತಹ ಇತರ ಮೂಲಪದಾರ್ಥಗಳನ್ನು ಕೂಡ ಮೋಲ್‌ 
ಪ್ರಮಾಣಾತ್ಮಕವಾಗಿ ಅಸಿಟಿಕ್‌ ಆಮ್ಲವಾಗಿ ಪರಿವರ್ತಿಸುತ್ತದೆ. ಇವು ಸಕ್ಕರೆಗಳನ್ನು 
ಫೆಂಟೋಸ್‌ ಚಕ್ರದ ಪ್ರತಿಕ್ರಿಯೆಗಳ ಮೂಲಕ ಇನ್ನೂ ಹೆಚ್ಚಾಗಿ ಉತ್ಪರ್ಷಿಸ 
ಬಹುದು. ಗ್ಲುಕೊನಿಕ್‌ ಆಮ್ಲದ ಮೂಲಕ ಕೀಟೊಗ್ಗುಕೊನಿಕ್‌ ಅಮ್ಲಗಳಾಗಿ 
ಉತ್ಕರ್ಷಣೆಯಾಗುವ ಇನ್ನೊಂದು ಮಾರ್ಗದಿಂದಲೂ ಗ್ಲುಕೋಸ್‌ ವಿಭಜನೆಯಾಗು 
ತ್ತದೆ. ಕೆಲವು ತಳಿಗಳನ್ನು (ಕೆಲವು ವೇಳೆ ಗ್ಲು. ಮೆಲನೊಜಿನಮ್‌ ಎಂಬ ಒಂದು ಬೇಕಿ 
ಪ್ರಭೇದದಲ್ಲಿ ಇಡಲಾದೆ) ಗ್ಲುಕೋಸ್‌ನೊಂದಿಗೆ ಬೆಳೆಸಿದಾಗ ಬಹು ಅಸ್ಥಿರವಾದ 
ಡೈಕೀಟೊ ಸಾಧಿತವಾದ 2, 5-ಡೈಕಿಟೊಗ್ಗುಕೊನಿಕ ಆಮ್ಲವು ಉತ್ಪಾ ಬಿಸ ಲೃಡು 
ವುದರಿಂದ ಮಾಧ್ಯಮವು ವಿವರ್ಣಗೊಂಡು ದೀರ್ಫ್ಪ-ಕಂದು ಬಣ್ಣ ವುಯಾಗುತ್ತುದೆ. 
ಅಪ್ರಜೋದಿತವಾಗಿ ಈ ಆಮ್ಲವು ಬಣ್ಣದ ಉಶ್ಪನ್ನಗಳಾಗಿ ವಿಭಜನೆ ಹೊಂದುತ್ತದೆ. 


ಗ್ಲುಕೊನೊ ಬ್ಯಾಕ್ಕರ್‌ ನ ಪೋಷಣಾವಶ್ಯಕತೆಗಳು ಸಂಕೀರ್ಣವಂಗಿವೆ. ಓ ಗುಂಪಿಗೆ 
ಸೇರಿದ ಹಲವು ಜೀವಸತ್ವಗಳು ಇದಕ್ಕೆ ಬೇಕಾಗುತ್ತವೆ. ಉತ್ಕರ್ಷಿಸಲಾಗುವಂತಹ 
ಮೂಲಪದಾರ್ಥವಾಗಿ ಇಥನಾಲ್‌ ಅಥವಾ ಲ್ಯಾಕ್ಟೇಟ್‌ ಇರುವ ಒಂದು ನಿರ್ದಿಷ್ಟ 
ಮಾಧ್ಯ ಮದಲ್ಲಿ ಕೂಡ, ಜೀವಸಂಶ್ಲೇಷಣೆಗೆ ಇ: ಗಾಲವನ್ನು ನೀಡಲು ಅಲ್ಪ ಪ್ರಮಾಣ 
ದಲ್ಲಿ LE ಸಕ್ಕರೆಯನ್ನೊ ದಗಿಸಬೇಕಾಗುತ್ತದೆ. ನಿಕೆಂದರೆ 


ಗ್ರಾಮ್‌-ಯಣ ಅದ್ಭುತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರೆ ಗುಂಪ್ರೆಗಳು 141 


ಇಥನಾಲ್‌ ಅಥವಾ ಲ್ಯಾಕ್ಟೇಟ್‌ಅನ್ನು ಅಸಿಟಿಕ್‌ ಆಮ್ಲವಾಗಿ ಉತ್ಕರ್ಷಿಸುವುದರಿಂದ 
ಆ ಸಕ್ಟರೆಯನ್ನು ಪಡೆಯಲು ಆಗುವುದಿಲ್ಲ. 


ಅಸಿಟೊಬಾಕ್ಟರ್‌ನಲ್ಲಿ ಹಲವು ಪ್ರಭೇದಗಳಿವೆ. ಇವುಗಳಿಗೆ ಟ್ರಿಕಾರ್ಬಾಕ್ಸಿಲಿಕ್‌ 
ಆಮ್ಲ ಚಕ್ರದ ರಚನೆಯಿದೆ. ಆದ್ದರಿಂದ ಅಸಿಟೀಟ್‌ಅನ್ನು ಇವು ಉತ್ಪರ್ಷಿಸಬಲ್ಲವು. 
ಇಥನಾಲ್‌ ನೊಂದಿಗೆ ಬೆಳೆಯುತ್ತಿರುವ ಸಾಕಣೆಗಳಲ್ಲಿ ಅಸಿಟಿಕ್‌ ಆಮ್ಲ ಶೇಖರ 
ವಾದರೂ, ಇದು ಕ್ಷಣಿಕವಾದದ್ದಾಗಿದೆ, ಅಂತಿಮವಾಗಿ ಅಸಿಟಿಕ್‌ ಆಮ್ಲವು 00) ಆಗಿ 


ಚಿತ್ರ 19,7; ಅಸಿಟೊಬ್ಬಾಕ್ಟರ್‌ 
ಕ್ಸೈಲಿನಮ್‌ನಿಂದ, ಕೋಶ ಬಾಹ್ಯದಲ್ಲಿ 
ಸೆಲ್ಲುಲೋಸ್‌ನಉತ್ಪಾದನೆ(1,213). 
ಬ್ಯಾಕ್ಟೀರಿಯಲ್‌ ಕೋಶಗಳು ಸೆಲ್ಲು 
ಲೋಸ್‌ ತಂತುಗಳಿಂದಾದ ಒಂದು ಒಲೆ 
ಯಲ್ಲಿ ಸೇರಿಕೊಂಡಿವೆ. J. Fratur 
ಅವರ "Essai sur 18 syste- 
matique des acetobac- 
ters’ ನಿಂದ La Cellule 53, 3 
(1950). 





ಉತ್ಕರ್ಹಿಸಲ್ಪಡುತ್ತದೆ. ಈ ಕಾರಣಕ್ಕಾಗಿ ಆಸಿಟೊಬ್ಬಾಸ್ಟರ್‌ ಗುಂಪನ್ನು ಕೆಲವು ವೇಳೆ 
"ಅತಿ ಉತ್ಕೃರ್ಷಣಕಾರಿಗಳೆ'೦ದು ಕರೆಯುತ್ತಾರೆ. ತದ್ವಿರುದ್ಧವಾಗಿ, ಇಥನಾಲ್‌ 
ನಿಂದ ಪಡೆಯಲಾದ ಅಸಿಟಿಕ್‌ ಆಮ್ಲವನ್ನು ಮುಂದಕ್ಕೆ ಉತ್ಕರ್ಹಿತಲಾರದೆ೦ತಹ 
ಗ್ಲುಕೊನೊಬಾಕ್ಟರ್‌ ಜಾತಿಯನ್ನು “ಮಂದ ಉತ್ಸರ್ಷಣಕಾರಿಗಳಂ'ದು ಕರೆಯುತ್ತಾರೆ. 


ಗ್ಲುಕೋಸ್‌ ಅಥವಾ ಇತರ ಸಕ್ಸರೆಗಳ ಮೇಲೆ ಬೆಳೆಸಿದಾಗ ಆಸಿಟೊಬ್ಯಾಕ್ಟರ್‌ 
ಕ್ಲಿಲಿನಮ್‌ ಪ್ರಭೇದವು ಕೋಶ ಬಾಹ್ಯದಲ್ಲಿ ಸೆಲ್ಲುಲೋಸ್‌ನ ಬಂಕೆ ಪದರವನ್ನು 
ಉತ್ಪಾದಿಸುವುದರಿಂದ ಅದನ್ನು ಗುರುತಿಸಬಹುದು. ಸೆಲ್ಗುಲೋಸ್‌ ಎಳೆಗಳು ಕೋಶ 
ಗಳ ಸುತ್ತಲೂ ಸಡಿಲವಾದ ಒಂದು ಬಲೆಯನ್ನುತ್ತಾದಿಸುತ್ತವೆ (ಚಿತ್ರ 19.7). 
ನಿಲ್ಲುವ ದ್ರವ ಸಾಕಣೆಗಳಲ್ಲಿ ಈ ಬ್ಯಾಕ್ಟ್ಮೀರಿಯುಮ್‌, ಸೆಲುಲೋಸ್‌ ಮತ್ತು 
ಬ್ಯಾಕ್ಟೀರಿಯಾ ಕೋಶಗಳಂದ ರಚಿಸಲ್ಪಟ್ಟ, 1 ಸೆಮಿ. ಆಥವಾ ಇನ್ನೂ ಹೆಚ್ಚು ಆಳದ 
ಮತ್ತು ಬಹಳ ದಪ್ಪವಾದ ಹಾಗೂ ಗಟ್ಟಿಯಾದ ಪೊರೆಯನ್ನು ಉತ್ಪಾದಿಸುತ್ತವೆ. 


ಗ್ಲುಕೊನೊಬ್ಬಾಕ್ಟರ್‌ಮತ್ತು ಅಸಿಟೊಬ್ಬಾಕ್ಕರ್‌ ಅಸಿಟಿಕ್‌ ಆಮ್ಲ ಬ್ಯಾಕ್ಟೀರಿಯಾಗಳ 


ಹಾ 
ವ ಪಡ ಡಿ ದು "ಈ 


142 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕಿ 


ವಿಶಿಷ್ಟ ಗುಣವೆಂದರೆ, ಬಹುತೇಕ ಸಾವಯವ ಪದಾರ್ಥಗಳನ್ನು ಉತ್ಕರ್ಷಿಸಿ, ಅಂಶಿಕ 

ಮಾಗಿ ಉತ್ಪರ್ಹಿಸಲಾದ ಜೀವದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯ 

ಕ್ರಿಯೆಯ ಉತ್ಪನ್ನಗಳನ್ನು ಶೇಖರಿಸುವುದು. ಇಂತಹ ಪ್ರತಿಕ್ರಿಯೆಗಳಲ್ಲಿ, ಗ್ಲುಕೋಸ್‌ 

ಜನ್ನು ಸಕ್ಕರೆ ಆಮ್ಲಗಳಾಗಿ ಉತ್ಪರ್ಹಿಸುವಿಕೆ ಮತ್ತು ಕೀಟೊ ಸಕ್ಕರೆಗಳನ್ನು ಪಾಲಿ 

ಆಲ್ಫ್ರೋಹಾಲ್‌ಗಳಾಗಿ ಉತ್ಕರ್ಷಿಸುವಿಕೆ (ಉದಾ ; ಮ್ಯಾನಿಟಾರ್ಲಅನ್ನು ಫ್ರಕ್ಟೋಸ್‌ 
po pe ನ ಟಿ 23. ಪೆ 

ಆಗಿ, ಗ್ಲಿಸೆರಾಲ್‌ಆನ್ನು ಡೈಹೈದ್ರೊತ್ಸಿ ಆಸಿಟೋನ್‌ ಆಗಿ) ಸೇರಿವೆ. 


ಅಜೊಟೊಬ್ಯಾಕ್ಟರ್‌ ಗುಂಪು 


ಅಜೊಟೊಬ್ಬಾಕ್ಟರ್‌ ಗುಂಪಿನ ವಾಯುಜೀವಿ ರಾಸಾಯನಿಕ ಪರಪೋಹಿತಗಳ 
ಮುಖ್ಯ ಲಕ್ಷಣವೇಂದರೆ, ಹೆಚ್ಚು ಪ್ರಮಾಣದಲ್ಲಿ 12 ನ್ನು ಸ್ಥಿರೀಕರಿಸುವ ಅವುಗಳ 
ಸಾಮರ್ಥ್ಯ(ಸಾವಯವ ಮೂಲಪದಾರ್ಥಗಳ ಉಸಿರಾಡಿದ 1ಗ್ರಾವರ್‌ನಲ್ಲಿ 10ಗ್ರಾವತ್‌ 
ನಷ್ಟು) ವಾಗಿದೆ. ಆವಾಯುಜಜೀವಿ ಬೆಳವಣಿಗೆ ಪರಿಸ್ಥಿತಿಗಳಲ್ಲಿ ಅಥವಾ ಕಡಮೆ ಅಮ್ಲ 
ಜನಕನಿರುವ ಸ್ಥಿತಿಗಳಲ್ಲಿ ಮಾತ್ರ ಗಮನಾರ್ಹವಾಗಿ ಸಾರಜನಕವನ್ನು ಸ್ಥಿರೀಕರಿಸ 


ಬಲ್ಲಂತಹ ಮುಕ್ತವಾಗಿ ಜೀವಿಸುವ, ಆದು ತಿಸೆಂಶ್ಲೇಷಕ, ಸಾರಜನಕ-ಸ್ಲಿರೀಕರಿಸುವ 


ಶಿ 
ಬ್ಯಾಕ್ಟೀರಿಯಾಗಳಿಂದ (ಬ್ಯಾಸಿಲಸ್‌ ಮತ್ತು ಕ್ಲೊಸ್ಟಿಡಿಯಂ ಪ್ರಭೇದಗಳು ಏರೊ 
ಬ್ಯಾಕ್ಟರ್‌), ಇವುಗಳನ್ನು, ವಾಯುಜೀವಿ ಸ್ಥಿತಿಗಳಲ್ಲಿ ಸಾರಜನಕ ಸ್ಮಿರೀಕರಣಮಾಡುವ 
ಸಾಮರ್ಥ್ಯದಿಂದ ಬೇರ್ಪಡಿಸಬಹುದು. ಕೆಲವು ಸೂಕ್ಷ್ಮ್ಮತಂತುವಿನಂತಹ 


ನೀಲಹರಿದ್ದರ್ಣ ಪಾಚಿಗಳೂ ಸೇರಿದಂತ್ಕೆ ಆಜೊಟೊಬ್ಮಾಕ್ವರ್‌ ಗುಂಪಿನ ಜೀವಿಗಳು, 
ಮಣ್ಣು ಮತ್ತು ನೀರಿನಲ್ಲಿ ವಾಯುಜೀವಿ ಸಾರಜನಕ ಸ್ಥಿರೀಕರಣದ ಪ್ರಧಾನ ನಿಯೋಗಿ 
ಗಳಾಗಿವೆ (ಕೋಷ್ಟಕ 19.6). 


ಅಜೊಟೊಬ್ಬಾಕ್ಟರ್‌ ಗುಂಪಿನ ಕೋಶಗಳು ಉಬ್ಬಿದ ದಂಡಾಣುಗಳಾಗಿವೆ ಅಥವಾ 
ಕಾಕ್ಸೈ ಆಕಾರದಲ್ಲಿವೆ ಮತ್ತು, ವಿಶಿಷ್ಟ ರೀತಿ ಜೋಡಿಯಾಗಿವೆ, ಕೆಲವು ವೇಳೆ 
ಕಾಯ್ದಿ ಡುವ ಪದಾರ್ಥವಾಗಿ, ಪಾಲಿ-/6-ಹೈಡ್ರಾಕ್ಸಿಬ್ಯುಟೆರೇಟ್‌ನ ಚೆನ್ನಾಗಿ ಕಾಣುವ 
ಕಣಗಳು ಇವುಗಳಲ್ಲಿರುತ್ತವೆ. ಚಲನ ಸಾಮರ್ಥ್ಯವು ಬದಲಾವಣೆ ಹೊಂದುವ ಗುಣ 
ವಾಗಿದೆ. ಚಲಿಸುವ ಪ್ರಭೇದಗಳ ತುದಿಯಲ್ಲಿ ಆಥವಾ ಸುತ್ತಲೂ ಕಶಾಂಗಗಳಿವೆ. 
ಬಹುಪಾಲು ಈ ಜೀವಿಗಳು ಆಂಬಿನಂತಿರುವ ಹನೋಶಬಾಹ್ನದ ಪಾಲಿಸಾಖರೈಡ್‌ 
ಗಳನ್ನುತ್ಯಾದಿಸಿ ಅವಗಳ ಸಮುದಾಯಗಳು ಸಿಂಬಳದಂತೆ ಕಾಣಿಸುವಂತೆ ಮಾಡು 
ತ್ತವೆ (ಚಿತ್ರ 19.8) ಮುಖ್ಯವಾಗಿ ಶರೀರಶಾಸ್ತ್ರೀಯ ಮತ್ತು ಪರಿಸರಶಾಸ್ತ್ರೀಯ 
ಗುಣಗಳ ಆಧಾರದ ಮೇಲೆ ಎರಡು ಪ್ರಧಾನ ಜಾತಿಗಳನ್ನು ಪರಿಗಣಿಸಲಾಗಿದೆ 
(ಕೋಷ್ಟಕ 19.6). ಅಜೊಟೊಬ್ಯಾಕ್ಟರ್‌ ಜಾತಿಯ ಜೀವಿಗಳು ತಟಸ್ಸ ಅಥವಾ 

ಬ = ಸ 


ಗ್ರಾಮ್‌-ಬುಣ ಆದ್ಕು ತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 141 


ಸಾರೀಯ ಪರಿಸಿ ತಿಗಳಲ್ಲಿ ಬೆಳೆಯು 


೭ 


. ಇವುಗಳ ಬೆಳವಣಿಗೆಗೆ ಅಗತ್ಯವಾದ ಕಡಮೆ 


pH ಸೂಟ. 6.5 ಆಗಿದೆ. ಇವು ವಿಶ್ವದ ಎಲ್ಲಾ ತಟಸ್ಥ ಮತ್ತು ಕ್ಲಾರೀಯ 
ಭೂಮಿಗಳಲ್ಲಿ ಹಾಗೂ ನೀರಿನಲ್ಲಿ ರುತ್ತವೆ. ಬೈರಿನ್‌ಕಿಯ ಜಾತಿಯ ಜೀವಿಗಳು ಇನ್ನೂ 


ಲು 
₹೬ 


ಹೆಚ್ಚಿನ ೧೧ ವ್ಯಾಪ್ತಿಯನ್ನು ಪಡೆದಿವೆ. pಗ 3.0ರಲ್ಲಿ ಸಹ ಇವು ಬೆಳೆಯುತ್ತವೆ. 
ಸರಿನ್‌ಕಿಯ ಪ್ರಭೇದಗಳು ಮುಖ್ಯವಾಗಿ ಉಪ್ಣವಲಯದಲ್ಲಿರುತ್ತವೆ. ಏಕೆಂದರೆ ಇವು 
ವಿಶೇಷ ಬಗೆಯ ಮಣ್ಣಿನಲ್ಲಿ ಅಂದರೆ, ಶೀತಮಂಡಲಗಳಲ್ಲಿ ಸಾಮಾನ್ಯವಾಗಿ ದೊರೆಯದ 
ಮತ್ತು ಉಷ್ಣ ವಲಯಗಳಲ್ಲಿ ಸಾಮಾನ್ಯವಾಗಿರುವ ಆಮ್ಲೀಯವಂದ ಕೆಂಪು ಬಣ್ಣದ 
ಲ್ಯಾಟಿರಿಟಿಕ್‌ ಮಣ್ಣಿ ನಲ್ಲಿರುತ್ತವೆ. 


ಬ್ಯಾಕ ರ್‌ ಮಾದರಿಯಾದ, 
ಮೈಷವಾದ. ಹೊ ಕಳೆಯುವ 
ಸಮುದಾಯಗಳನ್ನು ತೋರಿಸ 
ಲಾಗಿದೆ. 0. Wyss ಇವರ 
ಕೃಪ ಅವರ Elementary 
ಎಂ ಸಾ ಆ ನಾ Microbiology ಯಿಂದ 
ಇಷ್ಟ್‌ ಭಾರದ ತೆಗೆದುಕೊಳ್ಳಲಾಗಿದೆ, New 
eee York: Wiley, 1963. 
[EN RS ಪೆಮಾ ಡೆ ಸ 








ಅಜೊಟೊಬ್ಯಾಕ್ಟರ್‌ ಕೋಶಗಳು ದೊಡ್ಡದಾದ ಉಬ್ಬಿದ ದಂಡಾಣುಗಳಾಗಿವೆ. 
ಬಿ ತ 


ಇವು ಅಜೊಟೊಬ್ಬಾಕ್ಟರ್‌ ಅಜಿಲಿಸ್‌ನಲ್ಲಿ 4 (ನಷ್ಟು ಆಗಲನಿರುತ್ತವೆ. ಕೆಲಫ್ರೆ 
ಪ್ರಭೇದಗಳು ಆಚಲವಾಗಿವೆ. ಇತರ ಪ್ರಭೇದಗಳ ತುದಿಗಳಲ್ಲಿ ಅಥವಾ ಮೈತುಂಬಾ 
ಕಶಾಂಗಗಳಿರುತ್ತವೆ. ಈ ಪ್ಯಕಿ ಮೂರು ಪ್ರಭೇದಗಳು ವೆ ಮೈಕ್ರೊಸಿಸ್ಟ್‌ ಗಳೆಂಬ ವಿಭಿನ 
ವಿರಮಿಸುವ ಕೋಶಗಳನ್ನುತ್ಪಾದಿಸುತ್ತವೆ. ಇವು ಅಲಸ ಕೋಶದ ಸುತ್ತಲೂ ಇರು 
ಒಂದು ದಪ್ಪವಾದ ಬಹುಪದರ ಭಿತ್ತಿ ಸಂಶ್ಲೇಷಣೆಯಿಂದ ಉಂಟಾಗುತ್ತವೆ ಸ 
19:9): ಹಗ ಇವು ನಿರೋಧಕವಾಗಿರುತ್ತವೆ ವೈ ಆದರೆ ಗಮನಾರ್ಹವ- 

ಶಾಖ ನಿರೋಧಕವಮಾಗಿರುವುದಿಲ್ಲ. ಬೀಜಕ ಉತ್ಪಾದಿಸುವ ಬ್ಯಾಕ್ಟೀರಿಯಾಗಳ 
ಅಂತರ್‌ ಬೀಜಕಣಗಳು ಉತ್ಪಾ ದನೆಯಾಗುವ ನೇಸಯಲ್ಲ ಕಂಡುಬರುವ ಕಿಣಿ ಯ 
ಸಂಯೋಜನೆಯಲ್ಲಿನ ವ್ಯತ್ಯಾಸಗಳು, ಮೈಕೊ)? ಸಿಸ್‌, ಉತ್ಪಾ ಜಸ ಗ 
ಉಂಟಾಗುವುದಿಲ್ಲ; ಮೈಕೊ, ಸಿಸ್ಟ್‌ ಗಳು ಯಾವ We ಕೋಶಗಳಿಂದ 1 ಆಭಿವೃದಿ 


ತ್ರ 
ಹೊಂದಿರುತ್ತವೆಯೊೋ ಅಂಥವುಗಳ ಷ್ಟೀಯ ಸಂಯೋಜನೆಯನ್ನು ಉ ಫಿ 


₹೭1 ೩5 


2 & 


ಗಿ 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತು, ವಿವರಣೆ 


144 











ದ್ರಡಿಟಲಾಂದ ಗಂ ಟೀಣಗಿಹ 6 ಾಂರಲಇಂಣ'ಗಲ್‌ಬ-ರೆ ಹದ ಪಾಲಂ 8 

NN 

ಮ ತ ಸ ಇಡ ಎ — A 69-89 — R'is 8೩೪೦6 6೧004003, 
“ಜರಾ veers 

ನ್‌ - ಔಟ ಎ ಅ 69-89 ೨ “್ಞೇಂಭೀಣ ೨೦೧೧೮೫೮೫ 
NORA 

ಪಮ ಇಷು ಜಾ ಜ್ಞಾ — 7 ee ದ. gots ಂಗಗಿಇಲಉಣ 
ಾ। 

ತ ಹಾ ಇ + tne ವಾ ತ 99 ತ್ಯ ಆಂಫ ಎಂ "ಾಲಧಲಭಿ 
ಆರಡಿ “goon 

ಕ ls ಸ Hn ವಂ ಔಸಿ ಇಸಿ ೨೧ ಣ್ಯ ೧೫೧ Foy ರಗಣ 
ಮಾಲ ಆಡ 

ಜಾ + ಪ ಹಾ — ಐಓ, — 99 ೩ vas oR eucarHa 
6 “ಟಂ ರಂಗಿ ಉಂ ಔಂಡ ಭಕ್ತ ವಿದಿ A ೮ 8 ಕಕ್ಕಿ ೯ 
ಹೂ ಜ್‌ ತ್‌ ಜ್‌ ಯು ವಿಷ ಗ್‌ ಬಿ ಗಿ 
ಗಿಲಾ ಇಂ, ಉದರ ಔರ ಭಕ ಸ್ನ 3 

ದಿಂಜ ಭಜ ಜು ೮ಬ ಕು ಸ್ರ 1೪ ತೆ 
i ENR 


ರಾ SSS Shee 


8% ಬಾ Vee ೫೫೦0 ಗಾ ಬೋಧಇಣ : 9'6L avg 


ಗ್ರಾಮ್‌-ಯಣ ಅದು ತಿನ ೀಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 145 


ಬರುವಂತೆ ಕಂಡುಬರುತ್ತಜೆ. ಆದರೆ ಕಿಣ್ವಗಳ ಪ್ರಮಾಣಗಳು ಕಡಮೆಯಾಗಿರ 
ಬಹುದು. ರಚನೆ ಮತ್ತು ಶರೀರಶಾಸ್ತ್ರೀಯ ಗಡಗಳ ವಿಷಯದಲ್ಲಿ, ಅಜೊಟೊಬ್ಸಾಸ್ವರ್‌ನ 
ಮೈಕ್ರೊಸಿಸ್ಟ್‌ ಗಳು ಜಾರುವ ಜೀವಿಗಳ (ವಿ.ಕ್ಸೊಕಾಸ್‌ ಮತ್ತು ಸ್ಟೊರೊಸೈಟೊಫಾಗ) 


ಟೆ ಸ್ರಿ 


=D 
ಮೈಕ್ರೊ ಸಿಸ್‌ ಗಳನ್ನು ಹೋಲುತ್ತವೆಯೇ ಹೊರತು, ಇತರ ಖುಜು ಬ್ಯಾಕ್ಸೀರಿಯಾ 
ಗಳು ಉತಾ,ದಿಸುವ ಅಂತರ್‌ಬೀದಕಣಗಳ ನ್ನು ಹೋಲುವುದಿಲ್ಲ. 


ಇ 
ಒಬ 
3 





(a) (0) 


ಚಿತ್ರ 79.9; ಅಜೊಟೊಬ್ಬಾಕ್ಟರ್‌ ವೈನಿಲ್ಕಾ ಡಿಯ ಕೋಶಗಳ ಮತ್ತು ಸಿಸ್ಜ್‌ಗಳ ತೆಳು 
ಸೀಳಿಕೆಗ' ಸೂಕ್ಷ್ಮಚಿತ್ರಗಳು. (8) ಅಲಸ ಕೋಶಗಳು (೫16,450), (0) ಸಿಸ್ಜ್‌ಗಳು 
(೫೨.870). ಎರಡೂ, 0. Wyss. M. G. Neumann and M.D. 9 000- 
101583 ಅವರ "Development and germination of the Azotobacter 
cyst J. Biophys Biochem. Cytol. 10, 555 (1961), 


ಅಜೊಟೊಬ್ಬಾಕ್ಕರ್‌ ಪ್ರಭೇದಗಳು ಕೆಲವೇ, ಸರಳವಾದ ಸಾವಯವ ಸಂಯುಕ್ತ 
ಗಳನ್ನು ಇಂಗಾಲ if ಶ್ತ ಮೂಲ ಗಳನ್ನಾಗಿ ಉಪಯೋಗಿಸಬಲ್ಲವು. ಇಂತಹ 
ಪ್ರಧಾನ ಮೂಲಪದಾರ್ಥಗಳು ಯಾವುವೆಂದರೆ, ಜಾ ಸಾವಯವ ಅಧ್ಯ 
ಗಳು ಮತು, ಪ್ರಾಥಮಿಕ ಆಜ್‌ ಕೆಲವು ಪ್ರಭೇದಗಳು ಲಂಜೋಯೇಟ್‌ 
ನಂತಹ ಕೆಲವು ವಾಸನೆಯುಕ್ತ ಸಂಯುಕ್ತಗಳನ್ನು ಉಪಯೋಗಿಸಿಕೊಳ್ಳು ತ್ತವೆ. ಬೆಳ 
ವಣಿಗೆ ಆಂಶಗಳು ಇದಕ್ಕೆ ಬೇಕಾಗಿಲ್ಲ ಮತ್ತು ನೆಪ್ಟೋನ್‌ ಮತ್ತು ಈಸ್ಟ್‌ ಸಾರ 
ಗಳಂತಹ ಸಂಕೀರ್ಣ ಮಾಧ್ಯಮಗಳಲ್ಲಿ ಬೆಳವಣಿಗೆಯು ಕುಂಠಿತಗೊಳ್ಳು ತ್ಮದೆ. ನಿರವ 
ಯವ ಸಂಯುಕ್ತ ಸಾರಜನಕಗಳು (ಅಮೋನಿಯಾ ಮತ್ತು ನೈಟ್ರಿ ರ ಸಾರಜನಕ 


ಮೂಲವಾಗಿ ೫) ನಷ್ಟೇ ಆಥವಾ ಅದಕ್ಕಂತ ಹೆಚ್ಚಾಗಿ ಬೆಳವಣಿಗೆಯನ್ನು ಪ್ರೋತ್ಸಾಹಿ 


146 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 
ಕಡ 


ಸುತ್ತವೆ. ಆದಕ್ಕೆ ಸಂಯುಕ್ತ ಸಾರಜನಕವಿದ್ದಾಗ, ಅದೇ ರೀತಿಯ ಸಾವೆಯವ 
ಸಂಯುಕ್ತಗಳನ್ನು ಉಪಯೋಗಿಸುವ ಸಾರಜನಕ ಸ್ಲಿರೀಕರಣ ಮಾಡದ ರಾಸಾಯನಿಕ 
ತ ವಾಯುಜೀವಿ (ಉದಾ : ವಾಯುಜೀವಿ ಸ್ಯೂಡೊಮೋನಾಡ್‌ಗಳು) 


ಚಿತ್ರ 19.1 9: ಒಂದು ತೇವ 
ವಾದ ಚೌಕಟ್ಟೆನನ್ಲಿರುವ ಸ್ಟೈರಿ 
ಲ್ರಮ್‌ನ ಮಾದರಿ ವಾಯು 
ಸ್ಪಂದನೆಯ ಎನ್ಯಾಸ. ಗಾಳಿ 
ನೀರಿನ. ಅಂತರದಿಂದ ಸ್ವಲ್ಪ 
ೂರದನ್ಲಿ ಬಹಳ ಚಿಕ್ಕದಾದ 
ಒಂದು ಪಟ್ಟೆಯಲ್ಲಿ ಕೋಶಗಳು 
ಸಂಗ್ರಹವಾಗಿರುವುದನ್ನು ತೋರಿ 
ಸಲಾಗಿದೆ. N. R. Krieg 
ಅವರ ‘Cultivation of 
Spirit um volutans 
ಹಾ ಸಮುಷು - ಹ್‌ in a bacteria-free 
environment’ ನಿಂದ. J. Bacteriol. 90, 817 (1965). 





ಗಳೊಂದಿಗೆ, ಅಜೊಟೊಬ್ಯಾಕ್ಟರ್‌ ಜಯಪ್ರದವಾಗಿ ಸ್ಫರ್ಧಿಸಲಾರದು ಎಂದು ಹೆಚ್ಚಿ 
ಸುವಿಕೆ ಪ್ರಯೋಗಗಳಿಂದ ತಿಳಿದುಬಂದಿದೆ. ಅಜೊಟೊಬ್ಯಾಕ್ಕ (ರ್‌ಅನ್ನು ನೀರಿನಿಂದಲೋ 
ಅಥವಾ ಮಣ್ಣಿ ನಿಂದಲೋ ಜಯಪ್ರದವಾಗಿ ಹೆಚ್ಚಿ ಸಬೇಕಾದರೆ, ಸಂಯುಕ್ತ ಸಾರಜನಕ 
ವಿಲ್ಲದ ಮಾಧ್ಯಮವನ್ನು ಮಾತ್ರ ಉಪಯೋಗಿಸಬೇಕು. ಪ್ರಕೃತಿಯ ಈ ಜೀವಿಗಳ 
ಬೆಳವಣಿಗೆಯು ಕಡಮೆ ಸಾರಜನಕನಿರುವ ವಾತಾವರಣಗಳಿಗೆ ಸೀಮಿತಗೊಂಡು, ಆ 
ವಾತಾವರಣಗಳಿಗೆ ಸಾರಜನಕವನ್ನು ಸ್ಥಿರೀಕರಿಸುವುದರ ಮೂಲಕ ಅವು ಉಪಯುಕ್ತ 
ವಾಗಿವೆ. 


ಸ್ಪೈರಿಲ್ಲಮ್‌ ಗುಂಪು 


ಸುಮಾರು 10ರಿಂದ 30ರವರೆಗೂ ಕಶಾಂಗಗಳನ್ನು ಒಂದು ತುದಿಯಲ್ಲಿ ಅಥವಾ 
ಎರಡು ತುದಿಗಳಲ್ಲಿಯೂ ಪಡೆದಿರುವ ಮತ್ತು ಸುರುಳಿಯಾಕಾರದ ಕೋಶಗಳಿರುವ 
ರಸಾಯನಿಕ ಪರಪೋಷಿತ ಬ್ಯಾಕ್ಟೀರಿಯಾಗಳನ್ನು ಸ್ಪೈರಿಲ್ಲಮ್‌ ಜಾತಿಯಲ್ಲಿ ಸೇರಿಸ 
ಲಾಗಿದೆ. ಈ ಸ್ಪೈ 4ರಿಲಗಳು, ಪರಿಶುದ್ಧ ನೀರಿನಲ್ಲಿ ಮತ್ತು ಕೊಳೆಯುತ್ತಿರುವ ಸಸ್ಯ 
ಪದಾರ್ಥಗಳಿರುವ ಸಮುದ್ರ ಪರಿಸರಗಳಲ್ಲಿರುವ ಜಲ ಜೀವಿಗಳು. ಪರಿಶುದ್ಧ ನೀರಿ 
ನಲ್ಲಿರುವ ಜೀವಿಗಳನ್ನು ಹೆಚ್ಚಿಸಲು, ಸೂಕ್ಷ್ಮಜೀವಿರಹಿತ ಮಾಡಿದ ಹುಲ್ಲನ್ನು ಹೆಚ್ಚಿನ 


ಗ್ರಾಮ್‌-ಯಣ ಅದ್ಭುತಿಸಂಶ್ಲೇಷಕ ಕುಜ ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 147 


ಪ್ರಮಾಣದ (೧200 ೧71) ಕೊಳದ ನೀರಿಗೆ ಸೇರಿಸಿ ಈ ಮಿಶ್ರಣವನ್ನು 25ರಿಂದ 
3090ರಲ್ಲಿ ಹಲವಾರು ದಿವಸ ಹೊದೆಗಿಸಬೇಕು. ಸಮುದ್ರ ಜೀವಿಗಳನ್ನು ಪಾಚಿಯ 
ಪದಾರ್ಥಗಳ ಮಿಶ್ರಣದಿಂದ ಹೆಚ್ಚಿಸಬಹುದು. 


REET SST TT | ಚಿತ್ತ 19.11: ಸ್ಪೈವಾಲುಟನ್ಸ್‌ 
KL ಯ ಎಂಬ ಅತಿ ದೊಡ್ಡ ಸ ರಿಲಮ್‌ನ 
ಧಾ we)” 

ಒಂದೇ ಒಂದು ಕೋಶ (ಸ್ಥಿತಿ-ವೈದೃಶ್ಯ). 
ಕೋಶದ ಒಂದು ತುದಿಯಲ್ಲಿರುವ ಕಶಾಂಗ 
ತ ಗಳ ಕುಚ್ಚುಗಳನ್ನು ಗಮನಿಸಿ. ಔ,. ಣಿ. 
ಡ್ಡ (1100 ಅವರ ‘Cultivation of 
# } i; Spirilum volutans in a 
KM ೫ 08016118 - free environ- 
ment’ ನಿಂದ್ಮ J, Bacteriol. 
90, 817 (1965). 





ಸ್ಪೈರಿಲ್ಲಗಳು ಕೆಲವೇ ಸಾವಯವ ಸಂಯುಕ್ತಗಳನ್ನು ಎಂದರೆ, ಪ್ರಧಾನವಾಗಿ 
ಉಸಿರಾಟದ ಪದಾರ್ಥಗಳಾಗಿ ಅಮೈನೊ ಆಮ್ಲಗಳನ್ನು ಮತ್ತು ಸಾವಯವ ಆಮ್ಲ 
ಗಳನ್ನು ಉಪಯೋಗಿಸಿಕೊಳ್ಳುತ್ತವೆ. ನಿಸ್ಸಾರಜನಕೀಕರಿಸುವ ಸ್ಪೈ. ಐಟೆರ್‌ಸೂನಿ 
ಯನ್ನುಳಿದು, ಇವೆಲ್ಲವೂ ಕೇವಲ ವಾಯುಜೀವಿ ಪರಿಸ್ಥಿತಿಗಳಲ್ಲಿ ಮಾತ್ರ ಬೆಳೆಯ 
ಬಲ್ಲವು. ಕೆಲವು ಪ್ರಭೇದಗಳು ಸ್ವಲ್ಪ ಗಾಳಿಯನ್ನು ಸಹಿಸುತ್ತವೆ. ತೇವವಾದ 
ಚೌಕಟ್ಟು ಳಲ್ಲಿ ಬೇಗನೆ ಚಲಿಸುವ ಕೋಶಗಳ ಒಟ್ಟಾಗುನಿಕೆಯ ವಿಧಾನದಿಂದ ಇದು 
ತಿಳಿದುಬಂದಿದೆ. ಮುಚ್ಚುವ ತೆಳುಗಾಜಿನ ತುದಿಯಲ್ಲಿರುವ ಗಾಳಿ-ನೀರಿನ ಮಧ್ಯೆದಲ್ಲಿ 
ಒಂದು ಪಟ್ಟಿಯಾಗಿ ಇವು ಒಬ್ಬಾಗುತ್ತವೆ (ಚಿತ್ರ 19.10). ಬಹುಪಾಲು ಈ 
ಬ್ಯಾಕ್ಟೀರಿಯಾಗಳನ್ನು ಪೆಪ್ಟ್ರೋನ್‌ ಸಾಂದ್ರತೆ ಕಡಮೆಯಿರುವ (0.2 ಶೇಕಡಾ) 
ಪೋಷಕ ಅಗಾರ್‌ನ ಮೇಲೆ ಎಳೆಯುಪುದರಿಂದ ಬೇರ್ಪಡಿಸಬಹುದು. ಆದರೂ, ಈ 
ಗುಂಪಿನ ಅತಿ ದೊಡ್ಡ ಬ್ಯಾಕ್ಟೀರಿಯಾಗಳಲ್ಲಿ ಒಂದಾದ ಸ್ಕೈ. ಮೋಲುಟನ್ಸ್‌ ಆ ನ್ನು 
ಬೇರ್ಪಡಿಸಲು ಮಾಡಿದ ಪ್ರಯತ್ನಗಳು ವಿಫಲವಾಗಿವೆ. ಇದರ ಕೋಶಗಳು 1.5 ಗಾ 
ಅಗಲ ಮತ್ತು 404m ಉದ್ದವಿರುತ್ತವೆ (ಚಿತ್ರ 19.11). ಈ ಜೀವಿಯು ಇತರ 
ಜಾತಿಗಳಿಗಿಂತಲೂ ಹೆಚ್ಚಾಗಿ ಆಮ್ಲಜನಕದ ಪ್ರಭಾವಕ್ಕೊಳಗಾಗುತ್ತವೆ. ಕಡಮೆ 
ಆಮ್ಲ ಜನಕವಿರುವ ಅಂದರೆ 3ರಿಂದ 9 ಶೇಕಡಾ 02 ವಿರುವ ವಾತಾವರಣಗಳಲ್ಲಿರುವ 
ಸಾಕಣೆಗಳಲ್ಲಿ ಮಾತ್ರ ಇವು ಬೆಳೆಯುತ್ತವೆ. ಆದ್ದರಿಂದ ಇದು ಬದ್ಧ ವಾಯುಜೀವಿ 
ಯಾದರೂ, ಗಾಳಿಗೆ ತೆರೆದಿಟ್ಟಿ ತಟ್ಟೆಗಳಲ್ಲಿ ಇದು ಸಮುದಾಯಗಳನ್ನುಂಟುಮಾಡಲು 


ಅಶಕ ವಾಗಿದೆ. 
ಅಡ 


148 ಬಾ ಕೀರಿಯಾಗಳ ವರ್ಗೀಕರಣ ಮತು, ವಿವರಣೆ 


Cle 
ಸ 


ಕಿಟ 
ಡೆಲ್ಲೊ ವಿಬ್ರಿ ಯೊ ಮತ್ತು ಫ್ಯಾ ಹಿಲೊಬ್ಯಾಕ್ಟ 


ಪರಾವಲಂಬಿ ಬ್ಯಾ ಕಿ ೀರಿಯಾಗಳ ಎರಡು ಜಾತಿಗಳಾದ ಡೆಲ್ಲೊವಿಬ್ಬಿಯೊ ಮತ್ತು 
ಕ್ಕಾಂಪಿಲೊಬ್ಮಾಕ್ವರ್‌ಗಳು ಡೆ ರ ಸಂಬಂಧ ಹೊಂದಿರದಿದ್ದರೂ ಬಹುಪಾಲು ಒಂದೇ 
ಸ ಗುಣಗಳನ್ನು ಪಡೆದಿವೆ. ತುದಿಯಲಿ ಕಶಾಂಗಗಳಿರುವ ಜೀವಿಗಳ ಇತರ 
ಗುಂಪುಗಳಿಂದ ಇವು ಪ ಫತ್ಯೇಕವಾಗಿವೆ. ಸುರುಳಿಯಾಕಾರದ ಆಥವಾ ವಕ್ರವಾದ 
ಚಿಕ್ಕ ಕೋಶಗಳು (೧3ರಿಂದ 0.4 ೬m ಅಗಲ), ಒಂದೇ ತುದಿಯಲ್ಲಿರುವ ದಪ್ಪ 
ವಾದ ಕಶಾಂಗದಿಂದ ಚಲಿಸುತ್ತವೆ (ಚಿತ್ರ 19.12). 
ಪ್ರಭೇದಗಳು (ಮತ್ತು ಕೆಲವು ವೇಳೆ ಚ್‌ ಡೆಲ್ಲೊವಿಬ್ರಿಯೊ ತಳಿಗಳು) ಸ 
ಗಾಳಿಯನ್ನು ಸಹಿಸುತ್ತವೆ ಮತ್ತು ಕಡಮೆ ಆಮ್ಲ ಬಜ ಸ್ಥಿತಿಗಳಲ್ಲಿ ಚಿನ್ನಾ 
ಬೆಳೆಯುತ್ತವೆ. ಇವುಗಳ ಪೋಷಕಾಂಶಗಳ ಅಗತ್ಯಗ:ು ಬಹಳ ಸಂಕೀರ್ಣವಾಗಿದ್ದು 
ಶರೀರಶಾಸ್ತ್ರೀಯ ಗುಣಗಳು ಜೆನ್ನಾಗಿ ತಿಳಿದಿಲ್ಲ. . ದಿಣಡಯ GC ಅಂಶವು 
ಕಡಮೆ ಇರುತ್ತದೆ (ಶೇಕಡಾ 30ರಿಂದ 35 ಮೋಲ್‌). 


en 8 ತ್ವ K 
ಕ್‌ ಸ್ಯ ೫ 
ನ 1. 1 ಒ' 
A +" A \ 





೧ನ 
ಪಾಗಿ ದಪ್ಪ ವಾಗಿರುವ ಒಂದೇ ತುದಿಯಲ್ಲಿರುವ. ಒಂದು isda, 
(uranyl aceate ಕಲೆ; X24,338). R. J. Seidler ಮತ್ತು M.P. Star 
ಅವರ "Structure of the tlagellum ೦1 B8dellovibrio ಜಡ 
ನಿಂದ, ಟೆ. Bacteriol. 95, 1952 (1968). 


ಡೆಲ್ಲೊವಿಬ್ರಿಯೊ ಬ್ಯಾಕ್ಟೀರಿಯೊವೊರಸ್‌ ಇತರ ಗ್ರಾಮ. ಯಣ ಬ್ಯಾಕ್ಸಿ ಶಿಯಾಗಳ 
ಮೇಲೆ ಪರಾವಲಂಬಿಯಾಗಿದೆ. ಈ ಹೆಸರು (ಲ್ಯಾ ಟಓನ್‌ನ ಡೆಲಸ್‌ ಜಿಗುಣೆ ಎಂಬುದ 
ರಿಂದ ಪಡೆದದು )) ಇತರ ಬ್ಯಾಕ್ಸಿ ರಿಯಾ ಸಳ ಮೇಲೆ ಅದು ಆಕ್ರಮಣ ಮಾಡುವ 
ವಿಶಿಷ್ಟ ರೀತಿಯನ್ನು ಸೂಚಿಸುತ್ತದೆ. ಚಲಿಸುತ್ತಿರುವ ಭಿ ಡೆಲ್ಲೊವಿಬ್ರಿಯೊ 
ಕೋಶವು ಪ್ರಭಾವಕ್ಕೊಳಗಾಗುವಂತಹ ಆತಿಥೇಯ ಬ್ಯಾಕ್ಟೀರಿಯಮ್‌ಅನ್ನು ಡಿಕ್ಕಿ 
ಹೊಡೆದಾಗ, ಅದಕ್ಕೆ ಗಟ್ಟಿ ಯಾಗಿ ಅಂ ಬಕೊಳ್ಳುತ ತ್ತದೆ, ಕೆಲವು ಕಾಲದ ನಂತರ 


ಆತಿಥೇಯ ಕೋಶವು ಸುತಿ ಕೊಳ್ಳುತ್ತದೆ ಕಡಿಗೆ ಸಾಯುತ್ತದೆ (ಚಿತ್ರ 19.13). 


ಗ್ರಾಮ್‌-ಯೆಣ ಅದ್ಭುತಿಸಂಶ್ಲೇಷಕ ಯೆಜು ಬ್ಯಾಕ್ಟೀರಿಯಾಗಳ ಇತರೆ ಗುಂಪುಗಳು 149 


ಖಯೆಣಕಣ ಸೂಕ್ಷ ಒದರ್ಶಿನಿಯಿ ಮಿಂದ ನಡೆಸಿದ ಅಧ ್ಕಯನಗಳಿಂದ. ಡೆಲ್ಲೊವಿಬ್ರಿಯೊವು 
ಆತಿಥೇಯ ಕೋರದ್ರ ವದೊಳಕ್ಕೆ ಪ್ರವೇಶಿಸದಿದ್ದೆ ಕೋಶ ಭಿತ್ತಿ ಯನ್ನು ಒಳೆ 
ಹೊಕ್ಬು ನಂತರ ಆ ಹೇಯ ಕೊಡದಲ್ಲಿ ಬಿಳಿಯುತ್ತದೆ ಎಂದು ತಿಳಿದುಬಂದಿದೆ 
(ಚಿತ್ರ 19.14). ಆತಿಥೇಯ ಕೋಶಗಳಿಂದ ಸವರಲ್ಪಟ್ಟಿ ತಟ್ಟೆಯ ಮೇಲೆ ಡೆಲ್ಲೊ 
ವಿಬ್ರಿಯೂವು, ಮೇಲ್ಲೊ ಟ್ಟೆ ಫಾಜ್‌ ಸೋಂಕಿನಿಂದ ಉಂಟಾಗುವ ಲಯಕ ಫೆ ಪ್ಲಕ್‌ 
ಗಳನ್ನು ಹೋಲುವಂತಹ ರಚನೆಯನ್ನು ಉತಾ ತ್ಪಾದಿಸುತ್ತದೆ ದೆ (ಚಿತ್ರ 19.15). ಕೇವಲ 
1969ರಲ್ಲಿ ಸಂಕೋಧಿಸಲ್ಪಟ್ಟಿ ಈ ವಿಶಿಷ್ಟ "ಬ್ಯಾ ಕ್ಟೀರಿಯವಸ್‌ಅನ್ನು, ಸ್ಯೂಡೊ 
ಮೋನಾಡ್‌'ಗಳಿಗೆ ಮ ಧಾರ್ಜಗಳನ್ನು ಹುಡುಕುವಾಗ ಬೇರ್ಪಡಿಸ 
ಲಾಯಿತು. ಇವುಗಳಿಗೆ, ಸೂ ಡೊಮೋನಾಡ್‌ಗಳು ಮತ್ತು ಕರುಳಿನ ಗುಂಪಿನ 

ಬ್ಯಾ ಕ್ರೇರಿಯಾಗಳು ನೀರಿದಂತೆ' ಆತಿಥೇಯ ವ್ಯಾಮ್ಮಿಯು ಬಹಳ ಗ 
ಸಂಕೀರ್ಣದಿಂದ ಮಾಧ್ಯ ಮಗಳ ಮೇಲೆ ಇಂತಹೆ ಕೆಲವು ತಳಿಗಳನ ಸುದ್ದ ಸಾಕಣೆ 
ಯೆಲ್ಲಿ ಬೆಳೆಯಲು ಸಾ ಇಧ್ಯವಾಗಿದೆ ದರೆ ಬೇರ್ಪಡಿಸಲಾದ ಈ ೪! ಇದತ 
ವರೆಗೆ, ಅವುಗಳ ಚ ಬ್ಯಾ ar ಸಹವಾಸದಲ್ಲಿ ಮಾತ್ರ 
ಸಾಧ್ಯವಾಗಿದೆ. ಈ ಗುಂಪು ಮಣ್ಣಿನಲ್ಲಿ ಸಾಮಾನ್ಯವಾಗಿರುತ್ತದೆ, ಮಣಿ ನಲ್ಲಿ 


ಡೆಲ್ಲೊವಿಬ್ರಿಯೊಗಳು 105 ಗ ಇವಯಿಂದು ದಾಖಲೆಗಳು ದೊರೆ 





ವಿವಿಧ ಹಂತದ ಸ್ಕಿ ವೈದ್ಯಶ್ವ ಸೂಕ ಚಿತ್ರಗಳು. ಆತಿಥೇಯ 

ವಿಲಂಬಿಗಳನ್ನು ಬೆರೆಸಿದ ನಂತರದ ಸಮಯವನು ನಿಮಿಷಗಳಲ್ಲಿ, ಪ್ರತಿಯೊಂದು ಛಾಯಾಚಿ ದ 

ಮೇಲೂ ಸೂಚಿಸಲಾಗಿದೆ. 15 ನಿಮಿಷಗಳ ನಂತರ ಹಲವು ಚಿಕ್ಕ ಡೆಲ್ಲೊವಿಬ್ರಿಯೊ ಕೋಶಗಳು, 

ತನ್ನ ಸಾಧಾರಣ ಆಕಾರವನ್ನು ಇನ್ನೂ ಉಳಿಸಿಕೊಂಡಿರುವ ಆತಿಥೇಯ ಕೋಶಕ್ಕೆ ಭಾಷ್ಯ 

ಷೆ, ಆತಿಥೇಯ ಕೋಶವು ಪ್ರಗತಿಪರವಾಗಿ ಆಕಾರವನ್ನು ಕಳೆದುಕೊಳು ತ್ತದೆ, ಕೊನೆಗೆ 275 
ಹ 

ನಿಮಿಷಗಳ ನಂತರ ಅದು ಪೂರ್ಣವಾಗಿ ನಾಶವಾಗುತ್ತದೆ. ಗಿಗೆ, ೧, ಜೂ ಮತ್ತು 1, ಟ, 


150 ಬ್ಯಾಕ್ಟೀರಿಯಾಗಳ ವರ್ಗೀಕೆರಣ ಮತ್ತು ವಿವರಣೆ 


Baigent ಅವರ ‘Parasitic interaction of Bdellovibrio bacterio- 
vorus with other bacteria’ ನಿಂದ. J. Bacteriol 91, 2006 (1966). 





ಸಂ) - (d) 
ಚಿತ್ರ 19.14; ಎರ್ವಿನಿಯ ಅಮೈಲೊವೊರ ಎಂಬ ಸೊಂಕು ಪ್ರಭಾವಕ್ಕೆ ಒಳಗಾಗುವ 


ಗ್ರಾಮ್‌-ಯಣ ಅದ್ಕು ತಿಸಂಶ್ಲೇಷಕ ಯಜು ಯಾ 'ಕ್ಬೀೇರಿಯಾಗಳ ಇತರೆ ಗುಂಪುಗಳು 151 


ಒಂದು ಅತಿಥೇಯ ಬೂ ಕೀರಿಯಮ್‌ ನೊಂದಿಗೆ ಡೆ ಕ್ಲೊವಿಬ್ರಿಯೊದ ಅಂತರ್‌ಪ್ರತಿಕ್ರಿಯೆಯನ್ನು 


ಬಂದಿ 
ತೋರಿಸುವ ತೆಳು ಸೀಳಿಕೆಗಳ ಯಣಕಣ ಸೂಕ್ಮ್ಮಚಿತ್ರಗಳ ಗಳು (X37. 600). (8) ಸೋಂಕುಂಟಾದೆ 
ಆತಿಫೇಯ ಕೋಶ. (0) ಡೆಲ್ಲೊವಿಬ್ರಿಯೊ ಅಂಟಿಕೊಳ್ಳು ವಿಕೆ. ಗ ಆತಿಥೇಯ ಕೋಶ ಭಿತ್ತಿ 
ಡೆಲ್ಲೊವಿಬ್ರಿಯೊ ಪ್ರವೇಶಿಸುವುದು, (6೮) ಸೋಂಕಿನ ಅಂತಿಮ ಫೆ -M.P.Starrಮತು 


N, |, Baigent ಅವರ ‘Parasitic (1 of 86611010110 
bacteriovorus with other bacteria” ನಿಂದ J. Bacteriol 31, 2006 
(1566) 


ಚಿತ್ರ 19.15: ಜಿಲ್ಲೊವಿಬ್ರಿಯೊ 
[ae] 


[73 
ರಿಯಾಗಳ, ಕಣ್ಣಿಗೆ ಕಾಣಿಸು 

ಚುತ್ತಾ ಣು 
ವಂತಹ ನಾಶ (3) ಸ್ಕೂಡೊವೋ 


ಶು 
ರ್‌ 1೩ ಸಾನ 


೫, + 
ಇ ಎಲ್ಲೂ 
ಟಿ hy ಸ ಕ ತೆ 


es 


ವಹ ನ್‌ ಕಕ್ಷ ಪ್ಲಾಕ್‌ ಉಂಟಾಗುವಿಕೆ (ಸುರಿದ ತಟ್ಟೆ). 


ಕೋಲಿದು ಮೇಲ್ಲ ಟ್ಟ ಸಮುದಾಯಗಳೆ 
ಅಂಶಿಕ ನಾಶ. 11, €₹01%/ ಮತ್ತು 
M. P. Starr ಅವರ `866110- 
vibrio bacteriovorus gen. 
et. sp. n., a. predatory 
ectoparasitic and bac- 
18710/110೦ microorganism’ 
zo. Antonievan Lee- 
wenhoek 29, 217 (1963). 





(0) 
ಕ್ಯಾಂಹಿಲೊಬ್ಬಾಕ್ಟರ್‌ ಗುಂಪ್ರೆ ಪೂರ್ಣವಾಗಿ ಬೇರಿ ರೀತಿಯ ಸರಿಸರದಲ್ಲಿರುತ್ತದೆ 


ಇವು ಮಾನವನ ಮತ್ತು ಪ್ರಾಣಿಗಳ ಮೇಲೆ ಪರಾವಲಂಬಿಗಳಾಗಿದ್ದು, ಬಾಯಿಯಲ್ಲಿ 
ಅಥವಾ ಗುಪ್ತಾಂಗಗಳ ಮೇಲೆ ಬೆಳೆಯುತ್ತವೆ. ಕ್ಕಾಂಪಿಲೊಬ್ಯ್ಯಾಕ್ಟರ್‌ ಸ್ಪುಟೊರಮ್‌ 


152 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕದ 


ಸಾಮಾನ್ಯವಾಗಿ ಮಾನವನ ಬಾಯಿಯಲ್ಲಿ ವಾಸಿಸುತ್ತವೆ. ಆದರೆ ಸ್ಕಾ ಫೀಟಿಸ್‌ 
ದನಗಳಿಗೆ ರೋಗಕಾರಿಯಾಗಿರುತ್ತದೆ. ಈ ಬ್ಯಾಕ್ಟೀರಿಯಾಗಳು ಸಂಕೀರ್ಣ ಪೋಷ 
ಕಾವಶ್ಯಕತೆಗಳನ್ನು ಪಡೆದಿವೆ. ಸಾಮಾನ್ಯವಾಗಿ ಇವನ್ನು ಸಂಕೀರ್ಣ ಮಾಧ್ಯಮ 
ಗಳ ಮೇಲೆ ಬೆಳೆಸಲಾಗುತ್ತದೆ. ಇವು ಗಮನಾರ್ಹವಾಗಿ ಸ್ವಲ್ಪ ಗಾಳಿಯನ್ನು 
ಸಹಿಸುವಂಥವಾಗಿರುತ್ತವೆ. ಹಲವು ತಳಿಗಳು ಆಮ್ಲಜನಕ ಕಡಮೆಯಿರುವ ಸ್ಥಿತಿ 
ಗಳಲ್ಲಿ ಮಾತ್ರ ಬೆಳೆಯಬಲ್ಲವು. ಈ ಗುಂಪಿನ ಎಲ್ಲಾ ಜೀವಿಗಳೂ ನಿಸ್ಸಾರಜನಕೀ 
ಕರಣಕಾರಕಗಳಾಗಿರುತ್ತಖೆ. ಆಮ್ಲ ಜನಕ ಇರುವಾಗಲೂ, ಮಾಧ್ಯಮಕ್ಕೆ KNO 3 
ಅನ್ನು ಸೇರಿಸುವುದರಿಂದ ಇವುಗಳ ಬೆಳವಣಿಗೆಯು ಗಮನಾರ್ಹವಾಗಿ ಹೆಚ್ಚುತ್ತದೆ. 
ಕ್ಯಾಂಪಿಲೊಬ್ಬಾಕ್ಸರ್‌ ಸ್ಪುಟೊರಮ್‌ನೆಲ್ಲಿ ಕೆಟಿಲೇಸ್‌ ಕಣ ವಿರುವುದಿಲ್ಲ; ಆದರೆ ಸೈಟೊ 
ಕ್ರೊಮ್‌ಗಳಿವೆ. ಈ ವಿಧವಾದ ಸಂಯೋಜನೆ, ಮಾಯುಜೀವಿ ಬ್ಯಾಕ್ಟೀೀರಿಯಾಗಳಲ್ಲಿ 
ಆಪರೂಪವಾಗಿರುತ್ತದೆ. 


ಮೊರಾಕ್ಸೆಲ್ಲಾ-ನೈಸೀರಿಯಾ ಗುಂಪು 


ಮೊರಾಕ್ಸೆಲ್ಲಾ-ನೈಸೀರಿಯಾ ಗುಂಪಿನ ಜೀವಿಗಳು ಕಶಾಂಗಗಳಿರದ ಚಿಕ್ಕ ದಂಡಾಣು 
ಗಳು ಆಥವಾ ಕಾಕ್ಟೈಗಳಾ ಗಿರುತ್ತಪೆ; DNA ಪ್ರತ್ಯಾಮ್ಲ ಸಂಯೋಜನೆಯ 
ವ್ಯ್ಯಾ ನಿಯು ಶೇಕಡಾ 40ರಿಂದ 80 ಮೋಲ್‌ 67-60 ಇರುತ್ತದೆ. ಇವುಗಳಲ್ಲಿ ಮೂರು 
ಲ ಇವುಗಳ ಪ್ರತ್ಯೈ (ಕಿಸಬಹುದಾದ ಗುಣಗಳನ್ನು 19.7ನೇ ಕೋಷ್ಟಕದಲ್ಲಿ 
ತೋರಿಸಲಾಗಿದೆ. ನೆ ಸೀರಿಂಯಾದಲ್ಲಿ ಕೋಶಗಳು ಯಾವಾಗಲೂ ಗೋಳಾಕಾರವಾಗಿ 
ರುತ್ತವೆ. ಆದರೆ ಮೊರಾಕ್ಸೆಲ್ಲಾ ಮತ್ತು ಆಸಿನಿಟೊಬ್ಯಾಕ್ಟರ್‌ನಲ್ಲಿ ಕೋಶಗಳ ಚಲಾಘಾತ 
ವುಳ್ಳ ಬೆಳವಣಿಗೆಯ ಸಮಯದಲ್ಲಿ ಜೋಡಿಯಾದ ಊದಿಕೊಂಡ ದಂಡಾಣುಗಳಿರು 
ತ್ರ ಸ ಚಿತ್ರ (19.16). ನಿಲ್ಲುವ ಹೆಂತವನ್ನು ಪ್ರವೇಶಿಸಿದ ನಂತರ ಕಡೆಯಲ್ಲಿ ಹೇಳಿದ 
ಎರಡು ಗಡಗಳ ಕೋಶಗಳು ಕೆಲವು ವೇಳೆ 'ನೋಳಾಕಾರವನ್ನು ಪಡೆಯುತ್ತವೆ. 
ಆದ್ದರಿಂದ ಈ ಜೀವಿಗಳನ್ನು ಕಾಕೈಗಳೆಂದು ಸುಲಭವಾಗಿ ತಪ್ಪು ತಿಳಿದುಕೊಳ್ಳ 
ಹುದು. ನೈಸೀರಿಯಾಮತ್ತುಮೊರಾಕ್ಸೆಲ್ಲಾಗಳ ಜೀವಿಗಳು ಪೆನಿಸಿಲಿನನ ಪ ಕ ಭಾವಳಿ 
ಹೆಚ್ಚಾಗಿ ಒಳಗಾಗುತ್ತವೆ. ನ್‌ | ಒ೦ದು ಯೂನಿಟ್‌ ಫೆನಿಸಿನಿನ್‌ 


ಇದ್ದ ed ಹಲವು ತಳಿಗಳ ಬೆಳವಣಿಗೆ ನಿಷೇಧಿಸಲ್ಪಡುತ್ತದೆ. ಆದರೆ ಇತರ ಗ್ರಾಮ್‌- 
ಜ್‌ ಬ್ಯಾಕ್ಟೀರಿಯಾಗಳ ಛಲ್ಲಿ ಸ ೩. ಸಾಂದ್ರ ಕ ಒಂದು ಮಿಲಿಲೀಟರ್‌ನಲ್ಲಿ 


100ರಿಂದ 1000 ಯೂನಿಟ್‌ ಗಳವರೆಗೂ ಅಗಿರುತ್ತದೆ. 


ರ 


ನೈಸೀರಿಯಾ ಮತ್ತು ಮೊರಾಕ್ಸೆಲ್ಲಾ ಜಾತಿಗಳ 2 ಪ್ರಾಣಿ ಪರಾವ 
ಲಂಬಿಗಳಾಗಿವೆ. ಸಾಮಾನ್ಯವಾಗಿ ಇವು ನ್ಯಾಸೊ ಫ್ಯಾರಿ ೦ಕ್ಸ್‌ನಲ್ಲಿರುತ್ತವೆ. ಹಲವು 


153 











p 
K 
¥? ಅ ಘಾ ಘಾಘಘೋೂಘೂಘೋೂಘಘಘಾಘಾ ಘೌ ಘೂ ಘಾ ್ಪಾಾಘ್ಪಾಣರ್ಷ 
ಸ ಟೆ ಣಿ 
ನ —— ಓಣ — — ೧೪7-0೦೫ ಇಡಿಟಂಖ£ಐಂಐ fom 3೧ ೩೧೬% 
8 «ಜಣ fea ೧&ಿಟಟಐಂಐ ಳು 2 
ಟೀಂ 
ಸ ಣಿ 
ವಿ — ೬9% + ಚ್ಯಾ ೨೯-೦೫ ೧ಓಟಂಟೀಐಂದಿ ನ 
ಬೆ ಯಣ fees ಊಟೀಟ "ಣ್ಯ 
ಗ ಇಟ್ಟೆ ಹಿಟೀಟೀಐಂಬ ಣಂ 
ಚಿ 
2 + ಬ ಡ್ಯ + ೭೦-68 fea feo TS 
3 ಸ್‌ i 8 
; 
ಇ ತಹ ಛಿ ೫೦ರ (1ಊ/(ಊಟ coor, ೨೯೨೦ £0 ದೆ ಅಂ "ಒಿರಾಯೀ೧ಣಣ 
ps ಜೂಲಿ REA ೫೮೮೮5 0)) ಜೂ ROE Te 

» ಕಾ ಸ ಜ್‌ QR 8208 ೪.೦೧೬ 
[= SAU ಔಣ ie BURN AN, ೧೧೫೦೬ 
can ಕಿೆಣಊಗು ಇಡಾ VNG 
ದ ನಲಲದ 
ರಾ 
0 ೧ೃದ್ಟ್ಲಿ( ಗ್ಗ 

(ow ೮೧೦೦೫೪ ಜ- ac acces : ್ಥ'6( ace 


154 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಪ್ರಭೇದಗಳು ಕೋಗಕಾರಕಗಳಾಗಿವೆ ; ನೈ. ಮೆನಿಂಜಿಟೈಡಿಸ್‌ ಮತ್ತು ನೈ. ಗೊನೊರಿಯಾ 
ಗಳು ಅನುಕ್ರಮವಾಗಿ ಮೆನಿಂಜೈಟಿಸ್‌ ಮತ್ತು ಗೊನೊರಿಯಾಗಳನ್ನುಂಟುಮಾಡು 
ತ್ರೈವೆ, ಆದರೆ, ಮೊ. ಲ್ಯಾಕುನಾಟವು ಕಂಜಂಕ್ಟಿವಿಟಿಸ್‌ ಎಂಬ ರೋಗವನ್ನುಂಟುಮಾಡು 
ತ್ತದೆ. ಬಹುಪಾಲು ಈ ಬ್ಯಾಕ್ಟೀರಿಯಾಗಳಿಗೆ ವಿಖರವಾದೆ ಪೋಷಕಾವಶ್ಯಕತೆಗಳಿವೆ. 
ಕೆಲವೇ ಸಾವಯವ ಸಂಯುಕ್ತಗಳನ್ನು ಇನು ಇಂಗಾಲ ಮತ್ತು ಶಕ್ಷಿಮೂಲಗಳಾಗಿ 
ಉಪಯೋಗಿಸುತ್ತವೆ. 

ಅಸಿನಿಟೊಬ್ಯಾಕ್ಟರ್‌ ಜಾತಿಯ 
ಜೀವಿಗಳು, ಸಾಮಾನ್ಯವಾಗಿ ಮಣ್ಣು 
ಮತ್ತು ಶುದ್ಧ ನೀರಿನಲ್ಲಿರುವ ಸೂಕ್ಷ್ಮ 
ಜೀವಿರಾಶಿ ಗುಂಪಿಗೆ ಸೇರಿವೆ. ಇವು 
ಗಳಿಗೆ ಬೆಳವಣಿಗೆ ಅಂಶಗಳ ಅವಶ್ಯ 
ಕತೆಯಿಲ್ಲ. ಇದಲ್ಲದೆ ಪೌಷ್ಟಿಕ ಬಹು 
ಮುಖ ಸಾಮರ್ಥ್ಯವೂ ಇಲ್ಲಿ ಕಂಡು 
ಬರುತ್ತದೆ. ವಾಯುಜೀಏಿ ಸ್ಯೂಡೊ 
ಮೊೀನಾಡ್‌ ಗಳಂತೆ, ಹೆಚ್ಚು 
ವ್ಯಾಪ್ತಿಯ ಸರಳವಾದ ಸಾವಯವ 
ಸಂಯುಕ್ತಗಳನ್ನು ಇವು ಉಪ 
ಯೋಗಿಸಿಕೊಳ್ಳು ತ್ತವೆ... ವಾಯು 


ಚಿತ್ರ 19.16 : ಮೊರಾಕ್ಸೆಲ್ಲಾ- 
ನೈಸೀರಿಯಾ ಗುಂಪು (ಸ್ಥಿತಿ-ವೈದೃಶ್ಯ 
ಐ 
42.000) (೩) ಮೊರಾಕ್ಷೆಲ್ಲಾ 
ಎನ್ನಿಸ್‌. (0) ನೈಸೀರಿಯಾ ಕೆಟ 
ರ್ಯಾಲಿಸ್‌, 


7) 
ಣಿ 
ಛೆ 
(b 
PER 
೨ 





(0) 


ಜೀವಿ ಸ್ಯೂಡೊನೋನಾಡ"ಗಳಂತೆ ಇವು ಸಾವಯುವ ಪದಾರ್ಥಗಳನ್ನು ಖನಿಜ 
ರೂಪಕ್ಕೆ ಬದಲಾಯಿಸುತ್ತವೆ ಮತ್ತು ಅವುಗಳಿಗೆ ಉಪಯೋಗಿಸುವ ರೀತಿಯ ವಿಧಾನ 
ಗಳಿಂದ ಈ ಜೀನಿಗಳನ್ನು ಹೆಚ್ಚೆ ಸಬಹುದು. ಆದರೆ ಇವು, ವಾಯುಜೀವಿ ಸ್ಯೂಡೊ 
ಮೋನಾಡ್‌ಗಳಿಗಿಂತ ಸ್ವಲ್ಪ ಹೆಚ್ಚಾಗಿ ಆಮ್ಲ ಪರಿಸರವನ್ನು ತಡೆದುಕೊಳ್ಳುತ್ತವೆ. 
ಏಕೈಕ ಇಂಗಾಲ ಮೂಲವಾಗಿ ಅಸಿಟೇಟ್‌ ಇರುವ, ಹಾಗೂ ಪ್ರಾರಂಭದ pH 5.5 


ಗ್ರಾಮ್‌-ಯಣ ಆದು ಶಿಸಂಶ್ಲೇಷಕ ಯಜು ಬ್ಕಾ ಕ್ವೀರಿಯಾಗಳ ಇತರ ಗುಂಪುಗಳು 155 


[| 


ರಿಂದ 6.0 ಇರುವ ಹೆಚ್ಚೆಸುವಿಕೆ ಮಾಧ್ಯಮಗಳಲ್ಲಿ ಆಯ್ಕೆಯಾಗಿ ಇವುಗಳನ್ನು 
ಬೇರ್ಪಡಿಸಬಹುದು. 


ವಿಭಿನ್ನವಾದ ಕೋಶ ಸಮೂಹೆಗಳನ್ನುಂಟುಮಾಡುವ 
ಗ್ರಾಮ್‌-ಯಣ ಬ್ಯಾ ಕ್ಲೀರಿಯಾಗಳು 


ವಾಯುಜೀವಿ, ಗ್ರಾಮ್‌-ಖಣ ರಾಸಾಯನಿಕ ಪರಪೋಷಿತಗಳಲ್ಲಿ ಮೂರು 
ಗುಂಪುಗಳನ್ನು ಮಾಡಲಾಗಿದೆ. ಇವುಗಳನ್ನು ವಿಭಿನ್ನವಾದ ಕೋಶ ಸಮೂಹ 
ಗಳುಂಟಾಗುವುದರ ಮೂಲಕ ಪ್ರತ್ಯೇಕಿಸಬಹುದು. ಸರಪಣಿ ರೀತಿಯಲ್ಲಿ ಕೋಶ 
ಗಳನ್ನುಳ್ಳ ಸಿ ಪೀ ರೊಟಿಲಸ್‌ ತನ್ನ ಕೋಶಗಳ ಸುತ್ತಲೂ ಕೊಳವೆ ರೀತಿಯ ಕವಚ 
ಗಳನ್ನು ಟುಮಾಡುವುದರಿಂದ, ಇವುಗಳನ್ನು ಗುರುತಿಸಬಹ:ದು. ಜೂಗ್ಗೊಯವು, 
ಅಂಟಾದ ಬಂಕೆ ಪದರದಿಂದ ಹಿಡಿಯಲ್ಪಟ್ಟ ಅನೇಕ ಕಣಗಳಿರ:ವ ದೊಡ್ಡ ಗುಂಪು 
ಗಳನ್ನುಂಟುಮಾಡುತ್ತದೆ. ಲ್ಯಾಪ್ರೊಪಿಡಿಯಾದಲ್ಲಿ ಗೋಳಾಕಾರದ ಕೋಶಗಳು ಕ್ರಮ 
ವಾದ ಮತ್ತು ಆಯಶಾಕಾರದ ಹರವುಗಳಲ್ಲಿ ಜೋಡಿಸಲ್ಪಟ್ಟರುತ್ತವೆ. 


ಸಿ ್ರೀರೊಟೆಲಸ್‌ ಗುಂಪು 


ಸ್ಪೀರೊಟಿಲಸ್‌ ಗುಂಪಿನ ಚಲಿಸುವ ದಂಡಾಣುಗಳಲ್ಲಿ, ತುದಿಯಲ್ಲಿ 10ರಿಂದ 
20 ಕಶಾಂಗಗಳನ್ನುಳ್ಳೆ ಕುಚ್ಚುಗಳರುತ್ತವೆ. ಇವುಗಳನ್ನು ಇತರ ಗ್ರಾವರ್‌-ಖಜುಣ 
ಹಾಗೂ ತುದಿಯಲ್ಲಿ ಕಶಾಂಗವಿರುವ ಜೀವಿಗಳಿಂದ ಪ್ರತ್ಯೇಕಿಸುವ ಇವುಗಳ ವಿಶಿಷ್ಟ 
ರಚನಾ ಗುಣವೇನೆಂದರೆ, ಸಡಿಲವಾದ ಸಂಹಣಿಗಳಲ್ಲಿ ಒಂಡಾಣುಗಳನನ್ನು ಆವರಿಸುವ 
ಕೊಳವೆ ರೀತಿಯ ಕವಚದ ಉತಾ ನಿದೆ (ಚಿತ್ರ 19.17). ಕವಚದ ತುದಿಗಳಿಂದ 
ಚಲಿಸುವ ಕೋಶಗಳು aa ವ್ರದರಿಂದ ಸಂತಾನೋತ್ಪಾದನೆಯರಾಗುತ್ತದೆ. 
ಈ ಕವಚಗಳು ರಾಸಾಯನಿಕವಾಗಿ ಸಂಕೀರ್ಣವಾಗಿದ್ದು, es ಕೋಶ 
ಭಿತ್ತಿಗಳಲ್ಲಿ ಕಂಡುಬರುವ ಮುಖ್ಯ ಆಂಶಗಳಾದ ಪ್ರೊ (ಹರ್‌ ಗಳಿ, ಪಾಲಿಸ್ಕಾಖರೈಡ್‌ 
ಗಳು ಮತ್ತು ಲಿಪಿಡ್‌ಗಳನ್ನು ಪಡೆದಿವೆ. ಆದ್ದರಿಂದ ಇವನನ್ನು ವರಾರ್ಪಡಿಸಿದ ಭಿತ್ತಿ 
ರಚನೆಗಳೆಂದು ಹೇಳಬಹುದು ; ಇವು ವಿಶಿಷ್ಟ ವಾಗಿ ಒಂದೊಂದೇ ಕೋಶಕ್ಕೆ ಪರಿಮಿತಿ 
ಗೊಳ್ಳದೆ, ಸರಪಣಿ ರೀತಿಯಲ್ಲಿರುವ ಕೋಶಗಳಿಗೆ ಒಂದೇ ಭಿತ್ತಿಯಾಗೆ ಸಂಶ್ಲೇಷಿ 


ಸಲ್ಪಡುತ್ತವೆ. ಸ್ಫುರಣಶಕ್ತೆಯು ನಳ್ಳಿ ಪ್ರಕಿಶರೀರಿಗಳಿಂದ ಪಟ್ಟಎರಾಡು ಇಡುವ ಪ್ರಯೋಗ 
Ho ಹೊಸ ಕವಚದ ಸಂಶ್ಲೇ ಕ ಬೆಳೆಯುತ್ತಿರುವ ಕವಚದ 210. 


(ಹ್ತ 
ಆಮುತ್ಯದೆ ಎಂದು ತೋರಿಸಲ್ಪಟ್ಟಿ ಜಿ ಆದ್ದರಿಂದ ಇ ಅದನ್ನು ಸರಪಣಿಯ ತುದಿಯಲ್ಲಿರುವ 
ಕೋಶವು ಉತ್ಪಾದಿಸಿ ಮುಂದಕ್ಕೆ ಬೆಳೆಸುತ್ತಿಬಹುಜಿಂದೆ ನಂಬಬಹುದು, 


156 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಇವುಗಳಿಗೆ ಮಾದರಿಯಾದ ವಾಸಸ್ಥಳವು ನಿರ್ಮಲವಾದ ನೀರು. ಸ್ತೀರೊಟೆಲಸ್‌ 
ನಟನ್ಸ್‌. ಸಾವಯುವ ಅನುಪಯುಕ್ತ ಪದಾರ್ಥಗಳಿಂದ ಕಲುಹಿತಗೊಂಡ ಪ್ರವಾಹ 
ಗಳಲ್ಲಿ ವಿಪುಲವಾಗಿ ಬೆಳೆಯುತ್ತವೆ. ಈ ಸ್ಥಳಗಳಲ್ಲಿ ಇವು ಅಡಿಯಲ್ಲಿರುವ ಕಲ್ಬುಗಳಿಗೆ 
ಮತ್ತು ಸಸ್ಯಗಳಿಗೆ ಅಂಟಿಕೊಂಡಂತೆ, ಉದ್ದವಾದ ಬಂಕೆಯ ಕುಚ್ಚು ಗಳಾಗಿ ಬೆಳೆಯು 
ತ್ತವೆ. ಆಕ್ಟಿವೇಟಿಡ್‌ಸ್ಲಡ್ಡ್‌ ಪ್ರಕ್ರಿಯೆಯನ್ನು ಉಪಯೋಗಿಸುವಂತಹ ವಾಯು 
ಜೀವಿ ಚರಂಡಿ ರೊಚ್ಚ ನ್ನು ಸಂಸ್ಕರಿ 
ಸುವ ಯಂತ್ರಗಳಲ್ಲರುವ ಸೂಕ್ಷ್ಮ 
ಜೀವಿರಾತಿಯಲ್ಲಿ ಇದು ಕೂಡ ಒಂದು 
ಮುಖ್ಯ ಅಂಶವಾಗಿರುತ್ತದೆ. ವಾಸ್ತವ 
ವಾಗಿ, ಸಾವಯವ ಅನುಪಯುಕ್ತ 
ಪದಾರ್ಥಗಳಿಂದ ನೀರು ಕಲುಹಿತ 


ಚಿತ್ರ 19.17 : ಕವಚದಿಂದ ಅವರಿ 
ಸಲ್ಪಟ್ಟಿರುವ. ಸ್ಪೀರೊಟಿಲಸ್‌ನ ಕೆ.ನೀಶ 
ಗಳ ಒಂದು ಸರಪಣಿ. J.L, Stokes 
ಅವರ "Studies on the fila- 
mentous sheathed iron 
bacterium Sphaerotilus 
Natans ' J. Bacteriol, 67, 
281 (1954). 





ಗೊಂಡಿದೆ ಎಂಬುದನ್ನು ತೋರಿಸಲು ಈ ಬ್ಯಾಕ್ಟೀರಿಯಮ್ಮ್‌ ಅನ್ನು ಒಂದೆ ಒಳ್ಳೆಯ 
ಜೈವಿಕ ಸೂಚಿಯಾಗಿ ಸರಿಗಣಿಸಬಹುದು. 


ಈ ಗುಂಪಿನ, ಸ್ತೀ. ಡಿಸ್ಕೊಫೊರಸ್‌ನಂತಹ ಇತರ ಜೀವಿಗಳು ಕಬ್ಬಿಣ ಬ್ಯಾಕ್ಟೀರಿಯಾ 
ಗಳ ಪರಿಸರಶಾಸ್ತ್ರೀಯ ಗುಂಪಿಗೆ ಸೇರುತ್ತವೆ ; ಕವಚಗಳು ಸಾಮಾನ್ಯವಾಗಿ ಕಬ್ಬಿಣ 
ಮತ್ತು ಮ್ಯಾಂಗನೀಸ್‌ ಆಕ್ಸೆ ಛ್ರಡ್‌ಗಳ ತೂಕವಾದ ಹೊರ ಹೊದಿಕೆಯಿಂದ ದಪ್ಪ 
ವಾಗಿರುತ್ತವೆ ಮತ್ತು ಬಂಗಾರದಂತಹ ಕಂದುಬಣ್ಣ ವನ್ನು ಪಡೆದಿವೆ. ಕೆಲವು ಗ್ರಂಥ 
ಕರ್ತರು ಇವುಗಳನ್ನು ಲೆಪ್ಜೊಥ್ರಿಕ್ಸ್‌ ಎಂಬ ಒಂದು ಬೇರೆ ಜಾತಿಗೆ ಸೇರಿಸುತ್ತಾರೆ. 


ಸ್ಪೀ. ನಟನ್ಸ್‌ ಸೇರಿದಂತೆ ಈ ಗುಂಪಿನ ಎಲ್ಲಾ ಜೀವಿಗಳು, ಭೆರ್ರಿಕ್‌ ಆಕ್ಸೆ 43 
ಅನ್ನು ಕವಚದಲ್ಲಿ ಶೇಖರಿಸುತ್ತವೆ ; ಸ್ಟಿ”. ಡಿಸ್ಕೊಫೊರಸ್‌ ಮತ್ತು ಸಂಬಂಧಿಸಿದ 
ಪ್ರಭೇದಗಳು ಮ್ಯಾಂಗನಸ್‌ ಸಂಯುಕ್ತಗಳನ್ನು ದಟ್ಟವಾದ ಕಂದು ಬಣ್ಣದ 


ಗ್ರಾಮ್‌-ಯಣ ಅದ್ಯುತಿಸಂಶ್ಲೇಷಕ ಜಾ, ಬ್ಯಾಕ್ಟೀರಿಯಾಗಳ “ಇತರ ಗುಂಪುಗಳು [57 


ಮ್ಯಾಂಗನಿಕ್‌ ಆಕ್ಷೆ ಪಡ್‌ ಆಗಿ ಉಕ್ಕರ್ಹಿಸುಬಲವು. ಈ ಗುಣವು, MnCO 3 ನಿಂದ 
ಅನುಪೂರಕಗೊಳಿಸಿದ ಮಾಧ್ಯಮದ ತಟ್ಟೈಗಳ ಮೇಲೆ ಬೆಳೆದ ಸಮುದಾಯಗಳ ಬಣ್ಣ 
ದಿಂದ ಸುಲಭವಾಗಿ ತಿಳಿಯುತ್ತದೆ. ಸ್ಟ್ರೀರೊಟೆಲಸ್‌ ನಟನ್ಸ್‌ಗೆ ಈ ಉತ್ಕೃರ್ಷಣೆಯನ್ನು 
ನಡೆಸುವ ಸಾಮರ್ಥ್ಯವಿಲ್ಲ (ಚಿತ್ರ 19.18). ಇದು ಸ್ತೀ. ಡಿಸ್ಕೊಥೊರಸ್‌ನ್ರಿಂದ, 
Mn + ಆಗಿ Mn? +ನ ಉತ್ಕರ್ಷಣೆಯು ಒಂದು ಕಿಚ್ಚೀಯ ಪ್ರಕ್ರಿಯೆಯೆಂದು 


ನಪ 





(8) (0) 
ಚಿತ್ರ 19.18 ಃ ಎರಡು ಸ್ಪೀರೊಟೆಲಸ್‌ ಪ್ರಭೇದಗಳ ಸಮುದಾಯಗಳು, (a) ಸ್ಲೀರೊ 
ಟೆಲಸ್ಸ್‌ ನಟನ್ಸ್‌ (೫20). (6) ಗಿಗ1೧0 ೦ ಇರುವ ಅಗಾರ್‌ ಮಾಧ್ಯಮದಲ್ಲಿ ಬೆಳೆಯುತ್ತಿರುವ 
ಸ್ಲೀರೊಟೆಲಸ್‌ ಡಿಸ್ಕೊಪೊರಸ್‌ (೫135) : ಕವಚಗಳೊಳಗೆ ಮ್ಯಾಂಗನಿ*್‌ ಆಕ್ಸೈಡ್‌ ಶೇಖರವಾ 


ಹಾಗಿ, 


ಗುವುದರಿಂದ ಸಮುದಾಯಗಳಿಗೆ ಕಪ್ಪು ಬಣ್ಣವು ಉಂಟಾಗಿದೆ. J.L. Stokes ಅವರ ಕೃಪೆ. 


ಪ್ರಯೋಗಗಳು ಸೂಚಿಸಿವೆ. ಆದರೆ, ಸ್ಟಿ“ರೊಚಿಲಸ್‌ ಗುಂಪಿನ ಬ್ಯಾಕ್ಟೀರಿಯಾಗಳಿಂದ 
ಕಬ್ಬಿಣ ಅಥವಾ ಮ್ಯಾಂಗನೀಸ್‌ನ ಉತ್ಕರ್ಷಣೆಯು, ಶಕ್ತಿ ಉತ್ಪಾದನೆಯ ನಿಧಾನ 
ವಾಗಿ ಪ್ರಾಮುಖ್ಯತೆ ಹೊಂದಿದೆ ಎಂಬುದಕ್ಕೆ ಯಾವ ಸಾಕ್ಷ್ಯವೂ ಇಲ್ಲ; ಈ ಎಲ್ಲಾ 
ಬ್ಯಾಕ್ಟೇರಿಯಾಗಳೂ, ಇಂಗಾಲ ಮತ್ತು ಶಕ್ತಿಯ ಪೂರೈಕೆಗೆ ಸಾವಯವ ಸಂಯುಕ್ತ 
ಗಳನ್ನು ಆಧರಿಸಿರುವಂತೆ ಕಂಡುಬರುತ್ತದೆ. 

ಜೂಗ್ಲಿ ಯರಾಮಿಜೆರೆ 


ಸ್ಪ್ರೀರೊಟಿಲಸ್‌ ನಟನ್ಸ್‌ ನಂತೆ ಜೂಗ್ಲಿಯ ರಾಮಿಜೆರವು ಚರಂಡಿಗಳ ಕೊಚ್ಚಿ ಯಲ್ಲಿ 


ಕಂಡುಬರುತ್ತದೆ. ಈ ಬ್ಯಾಕ್ಟೀರಿಯಮ್‌ ಒಂದು ವಿಚಿತ್ರ ಬೆಳವಣಿಗೆ ಲಕ್ಷಣವನ್ನು 


158 ಬ್ಯ್ಮಾಕ್ಟೇರಿಯಾಗಳ ವರ್ಗೀಕರಣ ಮೆತ್ತು ವಿವರಣೆ 


ಪಡೆದಿದೆ : ದ್ರವ ಮಾಧ್ಯಮಗಳಲ್ಲಿ ಕಣ್ಣಿಗೆ ಕಾಣಿಸುವಂತಹ ದೊಡ್ಡ ತಂಡಗಳಾಗಿ 
ಇವು ಬೆಳೆಯುತ್ತವೆ (ಚಿತ್ರ 19.19). ಈ ತಂಡಗಳಲ್ಲಿ ಹಲವಾರು ಕೋಶಗಳ 
ಒಂದಕ್ಕೊಂದು ಅಂಟಿಕೊಂಡಿರುವ ಜಲಟೆನ್‌ನಂತಹ ಬಂಕೆ ಪದೆರವು ಉತ್ಪಾದನೆ 
ಯಾಗುತ್ತದೆ (ಚಿತ್ರ 19.20). ದಂಡಾಕಾರದ ಕೋಶಗಳು ತುದಿಯಲ್ಲಿ ಒಂದು 


ಚಿತ್ರ 19.19 : ಒಂದು ದ್ರವ ಸಾಕಣೆ 
ಯಲ್ಲಿ, ಜೂಗ್ಲಿಯ ರಾಮಿಜೆರದ ನಕ್ಷತ್ರಾ, 
ಕಾರದ ತಂಡಗಳು (X23). K. Crab- 
t೯8e ಮತ್ತು E. McCoy ಅವರ 
‘Zoogloea ramigera Itzig- 
sohn indentification and 
description’ ನಿಂದ, Inter. 
J. Syst. Bacteriol 17, 1 
(1967). 





ಕಶಾಂಗವನ್ನು ಪಡೆದಿವೆ. ಇವು, ಸಾಮಾನ್ಯವಾಗಿ ಪಾಲಿ-8 -ಹೈಡ್ರಾಕ್ಸಿಬುಟೈ 
ರೇಟ್‌ಅನ್ನು ಹೆಚ್ಚಾಗಿ ಶೇಖರಿಸುತ್ತವೆ. ಜೂಗ್ಲಿಯಾಗೆ ಪೌಷ್ಟಿಕ ಬಹುಮುಖ 
ಸಾಮಥಣ್ಯವಿದೆ. ಇದು ಬಹುಪಾಲು ಶರ್ಕರಪಿಷ್ಟಗಳನ್ನು, ಅಮೈನೋಲಮ್ಗ ಗಳನ್ನು 





ಚಿತ್ರ 19.20 : ಜೂಗ್ಲಿಯ ರ್ಯಾಮಿಜೆರದ ಒಂದು ತಂಡದ ಮೇಲ್ಮೈನಲ್ಲಿ ಇರುವ ಹೊಸ 
ವಿಸ್ತರಣಗಳ ಸ್ಥ ತಿ-ವೈದೃಶ್ಶ ಛಾಯಾಸೂಕ್ಷ್ಮಚಿತ್ಸೆ ಕ ಬಂಕೆ ಪದರದಕ್ಲಿರುವ ಕೋಶಗಳನ್ನು ಚಿಶ್ರವು 
ತೋರಿಸುತ್ತದೆ (೫1,804), ಓ, Crabtree ಮತ್ತು 8, McCoy ಅವರ `2006- 
1008 7277110678 Itzigsohn 1೮67/'11೧211೧೧ and description’ ನಿಂದ, 
Inter, J. Syst. Bacteriol. 17, 1 (1967). 


ಗ್ರಾಮ್‌-ಯಣ ಅದ್ಯುತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರೆ ಗುಂಪುಗಳು 159 
ಬ್ರ 


ಇಪ 


ಮತ್ತು ಸಾವಯವ ಆಮ್ಲಗಳನ್ನು ಇಂಗಾಲ ಮತ್ತು ೫ ಮೂಲಗಳನ್ನೂಗಿ ಉಪ 
ಯೋಗಿಸಿಕೊಳ್ಳು ತ್ತದೆ. ಬೆಳವಣಿಗೆ ಅಂಶಗಳಾಗಿ ಜೀವಸತ್ವ, B12 ಮತ್ತು ಬಯೊಟೆನ” 
ಗಳು ಬೇಕಾಗಿವೆ. 


ಲ್ಯಾಂಪ್ರೊಪಿಡಿಯಾ ಹೈಲಿನ 


ಲ್ಯಾಂಪ್ರೊಪಿಡಿಯಾ ಹೈಲಿನವನ್ನು (ಚಿತ್ರ 19.21) ಸುಮಾರು ನೂರು ವರ್ಷಗಳ 
ಹಿಂದೆ ಮೊದಲ ಬಾರಿಗೆ ವಿವರಿಸಲಾಗಿತ್ತು; ಆದರೆ ಇತ್ತೀಚೆಗೆ ಇದನ್ನು ಬೇರ್ಪಡಿಸಿ 
ಬೆಳೆಸಿದ್ದಾರೆ. ಇದು ನಿರ್ಮಲವಾದ ನೀರಿನಲ್ಲಿ ಬೆಳೆಯುವ ಬ್ಯಾಕ್ಟೀರಿಯಮ್‌. ಉರಗ 
ವರ್ಗದ ಪ್ರಾಣಿಗಳ ಕರುಳಿನಲ್ಲಿ ಕೂಡ ಇದು ಇರುತ್ತದೆ. ಗೋಳಾಕಾರದ ಈ ಕೋಶ 
ಗಳು ಆತ್ಯಂತ ಕ್ರಮವಾದ ದೀರ್ಫೆ ಆಯತಾಕಾರದ ಹಲಗೆಗಳಲ್ಲಿ ಒಂದೇ ಕೋಶದ 
ದಪ್ಪದಲ್ಲಿ ಬೆಳೆಯುತ್ತವೆ. ಕೋಶ ವಿಭಜನೆಯು ಎರಡು ಅನುಕ್ರಮ ಮಟ್ಟಿ ಗಳಲ್ಲಿ, 
ಒಂದಕ್ಕೊಂದು ಲಂಬಕೋನಗಳಲ್ಲಿ ಉಂಟಾಗುತ್ತದೆ. ಕೋಶಗಳ ಸಾಲು, ಕೋಶ 
ಭಿತ್ತಿಗಳು ಒಂದಕ್ಕೊಂದು ಆಂಟಿಕೊಂಡಿರುವುದರಿಂದ, ಕೆಡದಂತೆ ಇರುತ್ತದೆ. ಭಿತ್ತಿಯ 
ರಚನೆಯು ಬಹಳ ವಿಸ್ತಾರವಾಗಿದೆ, ಯಣಕಣ ಸೂಕ್ಷ್ಮದರ್ಶಿನಿಯು ಮೂರು ವಿಧೆದ 
ಪದರಗಳನ್ನು ತೋರಿಸುತ್ತ (ಚಿತ್ತ 19.22). ಸಂಕೀರ್ಣ ಮಾಧ್ಯಮಗಳಲ್ಲಿ 
ಲ್ಯಾಂಪ್ರೊಪಿಡಿಯಾ ಪೈಲಿಸವು ಜಿನ್ನಾಗಿ ಬೆಳೆಯುತ್ತದೆ. ಇದಕ್ಕೆ ಜೀವಸತ ಗಳು (ಬಯೊ 
ಟಿನ್‌ ಮತ್ತು ಥಯೊಮಿನ್‌) ಬೇಕಾಗಿವೆ. ಅದಲ್ಲದೆ ಕೆಲವು ಸಾವಯವ ಆಮ್ಲಗಳನ್ನು 
(ಉದಾ : ಲ್ಯಾಕ್ಟೇಟ್‌ ಮತ್ತು ಸಕ್ಸಿನೇಟ್‌ಗಳನ್ನು) ಇಂಗಾಲ ಮತ್ತು ಶಕ್ತಿಯ 


ಮೂಲಗಳನ್ನೂಗಿ ಉಪಯೋಗಿಸಿಕೊಳ್ಳು ತ್ತದೆ. 


3 
ಜ್ಞಾ 
ಕ ಹಾರರ್‌” ಹ್‌ NRE ಸ್ಯ ನ ಳಾ ಗೋ ನ್‌ 
A 


ಸ್‌ ಗ K ಮ ಲ್ಲ ತೆ ಕ್‌ ಭಿ 2 ಇಂ ದದ ಸ್ಟ ಇನ್‌ ತ 
ey ENN ಶಿ ರ್‌ ರ 4 ಹ 
ಜಾಡು ಟಾಟ 0 ಜ್‌ ಯಾ ಮಾನ 4 PN ) ಕೆ ky 
p ತಗರ AE pe SE ಜ್‌ Pp ಆ 
ನ್‌ CA ಸ ತ 2 PP ಸೆ Pe ಸ “2 “ಪೆ ಸ 
"4 Ur ರ್ಗ (11 ಹ ತೆ 4 ಹೆ PY 





pe 


Meg 


ಚಿತ್ರ 19.21: ಲ್ಮಾಂಪ್ರೊಪಿಡಿಯಾ ಕೋಶಗಳ ಒಂದು ಪ್ರಸರದ (5೧6961) ಮೂಲಕ 
ಅಡ್ಡಡ ಸೀಳಿಕೆಯ ಯಣಕಣ ಸೂಕ್ಷ್ಮಚಿತ್ರ (೫35,235). ಈ ಪ್ರಸರದಲ್ಲಿ ಪಕ್ಕ ಪಕ್ಕದಲ್ಲಿರುವ 


160 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕೋಶಗಳ ಮಧ್ಯೆ ಇರುವ ಭಿತ್ತಿಯ ಸಂಕೀರ್ಣತೆಯನ್ನು ಗಮನಿಸಿ. ಅಂತರ್‌ಕೋಶದ ದೊಡ್ಡ, 
ಸ್ಪಷ್ಟವಾದ ಸ್ನ ಗಳು, -8-ಶೈಡ್ರಾಕ್ಸಿಬುಟೈ ರೇಟ್‌ ಇರ: ವ ಜಾಗಗಳಾಗಿವೆ. J. Pangborn 
ಮತು M. p Starr ಅವರ 1200100006 of Lampropedia hyalina’ 
ನಿಂದ. J. Bacteriol. 91, 2025 (1966) 





We 






im FF 
SN 


“ale ay am ೧ 












“ih 






yf ನ pay ಘಾ) p ರ್ಕಿ 
೬.೬... ೪ಊ೪ಊ 
ಕ ರ ೯ ಭರ ರ್ಸ್ಯ್ಯ ಲ ಅ ಲ 81 SS ಟೆ ಈ 111] 
ನ ಘಿ ಸ p 
1492222242 FER REPL ಯೇ (ಒಸಿ 


ಗ ಭ್ಯ 8 ಜೌ 
ಚಟ ತತ. EEE ರ್ಜ PES 
ಬೇ 44184 


ಚಿತ್ರ 10.22. ಲ್ಯಾಂಪ್ರೊಪಿಡಿಯಾದ ಒಂದು ಪ್ರಸರದಲ್ಲಿ ಎರಡು ಪಕ್ಕ ಪಕ್ಕದಲ್ಲಿರುವ 
ಕೋಶಗಳ ಭಾಗಗಳ ಸಾಂಕೇತಿಕ ಪುನರ್‌,ರಚನೆ, ಅನುಕ್ರಮ ಭಿತ್ತಿ ಪದರಗಳ ಜೋಡಣೆಯನ್ನು 
ತೋರಿಸಲಾಗಿದೆ. J. Pangborn ಮತ್ತು M. P. Starr ಅವರ ‘Uktrastructure 


ot Lampropedia hyalina’ ನಿಂದ. J. Bacterioi. 91, 2025 (1966). 


ಪ್ರಾ ಸೈಕೇಟ್‌ ಬ್ಯಾಕ್ಟೀರಿಯಾಗಳು 


ಬಹುತೇಕ ವಾಯುಜೀವಿ ಗ್ರಾಮ್‌-ಖುಣ ಖುಜು ಬ್ಯಾಕ್ಟೀರಿಯಾಗಳಲ್ಲಿ 
ಇರುವ ಒಂದು ವಿಭಿನ್ನ ಗುಣವೆಂದರೆ, ಪ್ರಾಸ್ತಿ ಕೆಯನ್ನು ಉತ್ಪ್ರಾದಿಸ ವುದು ; ಕೋಶದ 
ಮೇಲ್ಮೈಯಿಂದ ಹೊರಟ ತಂತುರೂಪದ ಆಥವಾ ಚ ವಿಸ್ತರಣಗಳು (ಕೋಶ 
ಭಿತ್ರಿ ಮತ್ತು ಪಟಲದ) ಕೋಶಿಕ್ಸೆ ಸಂಕೀರ್ಣ ಜ್ಯಾಮಿತೀಯ ಆಕಾರವನ್ನು ಕೊಡು 


ಕಿ 
ತ್ರವೆ. ರೊಡೊಮ್ಮೈೈಕ್ರೊಬಿಯರ್ಮ ಎಂಬ ಒಂದು ಪ್ರಾಸೆ ಸೈೆಕೇಟ್‌ ಜೀವಿಯು ಒಂದು 













ಸಿ 









ಧಿ 


ದ್ಯುತಿಸಂಶ್ಲೇಷಕ ಜೀವಿ. ಶರೀರಶಾಸ್ತ್ರೀಯವಾಗಿ ಇದು ನೇರಳೆ ಬಣ್ಣದ ಒಂದು 
ಮಾದರಿ ಬ್ಯಾಕ್ಟೇರಿಯಮ್‌ ಆಗಿದೆ ; ಇದನ್ನು 17ನೇ ಅಧ್ಯಾಯದಲ್ಲಿ ವಿವರಿಸ 
ಲಾಗಿದೆ. ಬ 4೫ ವಿವರಿಸಿದ ಇತರ ಪ್ರಾಸೆ ಸತ್‌ ಜೀವಿಗಳೆಲ್ಲವೂ ವಾಯುಜೀವಿ 
ರಾಸಾಯನಿಕ ಪರಪೋಹಿತಗಳು. ಇವು ಪ್ರಗಳನ್ನು ಬಹುಪಾಲು ಉಪಗುಂಪುಗಳಾಗಿ 


ವಿಭಾಗಿಸಬಹುದು (ಕೋಷ್ಟಕ 19.8). 


161 


'ಳ ಇತರ ಗುಂಪುಗಳು 


ಕಗ ದ) ಸನ್ಮಾ ಗಾ 
Nel 


ದ್ರಿ: 


pe 


ತಿಸಂಶ್ತೆ ಪಕ ಯಜು 


ಹ 
Ke) 


ಗ್ರಾಮ್‌- ಸಣ ಆ 


೧೩೧೫೮ ಛಂಡೀಟ 


-k 


fad 
[ee 


~AUUOCG 


eA 


BURR 0೪ 


Gave 
ಭನ 

We 

‘af gov 
೮೦೫ ಬರು 
ಗ್ರೇಣ೮€೫ 

axe % 

POULT 


ಧಂ 


Te 


ಸ 


ರ 


ಜಾಂ 2% 








ಐ೦೦೧ೀಐಇ 
೧೫ ಔಣ erg 
lee 
ಕ) 
| ಬ್ಯಾಡ ಜ್‌ ೦-009 
ಗ್ರ ಬಿಹಿಐರಿ 
ಜು ಇ 
ಆರಿ 1 ೧೬ (000 GG 
ಬಿಬಿ 
I ಔಣ KAN (೦-೮9 
| ಗ ಸ chu ಭತ 
ತೆ iy 3 ಸ 2 ಕ್ರ 5 
ಬ ಭು BEG ಜಸು ದೂ ಓಥ 
(; 4 ು ಸ್ಹ ಬ ಸ್ಹ ು b 4) 
ಜ್‌ ಈ c,d ಆ ಟಿ Rm 
೩ 2 a UR ದ ಯ ಬು 
2೬ (ಸ ೩. ಆ {t 2 & ಖಿ 
ಐ aM tl, Y [= ಸ [ಹ 
ಹಿ 3 ಠ್‌ ಜಿ 
ನ್ದ 8 
el 





ವಾ್‌ 


cevg Rac Gave cron en Hp 


: 8°61 ಎ ಜಾಲಾ 


162 ಬ್ಯಾಕ್ಟೀರಿಯಾಗಳ ವರ್ಗೀಕೆರಣ ಮತ್ತು ವಿವರಣೆ 


ಕಾಲೊಬ್ಯಾಕ್ಟರ್‌ ಗುಂಪು 

ಈ ಗುಂಡಿನ ಜೀವಿಗಳು, ಚಿಕ್ಕ, ನೇರವಾದ ಅಥವಾ ವಕ್ರವಾದ ದೆಂಡಾಣು 
ಗಳಾಗಿರುತ್ತನೆ, ಇವು ವಿಶಿಷ್ಟ ದ್ವಿರೂಪವನ್ನು ತೋರಿಸುತ್ತವೆ. ಬೆಳೆಯುತ್ತಿರುವ 
ಜೀವಿಸಂಖ್ಯೆಯಲ್ಲಿ ಯಾವಾಗಲೂ ಎರಡು ರೀತಿಯ ಕೋಶಗಳಿರುತ್ತವೆ : ಕುಡಿ 
ಎಂದು ಕರೆಯಲ್ಪಡುವ, ಸುಮಾರು 0.2 Mm ದಪ್ಪವಾಗಿರುವ, ಬಹಳಮೃದು 
ವಾದ ತಂತುರೂಪದ ಪ್ರಾಸ್ತಿಕವಿರುವ ಅಚಲವಾದ ಕೋಶಗಳು ಮತ್ತು ತುದಿ 
ಯಲ್ಲಿ ಅಥವಾ ತುದಿಗಿಂತ ಸ್ವಲ್ಪ ಮೇಲೆ ಒಂದು ಕಶಾಂಗವಿರುವ, ಪ್ರಾಸ್ತಿಕೇಟ್‌ 
ಅಲ್ಲದ ಚಲಿಸುವ ಕೋಶಗಳಿರುತ್ತವೆ. ಈ ಎರಡು ರೀತಿಯ ಕೋಶಗಳು ಡ್‌ 
ಯುಗ್ಮ ವಿದಳನದಿಂದೆ ಉಂಟಾಗುತ್ತವೆ (ಚಿತ್ರ 19.28). ವಿಭಜನೆಗೊಳಗಾದ 
ಚ ಒಂದು ತುದಿಯಲ್ಲಿ ಪ್ರಾಸ್ತಿಕಾವೂ ಮತ್ತು ಇನ್ನೊಂದು ತುದಿಯಲ್ಲಿ 
ಕಶಾಂಗವೂ ಇರುತ್ತವೆ; ಆದ್ದರಿಂದ ಈ ವಿಭನೆಯಿಂದ ಚಿತ ಕುಡಿಯಿರುವ, 
ಅಡಿಯಲ್ಲಿರುವ ಕೋಶ ಮತ್ತು ಮೇಲಿನ ಚಲಿಸುವ ಕೋಶಗಳು ಉತ್ಪಾದನೆಯಾಗು 
ತ್ತವೆ, ಚಲಿಸುವ ಜೀವಿಯು ನೀಗನೇ ಕಶಾಂಗವನ್ನು ಕಳೆದುಕೊಂಡು ಗಡಿ ಸ್ಥಳದಲ್ಲಿ 
ಕುಡಿಯನ್ನು ಬೆಳೆಸಿಕೊಳ್ಳುತ ತ್ತದೆ; ಅದರ ಜ್‌ ವಿಭಜನೆಗೆ ಮುಂಚಿತವಾಗಿ 
ಒಂದು ಕಶಾಂಗವು ಸಗ ತುದಿಯಲ್ಲಿ ಸಂಶ್ಲೇಷಿಸ ಲ ಡುತ್ತದೆ. ಆದರೆ ಅಡಿ 
ಯಲ್ಷಿರುವ, ಕುಡಿಯಿರುವ ಕೋಶವು ಮೇಲೆ ಣೇಳಿಸಂತಲ್ಪದೆ ಕೇವಲ ದೊಡ್ಡದಾಗಿ, 
ವಿಭಜನೆ ಹೊಂದುತ್ತದೆ. ಮೇಲಿರುವಂತಹ ಒಂದು ಹೊಸ ಜೀವಿಯನ್ನು ಬಿಡುಗಡೆ ' 
ಮಾಡುತ್ತದೆ. ಚಲಿಸುವ ಜೀವಿಯ ಪ್ರತಿಯೊಂದು ಕೋಶವು ವಿಭಜನೆಗೆ ಮುಂಜಿ 
ಒಂದು ಕುಡಿಯನ್ನು ಸಂಶ್ಲೇಹಿಸಬೇಕಾದುದರಿಂದ, 19,24ರೇ ಚಿತ್ರದಲ್ಲಿ ತೋರಿಸಿರು 
ವಂತೆ ಚಲಿಸುವ ಜೀವಿಗಳ ಸರಂಸರಿ ಸಂತತಿ ಕಾಲನು, ಕುಡಿಯಿರುವ ಕೋಶಗಳ ಸರಾ 
ಸರಿ ಸಂತತಿ ಕಾಲಕ್ಕಿಂತ ಗಣನೀಯವಾಗಿ ದೊಡ್ಡದಾಗಿರುತ್ತದೆ. 


(ಚಿತ್ರ 12,23: ಕುಡಿ ಇರುವ ಬಾಕ್ಮೀರಿ 


ನಾ ಸ್ವಾರ್ಮರ್‌. ೬ ಛೆ ಯಾಗಳ ಎರಡು ಜಾತಿಗಳ] ಕಾಲೊ 
ಬ್ಯಾಕ್ಟರ್‌ ಮತ್ತು ಆಸ್ಚಿ ತಾಕಾಲಿಸ್‌ಗಳಲ್ಲಿ 


ಟ್‌ ಕುಡಿಕೋಶ ಲ ಕೋಶಗಳ ಪ್ರತ್ಯೇಕಿ ಕುವಿಕೆಯನ್ನು ಮತ್ತು 
| | ವಿಭಜನೆಯನ್ನು ಚಿತ್ರದಲ್ಲಿ ತೋರಿಸ 
ಲಾಗಿದೆ: ಗ ಇಬಿಗಿಹಿಡಿ; 8 ಎಕುಡಿ; 


ವಾಸಾ” ( ೨ಕಶಾಂಗ, ಪ. M. Schmidt 


| ಸ. Of | ಮತ್ತು ಔ. 3: Stanier ಅವರ 
e— SCR ಹ್‌ “The development cf cellu- 
ಕಾಲೊಬ್ಯಾಕ್ಟರ್‌ ಅಸ್ಟಿಕಾಕಾಲಿಸ್‌ tar stalks in bacteria.” J. 


Cell Biol. 28, 423 (1966). 


ಗ್ರಾಮ್‌-ಯಣ ಅದ್ಯುತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 163 


ಬಿಡುಗಡೆಯಾಗುವ ಸಮಯದಲ್ಲಿ ಪ್ರತಿಯೊಂದು ಜೀವಿಗೆ, ಸ್ರವಿಸಲ್ಪಟ್ಟಿ 
ಪದಾರ್ಥದ ಒಂದು ಅಂಟುವ ಡಿಸ್ಕ್‌ ಆಥವಾ ಬಿಗಿಹಿಡಿ, ಮೇಲಿನ ತುದಿಯಲ್ಲಿರುತ್ತದೆ. 


ಇದರಿಂದ ಅದು ಘನ ಪದಾರ್ಥಗಳಿಗೆ ಅಂಟಿಕೊಳ್ಳುತ್ತದೆ. ಸಾಕಣೆಗಳಲ್ಲಿ ಬಹುಪಾಲು 


ಖ್‌ 


ಚಿತ್ತ 19.24: ಕಾಲೊಬ್ಯಾಕ್ಟರ್‌ನಲ್ಲಿ ಸಮುದಾಯದ ಬೆಳವಣಿಗೆಯನ್ನು ಅವಿಚ್ಛಿನ್ನ ಸೂಕ್ಷ್ಮ 
ದರ್ಶನೀಯ ಅವಲೋಕನಗಳ ಆಧಾರದ ಮೇಲೆ ಚಿತ್ರದಲ್ಲಿ ಶೋರಿಸಲಾಗಿವೆ. ಒಂದು ಚಲಿಸುವ 
ಕೋಶದ ವಿಭಜನೆಗೆ ಬೇಕಾದ ಸಮಯವು. ಅದರ ಕುಡಿ ಇರುವ ಮರಿಯ ವಿಭಜನೆಗೆ ಬೇಕಾಗುವ 
ಸಮಯಕ್ಕಿಂತ ಗಣನೀಯವಾಗಿ ಹೆಚ್ಚಾಗಿರುತ್ತದೆ ಎಂಬುದನ್ನು ಗಮನಿಓ,.. ೫.೬.58. ಗಿಂ|೧- 
dexter ಅವರ ‘Biological properties and classification ೦1 the 
Caulobacter group.’ Bacteriol. Rev. 28, 231 (1962). 


ಚಲಿಸುವ ಜೀವಿಗಳು, ಅವುಗಳ ಬಿಗಿಹಿಡಿಗಳಿಂದ ಒಂದಕ್ಕೊಂದು ಆಂಓಕೊಳ್ಳುತ್ತವೆ; 

ಮತ್ತು ನಂತರ ಬೆಳೆಯುವ ಕುಡಿಯಿಂದ ವಿಶಿಷ ರೊಸಿಟಿ ಗಳನ್ನು ಉಂಟು ಐತಾಡು 
ಕ್ರ >} 

ತ್ತವೆ (ಚಿತ್ರ 5.4 ನೋಡಿ). ಪ್ರಕ್ಸತಿಯಲ್ಲಿ ರೊಸಿಟ್ಟಿಗಳು ಸಾಮಾನ್ನವಾಗಿ 


ಸ ಕ 
ಉತ್ಪಾದಿಸಲ್ಪಡುವುದಿಲ್ಲ; ಆದೆರ ಬದಲಾಗಿ ಇತರ ಸೂಕ್ಷ್ಮಜಏಗಳ ನೋ(ಶಗಳಿಗೆ 
ಕಾಲೊಬ್ಬಾಕರ್‌ಗಳು ಆಂಟಿಕೊಳು ತವೆ. ಚಲಿಸುವ ಜವಿಗಳ ಏಿಲಂಬಿಯನು 
ಜಟ ಜ್‌. ದ್ನ 


164 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಇತರ ವಿಧವಾದ ಬ್ಯಾಕ್ಟೀರಿಯಾಗಳಿಗೆ ಬೆಕೆಸುವುದರಿಂದ ಪ್ರಾಯೋಗಿಕವಾಗಿ ಈ ರೀತಿಯ 


ಅಂಟಓಕೊಳ್ಳು ವಿಕೆಯನ್ನು ಪಡೆಯಬಹುದು (ಚಿತ್ರ 19.95). 


ಇವುಗಳ ರಚನೆಯ ವಿಭಿನ್ನತೆಯ ಮೇಲೆ ಎರಡು ಜಾತಿಗಳನ್ನು ಪ್ರತ್ಯೇಕಿಸ 
ಲಾಗಿದೆ (ಕೋಷ್ಟಕ 19.8). ಕಾಲೊಚ್ಶಾಕ್ಟರ್‌ನಲ್ಲ, ಕಶಾಂಗ್ಯ ಕುಡಿ ಮತ್ತು ಬಿಗಿ 
ಏಡಿ ಎಲ್ಲವೂ ಕೋಶದ ತುದಿಯಲ್ಲಿ ಇರುತ್ತವೆ; ಅಸ್ವಿಕಾಕಾಲಿಸ್‌ನಲ್ಲಿ ಕುಡಿ ಮತ್ತು 





(0) 


ಚಿತ್ರ. 19.25: ಕಾಲೊದ್ಯಾಕ್ಟರ್‌ ಅಂಟಿಕೊಳ್ಳುವುದು (8) ಬ್ಯಾಸಿಲಸ್‌. ಮತು, 
(0) ಅಜೊಟೊಬ್ಬಾಕ್ಸರ್‌ಗೆ. (ಮಾಪಕಸೂಚಿ, 1 4m). J.L. 5. Poindexter ಅವರ 
“Biological properties and classification of the Cauiobacter 
group.” Bacteriol. Rev. 28, 231 (1962). 


ಕಶಾಂಗಗಳು ತುದಿಗಿಂತ ಸ್ವಲ್ಪ ಮೇಲಿರುತ್ತವೆ ; ಆದಕ್ಕೆ ಬಿಗಿಹಿಡಿಯು ತುದಿಯಲ್ಲಿ 


ರುತ್ತದೆ, ಆಸ್ವಿಕಾಕಾಲಿಸ್‌ನಲ್ಲಿ ಕೋಶ ವಿಭಜನೆಯು ಅಸಮವಾಗಿರುತ್ತಜೆ, ಮೇಲೆ 
ಇರುವ ಚಲಿಸುವ ಕೋಶವು, ಅಡಿಯಲ್ಲಿರುವ ಕುಡಿಯಿರುವ ಕೋಶಕ್ಕಿಂತಲೂ ಬಹಳ 


ಗ್ರಾಮ್‌-ಬುಣ ಅದ್ಭುತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 165 


ಚಿಕ್ಕದಾಗಿರುತ್ತದೆ ; ಕಾಲೊಬ್ಯಾಕ್ಟರ್‌ನಲ್ಲಿ ಎರಡು ಕೋಶಗಳೂ ಸಮವಾದ ಗಾತ್ರದ 
ವಾಗಿವೆ. 


ಕಾಲೊಬ್ಯಾಕ್ಟರ”ಗಳು ಮುಖ್ಯವಾಗಿ ಜಲಚರ ಜೀವಿಗಳಾಗಿವೆ. ಇವು ದುರ್ಬಲ 
ವಾದ ಸಾವಯವ ಮಾಧ್ಯಮಗಳಲ್ಲಿ ಜೀವಿಸಬಲ್ಲವು ಮತ್ತು ಬೆಳೆಯಬಲ್ಲವು. ಈ 
ಗುಣವು ಬೇರೆ ಜೀವಿಗಳಿಂದೆ ಇವುಗಳನ್ನು ಬೇರ್ಪಡಿಸುವುದರಲ್ಲಿ ಸಹಾಯಕಾರಿ 

ದೆ ದ ಆ ತ 
ಯಾಗಿದೆ. ಒಂದು ಬೀಕರ್‌ ಅಥವಾ ಫ್ಲಾಸ್ಥಿನಲ್ಲಿ ಸ್ವಲ್ಪ ನೀರಿಗೆ ಅಲ್ಪ ಸಾಂದ್ರತೆಯ 
(0.೦1 ಶೇಕಡಾ) ಸೆಪ್ಟೋನ್‌ ಹಾಕಿ, ಅದನ್ನು ಕೊಠಡಿ ಉಷ್ಣತೆಯಲ್ಲಿಡುವುದರಿಂದ ಪ 
ಜೀವಿಗಳನ್ನು ಬೇರ್ಪಡಿಸಬಹುದು. ಬಹಳ ದಿನಗಳ ನಂತರ, ಕಾಲೊಬ್ಯ್ಯಾಕ್ಟರ್‌ ಗಳು 
6) 

ಮೇಲ್ಮೈಯ ಪದರದ ಮೇಲೆ ಶೇಖರವಾಗುತ್ತವೆ. ಇದರಿಂದ, ಇವುಗಳನ್ನು ಸೂಕ್ತ 
ವಾದ ಮಾಧ್ಯಮಗಳ ಮೇಲೆ (ದುರ್ಬಲವಾದೆ ಪೆಪ್ಟ್ರೋನ್‌ ಅಗಾರ್‌) ಎಳೆಯುವುದ 
ರಿಂದ ಬೇರ್ಪಡಿಸಬಹುದು. ಕಾಲೊಬ್ಯಾಕ್ಟರ್‌ಗಳು ಕರಗುವ ಶರ್ಕರಪಿಷ್ಟಗಳನ್ನು 
ಅಮೈನೊ ಅಮ್ಲ ಗಳನ್ನು ಮತ್ತು ಸಾವಯವ ಅಮ್ಲುಗಳನ್ನು ಇಂಗಾಲ ಮತ್ತು 
ಶಕ್ತಿಯ ಮೂಲಗಳಾಗಿ ಉಪಯೋಗಿಸಬಲ್ಲವು. ಕೆಲವು ಪ್ರಭೇದಗಳಿಗೆ ಬೆಳವಣಿಗೆ 
ಅಂಶಗಳು ಅಗತ್ಯವಿಲ್ಲದಿದ್ದರೂ, ಬಹುಪಾಲು ಪ್ರಭೇದಗಳಿಗೆ ಕೊನೇ ಪಕ್ಷ ಒಂದು 
B ಜೀವಸತ್ತವಾದರೂ ಬೇಕಾಗುತ್ತದೆ. ಮತ್ತೆ ಕೆಲವು ಕಾಲೊಬ್ಯಾಕ್ಟರ್‌ಗಳಿಗೆ 


ಸೊಮೋನಾಸ್‌ ಪ್ರಭೇದೆಗಳಂತಹ ವಾಯುಜೀವಿ 


ಸಂಕೀರ್ಣ ಅವಶ್ಯಕತೆಗಳಿವೆ. ಸ್ಕೂ 
ad 
ya} 


ರಾಸಾಯನಿಕ ಪರಪೋಹಿತಗಳಿಗೆ ಹೋಲಿಸಿದರೆ, ಇವುಗಳ ಬೆಳವಣಿಗೆಯು ಸಂಕೀರ್ಣ 
ಮಾಧ್ಯಮಗಳಲ್ಲೂ ವಿಧಾನವಾಗಿದೆ. ಅನುಕೂಲತಮ ಸ್ಥಿತಿಗಳಲ್ಲಿ ಸಂತತಿ ಕಾಲವು 
ದ್ಕ % 244 ತ ಪ ಪ ಗ್‌ ಗಾ ಸ ದೆ 
ಗಂಟೆಗಳಷ್ಟಿರುತ್ತದೆ ಕ್ರಕೃತಿಯಲ್ಲಿ ಕಾಲೊಬ್ಯ್ಯಾಕ್ಟರ್‌ಗಳು ಬಖ್ಯವಾಗಿ ಬಾಹ್ಯ 


ಸಹಜೀವಿಗಳಾಗಿ ಪಾಚಿಯ ಮೇಲ್ಮೈಯಲ್ಲಿ ಮತ್ತು ಇತರ ಜಲಚರ ಸೂಕ್ಷ್ಮಜೀವಿಗಳ 
ಮೇಲೆ ಬೆಳೆಯಬಹುದು (33ನೇ ಅಧ್ಯಾಯ ನೋಡಿ). ಈ ಸ್ಥಿತಿಯಲ್ಲಿ ಇವು, ಅತಿ 
ಥೇಯ ಕೋಶಗಳು ಸೃವಿಸದ ಯಾವುದೇ ಸಾವಯವ ಪದಾರ್ಥದಿಂದಾಗಲೀ ಪೋಷ 
ಕಾಂಶವನ್ನು ತೆಗೆದುಕೊಳ್ಳುತ್ತವೆ. ಈ ಸಂಬಂಧ ಪರಾವಲಂಬನೆಯೆಂದು ತೋರಿಸಲು 
ಯಾವ ಆಧಾರವೂ ಇಲ್ಲ. ಬಹುಪಾಲು ಕಾಲೊಬ್ಯಾಕ್ಟರ್‌ಗಳು, ಇತರ ಬ್ಯಾಕ್ಟೀರಿಯಾ 
ಗಳ ಮೇಲೆ ಗುರುತಿಸಬಹುದಾದಂತಹ ಯಾವ ಕೆಟ್ಟ ಪರಿಣಾಮಗಳನ್ನು ೪.೦ಟು 


ಮಾಡುವುದಿಲ್ಲ. 


ಹೈಫೊಮೈೈಕೊಬಿಯಮ್‌ ಗುಂಪು 


ಕಾಲೊಬ್ಯಾಕ್ಸ್ಯರ್‌ಗಳೆಂತೆ ಈ ಪ್ರಾಸ್ಮಿಕೇಟ್‌ ಬ್ಯಾಕ್ಟೀರಿಯಾಗಳು ಊದಿಕೊಂಡ 
ಚಿಕ್ಕ ದಂಡಾಣುಗಳಾಗ್ಕಿ ಉದ್ದವಾದ ತಂತುರೂಪದ ಪ್ರಾಸ್ತಿಕೆಗಳನ್ನು ಪಡೆದಿವೆ. 
ಆದರೆ ಬೆಳವಣಿಗೆ ಚಕ್ರವು ಬೇರೆ ರೀತಿಯಿರುತ್ತಡೆ. ಏಕೆಂದರೆ ಹೈಫೊಮ್ಮೈಕ್ರೊ ಬಿಯಾ 


166 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಗಳಲ್ಲಿ ಪ್ರಾಸ್ತಿಕೆಗೆ ಸಂತಾನೋತ್ಪಾದಕ ಕೆಲಸವಿರುತ್ತದೆ. ಕೋಶ ವಿಭಜನೆಯು 
ಮೊಗ್ಗು ಬಿಡುವುದರಿಂದ ಉಂಟಾಗುತ್ತದೆ, ಪ್ರಾಸ್ತಿತೆಯ ತುದಿಯಲ್ಲಿ ಒಂದು ಸಂತಾನ 
ಕೋಶವುಂಟಾಗಿ ನಂತರ ದೊಡ್ಡದಾಗುತ್ತದೆ. ಕೋಶವು ಕೊನೆಗೆ ಚಲಿಸುವ ತುದಿಯಲ್ಲಿ 
ಕಶಾಂಗವನ್ನು ಇ ಚಲಿಸುವ ಜೀವಿಯಾಗಿ ಬಿಡುಗಡೆಯಾಗುತ್ತದೆ (ಚಿತ್ರ 19.26). 
ಕೆಲವು ತಳಿಗಳಲ್ಲಿ ಪ್ರಾಸ್ತಿಕೆಗಳು ಕವಲಾಗಿರುತ್ತವೆ ಮತ್ತು ಕೋಶಗಳು ಸಣ್ಣ ಸಮು 
ದಾಯಗಳಾಗಿ ಆಂಟಿಕೊಳ್ಳು ತ್ತವೆ, ಈ ರೀತಿಯ ಬೆಳವಣಿಗೆಯು, ನೇರಳೆ ಬಣ್ಣದ 

ಬ್ಯಾಕ್ಟೀರಿಯ ಆದ ರೊಡೊಮೆ ಎಕ್ರೊಬಿಯಮ್‌ ಕ ವಿಶಿಷ್ಟ ತೆ ಕೂಡ ಆಗಿದೆ. ಕೆಲವು 
ತಳಿಗಳು ಬಿಗಿಹಿಡಿಗಳನ್ನು ಉತ್ಪಾದಿಸುತ್ತವೆ. ಪ್ರಾಸ್ತಿಕೇಟ್‌ ಅಲ್ಲದ ತಮ್ಮ ತುದಿಗಳ 
ಮೂಲಕ ಅಂಟಕೊಳ್ಳುವ ಕೋಶಗಳಿರುವ ರೊಸೆಟ್ಟ ಗಳನ್ನುಂಟುಮಾಡುತ್ತವೆ. ಇದ 
ರಲ್ಲಿ ಹೈಫೊಮೈಕ್ಟೊಬಿಯಮ್‌ ಎಂಬ ಒಂದೇ ಜಾತಿ ಇದೆ. 





(c) 


ಚಿತ್ರ 19.26 : ಹೆ ' ಫೊಮ್ಮೆ ಕ್ರೊಬಿಯಮ್‌ ಪಲ್ಲೇರ್‌. (8) ರೊಸೆಟ್ಟೆಗಳನ್ನು ಉಂಟ 
ಮಾಡುವ ಮತ್ತು ಉದ್ದ ಪ್ರಾಸ _ಕೆಗಳನ್ನು ಹೊಂದಿರುವ ಜೀವಿಯ ಕಲೆಯ ಸ್ಕೃತಿ-ವೈದೃಶ್ಶ ಸೂಕಿ 
ಚಿತ್ರ (X 1.440). SSN Rippka ಅವರ ಕೃಪೆ. (0) ಎರಡು ಮೊಗ್ಗುಬಿಡುವೆ 
ಕೋಶಗಳ ಫೇಸ್‌ ಕಾಂಟ್ಟಾಸ್ಟ್‌ ಸೂಕ್ಷಚಿತ್ರ (೫2,272). (0) ಒಂದು ಮೊಗ್ಗು ಬಿಡುವ ಕೋಶದ 
ಪೂರ್ಣ ಚೌಕಟ್ಟಿನ ಯಣಕಣ ಸೂಕ್ಷ್ಮಚಿತ್ರ, ಕೋಶ ಭಿತ್ತಿ ಮತ್ತು ಪ್ರಾಸ್ತಿಕೆಗಳ ಮ :ಥೈ ಅವಿಚ್ಛಿನ್ನತೆ 
ಯನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. (b) ಮತ್ತು (0) ಸೂಕ್ಷ ಬೆತ್ತ ಗಳು, pees pero 
ಅವರ ಕೈಖೆ. 


ಗ್ರಾಮ್‌-ಯಣ ಅದು ತಿಸಂಕೆ eee ಬ್ಯಾಕಿ ರಿಯಾಗಳ ಇತರ ಗುಂಪುಗಳು 167 


ಣ್‌ 


ಹೈಫೊ ಮೈಕ್ರೊ ಬಿಯಾಗಳು ಶರೀರಶಾಸ್ತ್ರೀಯವಾಗಿ ಕೂಡ ವಿಭಿನ್ನವಾದ ಒಂದು 
ಗುಂಪಾಗಿದೆ. ಬಹುಪಾಲು ತಳಿಗಳು ಸಚ್‌ ಸಂಯುಕ್ತಗಳನ್ನು ಬಹಳ ಮಿತಿ 
ಯಾದ ವ್ಯಾಪ್ತಿ ಓೃಯಲ್ಲಿ ಉಪಯೋಗಿಸುತ್ತವೆ. ಈ ರೀತಿ ಹೆಚ್ಚಾಗಿ ಉಪಯೋಗಿ 
ಸಲ್ಪಡುವ ಇಂಗಾಲ ಮತ್ತು ಳು ಯಾವುವೆಂದರೆ; ಇತರ ವಂಯುಜೀವಿ 
ರಾಸಾಯನಿಕ ಪರಪೋಹಿತಗಳಿ೦ದ ಅಪರೂಪವಾಗಿ ಉಪಯೋಗಿಸಲ್ಪಡುವ ಮಿಥ 
ನಾಲ್‌, ಮಿಥೈಲ್‌ ಅಮೈನ್‌, ಮತ್ತು ಫಾರ್ಮೆಟ್‌ ನಂತಹ ಒಂದೇ-ಇಂಗಾಲ 
ಸಂಯುಕ್ತಗಳು. ಈ ಬ್ಯಾಕ್ಟ್ವೇರಿಯಾಗಳ ಬೆಳವಣಿಗೆಯು ಯಾವಾಗಲೂ ಬಹಳ 
ನಿಧಾನೆವಾಗಿರುತ್ತದೆ. ಅನುಕೂಲತಮ ಪರಿಸ್ಥಿತಿಗಳಲ್ಲಿ ಸಂತತಿಕಾಲಗಳು ಸಾಮಾನ ನ್ಯ 


ವಾಗಿ 10 ಗಂಟಿಗಳಸಿ ರುತ್ತವೆ. 
PX 


1 
ಟ್ಟೆ 
ತ್‌ 
ZL 


ಇವುಗಳಿಗೆ ಬಹು ಸರಳವಾದ ಸೋಷಕಾವಶ್ಯ ಕತೆಗಳಿವೆ. ಯಾನ ಸಖಿ 
ಮೂಲಪದಾರ್ಥಗಳನ್ನೂ ಸೇರಿಸನಂತಹ ಖನಿಜ ದ್ಯಾವಣಗಳಲ್ಲಿ ಇವು ಗಾಳಿಯ 


3 


36; 
CL 
rE 


ಇ 
4 
ಛೆ 
೫೧೪ 


=k ಹ್ಹ 
ಯೋಗಿಸಿಕೊಂಡು BS ಈ ಗುಣನ ಸರಿಣಾಮವಂಗಿ ಸಾರಜನಕೀಕರಿಸು 


[of 


ಬಾಹ್ಟೀಕರಣ ಹೊಂದಿದೆ ಆಲ ಪ್ರ ಸ.ಮಾಣದ ಸಾವಯವ ಸಂಯುಕ ಗಳ 


ಬ್ಯಾ ಕ್ಲೀರಿಯಾಗಳ ಹೆಚ್ಚಿ ಸುವಿಕೆ ಸಾಕಣೆಗಳಲ್ಲಿ ಇವುಗಳನ್ನು ಕಲ್ಮಷಗಳಾಗಿ ಮೊದಲ 
ಬಾರಿಗೆ ಸಂಶೋಧಿಸಲಾಗಿತ್ತು. ಆದರೆ ಇವು ರಾಸಾಯನಿಕ ಸ್ವಯಂಪೋಸಷಿತಗಳಲ್ಲ 
ಸಾವಯವ ಸದಾರ್ಥಗಳನ್ನು ನಾಶಮಾಡಿರುವ, ಗಾಳಿಯ 


ದ್ರಾ ವಣಗಳಲ್ಲಿ ಬೆಳವಣಿಗೆಯು ಉಂಬಾಗುನುದಿಲ್ಲ. 


ಇತರ ಪ್ರಾಸ್ತಿ ಕೇಟ್‌ ಬಾ ಸ (ರಿಯಾಗಳು 


Rp ಸೂಕ್ಷ ಮ ನೇರ ಆವಲೋಕನದಿಂದ, ವಿಕಾರವಾದ ಕೋಶ 
ಗಳಿರುವ ಇತರ ಪ್ರಾಸ್ತಿಕೇಟ್‌ ಬ್ಯಾ ಕ ೀರಿಯಾಗಳನ್ನು ಮಣ್ಣಿ ನಲ್ಲಿ ಮತ್ತು ನೀರಿನಲ್ಲಿ 
ಕಂಡುಹಿಡಿಯಲಾಯಿತು. (ಚಿತ್ರ 19,27) ; ಆದರೆ ಚ ಜೀವಿಗಳಲ್ಲಿ ಕೆಲವನ್ನು 
ಮಾತ್ರ ಬೆಳೆ ಾಗಿದೆ. ಇವರೆಗೂ ಶುದ್ಧ ಸಾಕಣೆಗಳಲ್ಲಿ ಪಡೆಯಲಾದ ಜೀವಿಗಳಲ್ಲಿ 
ಗಣನೀಯವಾದದ್ದು, ಅಂಕಾಲೊಮೈೈಕೊ ಬಿಜ ಮ್‌ ಎಂಬ ನಿರ್ಮಲವಾದ ನೀರಿನಲ್ಲಿರುವ 
ಜೀವಿಯಾಗಿದೆ (ಚಿತ್ರ 19.28). ಅಚಲವಾದ ಕೋಶಗಳಲ್ಲಿ, ಉದ್ದವಾದ ಮುಳ್ಳ 
ನಾಕಾರದ ಹಲವು ಪ್ರಾಸ್ತಿಕೆಗಳಿವೆ ಮತ್ತು ಗಾಳಿಯ ಕುಹರಗಳು ಸಕಕ ಇದರಲ್ಲಿವೆ. 
ವಿಭಜನೆಯು, ಕೋಶದ ದೇಹದಿಂದ ಮೊಗ್ಗು ಉಂಟಾಗುವುದರಿಂದ ಆಗುತ್ತದೆ. 
ಬೆಳೆದಂತೆ ಅನು ಹೊಸ ಪಾಸಿ ಿಕೆಗಳನ್ನು ಂಟುಮಾಡುತ್ತ ದೆ. ವಿಭಜನೆಯ ಸಮಯ 
ದಲ್ಲಿ ತಾಯಿ ಮತ್ತು 0101 ಗಾತ್ರ ಮತ್ತು ರೂಪದಲ್ಲಿ ಸಮ 


ನಾಗಿರುತ್ತವೆ. 


168 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 
ಪ್ರಾಸ್ತಿಕೆಗಳೆ ಕಾರ್ಯಚಟುವಟಿಕೆಗಳು 
ಕಾಲೊಬ್ಯಾಕ್ಟರ್‌ಗಳನ್ನು ಮೊದಲು ಕಂಡುಹಿಡಿದಾಗ, ಅವುಗಳ ತಂತುರೂಪದ 


ಪ್ರಾಸ್ತಿಕೆಗಳನ್ನು, ಕೋಶವು ಮೂಲಪದಾರ್ಥಗಳಿಗೆ ಅಂಟಕೊಳ್ಳಲು ಸಹಾಯ 
ಮಾಡು ಕುಡಿಗಳೆಂದು ವಿವರಿಸಲಾಗಿತ್ತು. ಆದರೆ ವಾಸ ವವಾಗ್ಯ, ಕುಡಿಯನು 
೨೨ ಇ 


(8) (b) 





ಚಿತ್ತ 19.27: ನಿರ್ಮಲವಾದ ನೀರಿನಲ್ಲಿರುವ ಎರಡು ಪ್ರಾಸ್ತಿಕೇಟ್‌ ಬ್ಯಾಕ್ಟೀರಿಯಾಗಳ 
ಯಣಕಣ ಸೂಕ್ಷ್ಮಚಿತ್ರಗಳು. (8) ಪ್ರಾಸ್ತಿಕೊಮೈಕ್ರೊಬಿಯಮ್‌ ನ್ಯೂಮಾಟಿಕಮ್‌ ( 15,666), 
ಕೋಶಗಳ ಒಳಗೆ ಗಾಳಿಯ ಕೋಶಗಳನ್ನು (ಬೆಳ್ಳಗಿರುವ ಸ್ಥಳಗಳು) ಗಮನಿಸಿ. (b) ಗುರುತಿಸ 
ಲಾಗದಂತಹ ವಿಭಜನೆ, ನಕ್ಷತ್ರಾಕಾರದ ಬ್ಯಾಕ್ಟೀರಿಯಮ್‌ J.T, Staley ಅವರ ‘'Prosthe- 
comicrobium and Ancalomicrobium : new prosthecate fresh- 
water 08೩೦1೭೦11೦1." J. Bacteriol. 95, 1921 (1968). 


ಹೊಂದಿರಡೆ ಪ್ರಾಸ್ತಿಕೇಟ್‌ ಬ್ಯಾಕ್ಟೀರಿಯಾಗಳ ಅಂಟಕೊಳ್ಳು ವಿಕೆಯು ಯಾವಾಗಲೂ 
ಸ್ರವಿಸಲ್ಪಟ್ಟಿ ಬಿಗಿಹಡಿಯಿಂದ ಉಂಟಾಗುತ್ತದೆ. ಕಾಲೊಬ್ಯಾಕ್ಟರ್‌ ಗುಂಪಿನಲ್ಲಿ ಕೂಡ, 


ಗ್ರಾಮ್‌-ಯಣ ಅದ್ಯುತಿಸಂಪ್ಲೇಷಪಕ Re ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 169 


ಆಸ್ತಿಕಾಕಾಲಿಸ್‌ನು ವಿಶಿಷ್ಟೃತೆಯಾದ ಬಿಗಿಹಿಡಿ ಮತ್ತು ಕುಡಿಗಳ ಮೇಲ್ಮೈ ಅಂತರವು, 
ಅಂಟಿಕೊಳ್ಳುವ ವಿಧಾನದಲ್ಲಿ ಕುಡಿ ಯಾವಾಗಲೂ ಅವಶ್ಯಕವಾಗಿಲ್ಲ ಎಂದು ತೋರಿ 
ಸುತ್ತದೆ. ಇತರ ಪ್ರಾಸ್ತಿಕೇಟ್‌ ಗುಂಪುಗಳಲ್ಲಿ, ಪ್ರಾಸ್ತಿಕೆಗಳು ಕೋಶಗಳನ್ನು ಅಂಟಸಿ 
ಕೊಳ್ಳುವುದರಲ್ಲಿ ಯಾವ ಪಾತ್ರವನ್ನೂ ವಹಿಸುವುದಿಲ್ಲ. ಆದ್ದೆರಿಂದೆ ಈ ವಿಚಿತ್ರ 





ಚಿತ್ರ 19.28 ; ನಿರ್ಮಲವಾದ ನೀರಿನಲ್ಲಿರುವ, ಪ್ರಾಸ್ತಿಕೇಟ್‌ ಬ್ಹಾಕ್ಟೀರಿಯಮ್‌ ಆದ 
ಅಂಕಲೊವೆ ಕ್ರಾಬಿಯಮ್‌ ಅಡಿಟಿಮ್‌. (೩) ಕೋಶಗಳ ಒಂದು ಗುಂಪಿನ ಸ್ಥಿತಿ-ವೈದೃಶ್ಯ 
ಸೂಕ್ಷ್ಮತಿತ್ತ (0 10,938). 4. T. Staley ಅವ ‘Prosthecomicrobium and 
Ancalomicrobium : new prosthecate freshwater bacteria.’ 
J. Bacteriol. 95, 1921 (1968). 


ಬ್ಯಾಕ್ಟೀರಿಯಲ್‌ ಆಂಗಭಾಗಗಳಿಗೆ ಇತರ ವಿವರಣೆಗಳು ಬೇಕಾಗಿವೆ. ಕೋಶಗಳ 
ಮೇಲೆ ಇವು ಇರುವುದರಿಂದ ಉಂಟಾಗುವ ಸ್ಪಷ್ಟವಾದ ಪರಿಣಾಮವೇನೆದರೆ, 
ಕೋಶದ ತಳಕ್ಕೆ ಇಳಿಯುವ ವೇಗವು ಕಡಮೆಯಾಗುತ್ತದೆ. ಇದಕ್ಕೆ ಕಾಲೊಬ್ಯಾಕ್ಟರ್‌ 
ಗಳಲ್ಲಿ ಸುಲಭವಾಗಿ ತೋರಿಸಬಹುದು. ಸರಳವಾದ ಕೇಂದ್ರಾಪಗಮನದಿಂದ ದ್ವಿರೂಪ 
ಜೀವಿಸಂಖೈಯಿಂದ ಜೇವಿಗಳನ್ನು ಮತ್ತು ಕುಡಿ ಇರುವ ಕೋಶಗಳನ್ನು ಸ್ಪಷ್ಟವಾಗಿ 
ಕಾಣುವಂತೆ ಬೇರ್ಪಡಿಸಬಹದು. ಚಲಿಸುವ ಜೀವಿಗಳು ಗುರುತ್ವಾಕರ್ಷಣೆಯ ಶಕ್ತಿ 
ಯಿಂದ ದಟ್ಟವಾದ ಉಂಡೆಯಾಗುತ್ತವೆ. ಆದರೆ ಕುಡಿ ಇರುವ ಕೋಶಗಳು ವಿಲಂಬಿತ 
ವಾಗಿರುತ್ತವೆ. ಬಹಳಷ್ಟು ಪ್ರಾಸ್ತಿಕೇಟ್‌ ಬ್ಯಾಕ್ಷೇರಿಯಾಗಳು ನಿಶ್ಚಿತ ಮಾಯುಜೀವಿ 
ಜಲಚರ ಜೀವಿಗಳಾಗಿವೆ. ಇದರಿಂದ ಪ್ರಾಸಿ ಕೇಟ್‌ ಸ್ಥಿತಿಯಲ್ಲಿ ಆಚಲವಾಗಿರುತ್ತವೆ. 


ಹಾದಿ 


170 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಪ್ರಾಸ್ತಿಕೆಗಳ ಮುಖ್ಯ ಕಾರ್ಯಚಟುವಟಿಕೆ ಹೀಗಿದೆ. ಕೋಶಗಳನ್ನು ಅವು ತಳಕ್ಕೆ 
ಇಳಿಯುವ ವೇಗವನ್ನು ಕಡಮೆಮಾಡುವುದರಿಂದ ಗಾಳಿ-ನೀರಿ ಅಂತರ್‌ಮೇಲ್ಮ್ರೈ 
ಮೇಲೆ ಉಳಿಸುವುದು. ದ್ವಿಪರಮಾಣುಗಳು ಮತ್ತು ವಿಭಿನ್ನರೂಪ ದ್ವಿಕಶಾಂಗಳಂತಹ 
ಸಮುದ್ರದಲ್ಲಿರುವ ಬಹುತೇಕ ನಿಜಕೇಂದ್ರೀಯ ಸಂಘಟತ ಜೀವಿಗಳಲ್ಲಿ, ಹೋಲಿಸ 
ಬಹುದಾದಂತಹ ರಚನೆಯಲ್ಲಿನ ಹೊಂದಿಕೊಳ್ಳು ವಿಕೆಗಳು ಇರುತ್ತವೆ. ಇವು ಸಮುದ್ರ 
ಗಳ ಮೇಲೆ ತೇಲುವ ಜೀವಿಸಂಖ್ಯೆಯಲ್ಲಿ ಒ೦ದು ಭಾಗವಾಗಿವೆ. 


ನಿತ್ಚಿತ ಅವಾಯುಜೀವಿಯ ಗ್ರಾ ಮ್‌-ಯಣ 
ಬ್ಯಾಕ್ಟೀರಿಯಾಗಳು 


ಗ್ರಾಮ್‌-ಖುಣ ಬ್ಯಾಕ್ಟೇರಿಯಾಗಳಲ್ಲಿ ಹಲವು ನಿಶ್ಚಿತ ಅವಾಯುಜೀವಿಗಳ 
ಗುಂಪುಗಳೂ ಇವೆ. ಕೆಲವನ್ನು ಬಿಟ್ಟು, ಉಳಿದೆ ಈ ಜೀವಿಗಳ ಬಗ್ಗೆ ಚೆನ್ನಾಗಿ ತಿಳಿ 
ದಿಲ್ಲ. ಏಕೆಂದರೆ ಇವುಗಳನ್ನು ಬೇರ್ಪಡಿಸಿ, ಬೆಳೆಸುವುದು ಕಷ್ಟ, ಇವುಗಳನ್ನು 
ರಚನೆಯ ಗುಣಗಳಿಂದಲೂ ಮತ್ತು ಶಕ್ತಿಯನ್ನು ನೀಡುವ ಅವಾಯುಜೀವಿ ಜೀವ 
ದ್ರವ್ಯಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಯ ವಿಧಾನಗಳಿಂದಲೂ ವರ್ಗೀ 
ಕರಿಸಿದ್ದಾರೆ. ಕೆಲವು ಮುಖ್ಯ ಜಾತಿಗಳನ್ನು 19.9ನೇ ಕೋಷ್ಟಕದಲ್ಲಿ ವಿವರಿಸ 
ಲಾಗಿದೆ. 

ಡೀಸಲ್ಫೋವಿಬ್ರಿಯೊ ಗುಂಪಿನ ಜೀವಿಗಳು ಜೀವಂತ_ಮುಕ್ತ ಜೀವಿಗಳು, ಇವು 
ಪ್ರಕೃತಿಯಲ್ಲಿ ಬಹಳವಾಗಿ ಹರಡಿಕೊಂಡಿವೆ. ಇವು ಸಲ್ಫೈಡ್‌ ಉತ್ಪಾದನೆಯ ಮುಖ್ಯ 
ಜೈವಿಕ ವಿಯೋಗಿಗಳಾಗಿವೆ. ಸಲ್ಫೇಟ್‌ ಇರುದ ಪ್ರಕೃತಿಯ ಎಲ್ಲಾ ಅವಾಯುಜೀವಿ 
ವಾತಾವರಣಗಳಲ್ಲಿ ಇವನ್ನು ಕಾಣಬಹುದು. ಈ ಜೀವಿಗಳು ಸರಳ ಪೋಷಕಾವಶ್ಯಕತೆ 
ಗಳನ್ನು ಪಡೆದಿವೆ. ಸಾವಯವ ಬೆಳವಣಿಗೆ ಅಂಶಗಳ ಅವಶ್ಯಕತೆ ಇವುಗಳಿಗಿಲ್ಲ. 


ಕೋಷ್ಟಕ 19.9 ರೆಲ್ರಿ ತೋರಿರುವ, ಇತರ ಎಲ್ಲಾ ಗುಂಪಿನ ಬ್ಯಾಕ್ಟೀರಿಯಾ 
ಗಳನ್ನು ಪ್ರಾಣಿ ದೇಹದ ಅವಾಯುಜೀನಿ ಮಾತಂವರಣಗಳಿಂದ, ಮುಖ್ಯವಾಗಿ ಬಾಯಿ 
ಮತ್ತು ಕರುಳುಗಳಿಂದ ಬೇರ್ಪಡಿಸಲಾಗಿದೆ. ಇವು ಸಾಮಾನ್ಯವಾಗಿ, ಸಸ್ಯಾಹಾರಿ 
ಪ್ರಾಣಿಗಳ ಮೆಲುಕುಚೀಲದಲ್ಲಿವೆ, ಆದರೆ ಇದು ಮೆಲುಕುಚೀಲದ ಸೂಕ್ಷ್ಮಜೀವಿ 
ಶಾಸ್ತ್ರವನ್ನು ಜೆನ್ನಾಗಿ ಅಧ್ಯಯನಮಾಡಿರುವುದಕ್ಕೆ ನಿದರ್ಶನವಾಗಿರಬಹುದು. ಈ 
ಬ್ಯಾಕ್ಟೀರಿಯಾಗಳನ್ನು ಪ್ರಾಣಿಸಹಜೀವಿಗಳೆಂದು ಕರೆಯಬಹುದು ; ಇವುಗಳಲ್ಲಿ 
ಕೆಲವೇ ಕೆಲವು ರೋಗಕಾರಕಗಳೆಂದು ತಿಳಿದುಬಂದಿದೆ. ಇನುಗಳೆಲ್ಲಕ್ಟೂ ಸಂಕೀರ್ಣ 
ಪೋಷಕಾವಶ್ಯಕತೆಗಳಿವೆ. ಸಾಮಾನ್ಯವಾಗಿ ಪೆಪ್ಟೋನ್‌, ಈಸ್ಟ್‌ ಸಾರ ಆಥವಾ 
ಮೆಲುಕುಚೇಲದ ಬಾ ಕ್ಟೇರಿಯಾಗಳಿಗೆ? ಮೆಲುಕುಚೇಲ ದ್ರಾವಕವಿರುವ ಒಂದು 
ಸೂಕ್ತವಾದ ಶಕ್ತಿಮೂಲದಿಂದ (ಒಂದು ಶರ್ಕರಪಿಷ್ಟ ಮತ್ತು ಸಾವಯವ ಆಮ್ಲ) 


ಗ್ರಾಮ್‌-ಬುಣ ಅದ್ಕುತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 171 


ಅನುಪೂರಕಗೊಳಿಸಿದ ಮಾಧ್ಯಮಗಳಲ್ಲಿ ಇವನ್ನು ಬೆಳೆಸುತ್ತಾರೆ. ಇವುಗಳಲ್ಲಿ ಹೆಚ್ಚಿ 
ನವು, ಸಕ್ಸಿನಿಕ್‌ ಆಮ್ಲವು ಮುಖ್ಯ ಆಂತ್ಯ-ಉತ್ಪನ್ನವಾಗಿರುವಂತಹ ಹುದುಗುವಿಕೆ 
ಗಳನ್ನು ನಡೆಸುತ್ತವೆ; ಮಾಧ ಮನ ೧೦, (ಅಥವಾ ಬೆ ,ಕಾರ್ಬನೇಟ್‌) ಅನ್ನು 
ಒದಗಿಸಬೇಕು, ಏಕೆಂದರೆ ಸಿಕೆ ಶೈ ನೇಟ್‌ ಉತ್ಪಾ ದನೆಯಲ್ಲಿ ಕಾರ್ಬಾಕ್ಸಿಲೀಕರಣವಿರು 
ತ್ತದೆ, ಹುದುಗುವಿಕೆಯ be ಸಾಮಾನ್ಯ ಅಂತ್ಯ- ಉತ್ಪನ್ನಗಳು EN 
ಲ್ಯಾಕ್ಟಿಕ್‌, ಪ್ರೊನಿಯೊನಿಕ್‌ ಮತ್ತು ಅಸಿಟಿಕ್‌ ಅಮ್ಲ ಗಳು, 

ಸಲ್ಪ ಟ್‌ ಅನ್ನು ಅಪಕರ್ಷಿಸುವ ಬ್ಯಾಕ್ಟೀರಿಯಾಗಳು 


ಸಲ್ಫೇಟ್‌ಅನ್ನು ಅಸಕರ್ಷಿಸುವ ಬ್ಯಾಕ್ಟೀರಿಯಾಗಳು ಒಂದು ವಿಶಿಷ್ಟ ಶರೀರ 
ಶಾಸ್ತ್ರೀಯ ಗುಂಪಿಗೆ ಸೇರಿವೆ. ಅವಾಯುಜೀವಿ ಶಕ್ತಿ-ಉತ್ಪಾದಕ ಜೀವದ್ರವ್ಯಪರಿ 
ಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಯ ಒಂದು ವಿಧಾನವಾಗಿ ಸಲ್ಪೇಟ್‌ನ 
ಅಪಕರ್ಷಣೆಯನ್ನು ಇವು ಅವಲಂಬಿಸಿವೆ. ಆದ್ದರಿಂದ ಪೋಷಕಾಂಶವಾಗಿ ಸಲೆ ಕೇಟ್‌ 
ಹೆಚ್ಚಿನ ನ ಪ್ರಮಾಣದಲ್ಲಿ ಇವುಗಳಿಗೆ ಅವಶ್ಯ ಸ ಏಕೆಂದರೆ, ಇದು ಅಂತಿಮ ಕ 
ಗ್ರಾಹಕವಾಗಿ ವರ್ತಿಸುತ್ತದೆ. ಜು ಉಪಯೋಗಿಸಬಹುದಾದಂತಹ ಸಾವಯವ 

0 | ವ್ಯಾಪ್ತಿ ಕೆಡಮೆಯಾಗಿದೆ. ಇವು ಕೇವಲ ಕೆಲವೇ ಸಾವಯವ ಆಮ್ಲ 
ಗಳನ್ನು, ಅದರಲ್ಲೂ ಲ್ಯಾಕ್ಟೇಟ್‌ ಮ್ಯಾಲೇಟ್‌ ಮತ್ತು ಪೈರುವೇಟ್‌ ಗಳನ್ನು ಇವು 
ಉಪಯೋಗಿಸಿಕೊಳ್ಳು ತ್ತವೆ. ಸಾವಯವ ನಗ. ಅವಾಯುಜೀವಿ ಉತ್ಕರ್ಷ 
ಣೆಯ ಅಂತ್ಯ-ಉತ್ಪನ್ನವು ಎಲ್ಲ ಜೀವಿಗಳಲ್ಲೂ ಅಸಿಟಿಕ್‌ ಆಮ್ಲ ವಾಗಿದೆ. ಏಕೆಂದರೆ 
ಇವು ಒಂದು ಕಾರ್ಯಕಾರಿ ಟ್ರೈಿಕಾರ್ಬಾಕ್ಸಿಲಿಕ್‌ ಆಮ್ಲ ಚಕ್ರದ ಲಾಭ ಪಡೆದಿಲ್ಲ. 
ಅನ:ಕೂಲತಮ ವಾತಾವರಣಗಳಲ್ಲಿ ಡೀಸಲ್ಫೊವಿಬ್ರಿಯೊಫ್ರು ಬೆಳೆಯುವಾಗ ಬಹು 
ದೊಡ್ಡ ಪ್ರಮಾಣಗಳಲ್ಲಿ ಸಲ್ಫೇಡ್‌ ಅನ್ನು ಉತ್ಪಾದಿಸುತ್ತದೆ. ಈ ಪ್ರಮಾಣವು 
10ಗ್ರಾ ಹ / ಲೀಟಿರಿನಷಾ ಎ ಗಿರಬಹುದು. ಹೆಚುಕಡಮೆ ಇತರ ಎಲ್ಲ್ಲಾ ಅವಾಯು 
ಜೀವಿ ಜಃ ಪರಫೊಸಿತಗಳಂತಲ್ಲಜಿ ದೀಸಲ್ಲೊ ವಿಬ್ರಿಯೂ ಪ ಭೇದಗಳ ಹಿಮಿ 
ವರ್ಣದ್ರವ್ಯಗಳವೆ. ಅವಾಯುಜೀನಿ ಸ್ಥಿತಿಗಳಲ್ಲಿ ಬುಣಕಣ ವರ್ಗಾವಣೆಯಲ್ಲಿ 
ಪಾಲ್ಗೊಳ್ಳುವ € ರೀತಿಯ ಸೈಟೊಕ್ರೊ ಮ್‌ ಇದರಲ್ಲರುತ್ತದೆ. ಈ ಕೋಶಗಳಲ್ಲಿ 
ಡಿಸಲೊ ವಿರಿಡಿನ್‌ ಎಂಬ ಚ ವರ್ಣರಂಜಿತ ಪೊ (ಟೀನ್‌ ಇದೆ. ಇದರ ಕಾರ್ಯ 


de ಇನ್ನೂ ತಿಳಿದಿಲ್ಲ. 


ಣೆ 


ಡೀಸಲ್ಫೊವಿಬ್ರಿಯೊದ ಹಲವು ಪ, ಭೇದಗಳು ಚಿಕ್ಕವಾಗಿದ್ದು, ವಿಬಿ ನ್ರಿಯೊವನ್ನು 
ಹೋಲುವ ಕೋಶಗಳೆಂತಿವೆ. ಈ ಪ್ರಭ ನೀದಗಳು 0. "5ರಿಂದ ಇ 12000 5 i 
ಗಾತ್ರ ವಿದ್ದು, ತುದಿಯಲ್ಲಿರುವ ಒಂದೇ ಒಂದು ಕಶಾಂಗದಿಂದ ಬಹು ಚುರುಕಾಗಿ 
ಚಲಿಸ ಸುತ್ತವ. ಕೆಲವು ಪ ರೃಭೇದಗಳಲ್ಲಿ ಸುರುಳಿಯಾಕಾರದ ಕೋಶಗಳಿವೆ. ತುದಿಯಲ್ಲಿ 


LC 


172 


ಬಾಕಿ ೇರಿಯಾಗಳ 


೭.1 “20೨ 

ಔರ ‘cay Ten 
UOT RNa ರೋಣ 
"enue 2328 
TH 

"₹00೦ "ಉಟ 

ಇದೂ 9೧9 


— ಜಹಾ 2017೫೧ 


cA 
ಕಟ್ಟಿ 
೧ ಎಣಣ 


— ee 0 


A LG 
೧ “£2 ಛೂ 
3 ಬ El J 
5 ಕ್ಷೆ ಓಕ 


ಲ ತೆ 3 dL 
೫ {4 
2 


HUES ೧೩೬ 


೨೩೧೮೦೧೮ 


Hen 00 
Ne ಹಹ 
ಎಎ 9 98 


3 
Ch ೫೧ 0388 ಕ್‌ 


೧೬. ೫ಣ ೦೨೩೩  ev-Ip 


He ಓಜ 

ಟ್ಟ 2 
ಜೆ NS ( 
18 9% 
ದ + €L 
2 5 
fu: (೧) 3 


೧೫ಎ face ಓಂ 
೧8.೮೬ಐಂಬ 
೧೪ ಹಣ 
ಡಿ. ೮ೀ॥ ಜೀ 

೧೫೧ ೧0೮ ಜ್‌ ಬ 


೧೩ 
೧೫೯ €ಬಐಂಬ pip roan) Bem 





3 
6 


FHL 6೦28 
೧೮೧ ಬಡಾಲ 


ಣ 
caug mec 9೮೪ 1008 ಒ೪ಆಂಂಡಿಇಂ ಛಾಂ FRG ಜಣ] ೫೧೬ :6 6 avg 





173 


ಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 


ಗ 
ಟ್ರ 


2 


-ಬಜಾಾ ಅದು ತಿಸ 


ಗ್ರಾಮ್‌ 


ಲಾರಾ ನಾನಾನಾ ಭಾನ ನಾನಿ ವಾನ. 


೭0೨ "ಓಣ ಲೌ 
೨೩ TEN ೧1೫ 8 bcs 
saCerpor ಲಾ news ಗೋ ೧ಡಟೀಟೀಖಐಂಬ 
ಅಕ (ಎ೪. ಗಾಣ ೧368 ಪ Aue ಬಬ" ನದಿ ಂಲುಲಬಲನಿಧಿಥ 
(ಹೂ 
ಣೌ ಣನ ಡಿ) €&)12ರೀ 2 
೧೮೦೮ Koay STH “er 2@ eee tn ಬರು ೧೬೬೭೮೮ ೦೧ ಬ ಊಂ 
KD ser con ಊಂ 2೩೧ಎ “on ಗು ಕೇಣ 20701 ಇಂ Krsoyes ಣರ pre 
cay eA an 
ನಾ ಜಣ ಯಲಿ ಕಿಟೀಟೀಐಂದ 
— Ny ಡಿಕ. ಊಟಗಾಣ 0382 6v #epogce (ಐಂಇ neve ್ಪ ಯಯ? 
“EHSL Yea 
ದನಿ ಅಗ್ಗಳ 
— ere coop cayq ೧388 — ಢೇ 0% ಫಿ ಆಭಔಲಂpೇಂ 
A 
ದಿಲಿ Rep ಉಗಿ 
CUO ೧೫೮ 1೩೧ 


py ey 0328 — meen Ty ki ೧೫೧ fee ನೀಡ ಲಾಜ 


174 ದ್ಯಾಕ್ಟೇರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕಶಾಂಗಗಳ ಕುಚ್ಚೆ ರುತ್ತದೆ, ಪ್ರತಿಯೊಂದು ಜಾತಿಯ DNA ಪ್ರತ್ಯಾಮ್ಲ ಸಂಯೋಜ 
ನೆಯ ವ್ಯಾಪ್ತಿಯು ಚಿಕ್ಕದಾಗಿದ್ದರೂ, ಪಂಗಡದ ವ್ಯಾಪ್ತಿ ವಿಲಕ್ಷಣವಾಗಿ ವಿಶಾಲ 
ವಾಗಿರುತ್ತದೆ. ಇದು 46 ರಿಂದ 62 ಮೋಲ್‌ ಶೇಕಡ €--0 ವರೆಗೂ ವಿಸ್ತರಿ 
ಸಿರುತ್ತದೆ. 


ಇತರೆ ವಿಬ್ರಿಯೊ ರೀತಿಯ ಜಾತಿಗಳು 


ಚಿಕ್ಕ ವಿಬ್ರಿಯೊ ರೀತಿಯ ದಂಡಾಣುಗಳು (ಬ್ಯುಟಿರಿವಿಬ್ರಿಯೊ ಮತ್ತು ಸಕ್ಸಿನಿ 
ವಿಬ್ರಿಯೊ ಜಾತಿಗಳು), ಮೆಲುಕುಜೀಲದಲ್ಲಿರುವ ಸಾಮಾನ್ಯ ಅವಾಯುಜೀವಿಗಳ್ಳು 
ಡೀಸಲ್ವ್ಪೊವಿಬ್ರಿಯೊಗಳಿಗೆ ವಿರುದ್ಧವಾಗಿ, ಈ ಜೀವಿಗಳು ಸಲ್ಫೇಟ್‌ಅನ್ನು 'ಅಪಕರ್ಷಿ 
ಸುವುದಿಲ್ಲ. ಶಕ್ತಿಯ ಪೂರೈಕೆಗೆ ಶರ್ಕರಹಿಷ್ಟಗಳ ಹುದುಗುವಿಕೆಯನ್ನು ಇವು ಅವ 
ಲಂಬಿಸಿವೆ. ಮೆಲುಕುಚೀಲದಲ್ಲಿ ಸಸ್ಯ ಪಾಲಿಸ್ಯಾಖರೈಡ್‌ಗಳನ್ನು ನಾಶಪಡಿಸುವುದರಲ್ಲಿ 
ಇವು ಪಾತ್ರವಹಿಸಬಹುದೆಂದು ಕಂಡುಬರುತ್ತದೆ. ಪೆಕ್ಟಿನ್‌ ಮತ್ತು ಕೈಲನ್‌ಗಳಂತಹೆ 
ಸಂಯುಕ್ತಗಳನ್ನು ಈ ವಿಬ್ರಿಯೊ ರೀತಿಯ ಜೀವಿಗಳು ಆಕ್ರಮಿಸಬಲ್ಲವು. ರಚನಾತ್ಮಕ 
ವಾಗಿ ವಿಶಿಷ್ಟ ಗುಂಪಾದ ಸೆಲೆನೊಮೋನಾಸ್‌ ಮೆಲುಕುಚೀಲದಲ್ಲಿ ಮತ್ತು ಮಾನವನ 
ಬಾಯಿಯಲ್ಲಿರುವ ಜೀವಿಯಾಗಿದೆ. ಇದರ ಕೋಶ ದೊಡ್ಡದಾಗಿದ್ದು, ಅರ್ಧಚಂದ್ರಾ 
ಕೃತಿಯಲ್ಲಿರುತ್ತದೆ. ಇದು 1 £m ಅಗಲ ಮತ್ತು 7 4ಉವರೆಗೆ ಉದ್ದವಾಗಿರುತ್ತವೆ 
ಇವುಗಳಲ್ಲಿ ವಿಚಿತ್ರವಾದ ಕಶಾಂಗಗಳ ಜೋಡಣೆಯಿದೆ. ಕಶಾಂಗಗಳ ಒಂದು ಕುಚ್ಚು," 
ಈ ಜೀವಿಗಳಲ್ಲಿ, ಕೋಶದ ನಿಮ್ಮ ಮಧ್ಯಭಾಗದಲ್ಲಿದೆ (ಚಿತ್ರ 19.29) 


ಚಿತ್ರ 19.29 : ಸೆಲೆನೊಮೋನಾಸ್‌ : 


| 


ಕಶಾಂಗಗಳ ಕಲೆ, ಅರ್ಧ ಚಂದ್ರಾಕಾರಡ 


ಕ್‌ 5 ಇಲಿದ ತ 
ಸೇರಿದ ಕಶಾಂಗಗಳ ಕುಚ್ಚನ್ನು ತೋರಿಸ 


ಲಾಗಿದೆ (X 3,600). 0, ೯. 


Robinow ಅವರ ಕೃಪೆ, 





ಗ್ರಾಮ್‌-ಬಯಣ ಅದ್ಯುತಿಸಂಶ್ಲೇಷಕ ಯಜು ಬ್ಯಾಕ್ಟೀರಿಯಾಗಳ ಇತರ ಗುಂಪುಗಳು 175 


ಅವಾಯಖಜೀವಿ ಕಾಕ್ಸೆಗಳು 


ಗ್ರಾಮ್‌-ಖಯಣ ಅವಾಯುಜೀವಿ ಕಾಕ್ಫೆ ಗಳಲ್ಲಿ ಎಲ್ಲೊನೆಲ್ಲಾ ಜಾತಿಯ ಜೀವಿ 
ಗಳ ಬಗ್ಗೆ ಚೆನ್ನಾಗಿ ಅಧ್ಯಯನ ನಡೆಸಲಾಗಿದೆ. ಇವು ಮನುಷ್ಯನ ಮತ್ತು ಇತರ 
ಸಸ್ತನಿಗಳ ಲಾಲಾರಸದಲ್ಲಿ ಹೆಚ್ಚಾಗಿವೆ. ಇವುಗಳ ಕೋಶಗಳು ಬಹಳ ಚಿಕ್ಕವಿರು 
ತ್ರವೆ (0.83ರಿಂದ 0,4 £m ವ್ಯಾಸ) ಮತ್ತು ಜೋಡಿಗಳಾಗಿ ಅಥವಾ ರಾಶಿಗಳಾಗಿ 
ಜೋಡಿಸಲ್ಪಟ್ಟರುತ್ತವೆ. ಈ ಬ್ಯಾಕ್ಕೀೇರಿಯಾಗಳು ಶರ್ಕರಪಿಷ್ಟಗಳನ್ನು ಹುದುಗಿಸ 


ಕಿಟ 


ಕೆ ಸವಯ ದ್‌ 4 ವಾ್‌ ದ ಹ 
ಲಾರಪು. ಆದರೆ ಸಾನಯವ ಆಮ್ಲಗಳನ್ನು, ಮುಖ್ಯವಾಗಿ ಲ್ಯಾಕ್ಟಿಕ್‌ ಮವನ 


ಹುದುಗಿಸುತ್ತವೆ. ಇದನ್ನು ಅಸಿಟೆಕ್‌ ಮತ್ತು ಪ್ರೊಪಿಯಾನಿಕ್‌ ಆಮ್ಲ ಗಳು, 
C೦2 ವಂತ್ತು ಗೈ) ಗಳಾಗಿ ಪರಿವರ್ತಿಸುತ್ತವೆ. ರ ಅವಾಯುಜೀನಿ ಕಾಕ್ಸೈಗಳ 
(ಪಪ್ಪೊಕಾಕಸ್‌) ಅಮೈನೊ ಆಮ್ಲಗಳನ್ನು (ಮುಖ್ಯವಾಗಿ ಗುಬ್ಲಾಮೇಟ್‌) ಹುದುಗು 
ವಿಕೆಗೊಳಗಾಗುವ ಮೂಲಪದಾರ್ಥಗಳಾಗಿ ಉಪಯೋಗಿಸುತ್ತವೆ. 


Col 


ದಂಡಾಕಾರದ ಅವಾಯುಜೇನವಿಗಳು 


ಹೆಲವು ದಂಡಾಕಾರದ ಗ್ರಾಮ್‌-ಖುಣ ಅವಾಯುಜೀವಿ ಬ್ಯಾಕ್ಟೀರಿಯಾ 


ಗಳನ್ನು ಅಂಶಿಕವಾಗಿಯೇ ವಿವರಿಸಲಾಗಿದೆ. ಈ ಜೀವಗಳ ಶಕ್ತಿ-ಉತ್ಪಾದಕ ಚ 
ದ್ರವ್ಯಪರಿಣಾಮಕಿಯೆ ಅಥವಾ ಚಯಾಪಚಯಕ್ರಿಯೆಯ ವಿಧಾನಗಳು ಕೆಲವು ವೇಳೆ 
ತಿಳಿದಿರುವುದಿಲ್ಲವಾದ್ದ ರಿಂದ ಇವುಗಳ ವರ್ಗೀಕರಣವು ಇನ್ನೂ ಸ್ಪಷ್ಟವಾಗಿಲ್ಲ. 
ಬ್ಯಾಕ್ಟೀರಾಯ್ನಿಸ್‌ ಜಾತಿಯ ಅಚಲ ದಂಡಾಣುಗಳು ಪ್ರಾಣಿಗಳ ಕರುಳಿನಲ್ಲಿ ಹೆಚ್ಚಾಗಿ 
ರುತ್ತನೆ, ಈ ಗುಂಪಿನ ಜೀವಿಗಳು ಮೆಲುಕುಟೇಲದಲ್ಲಿ ಕೂಡ ಇರುತ್ತವೆ, ಕೆಲವು 
ಜೀವಿಗಳು, ಶರ್ಕರಹಿಷ್ಟಗಳನ್ನು ಹುದುಗಿಸಿ, ಮುಖ್ಯ ಅಂತ್ಯ-ಉತ್ಪ್ಸನ್ನಗಳಾಗಿ ಸಕ್ಸ 
ನಿಕ್‌ ಆಮ್ಲಗಳನ್ನು ಉತ್ಪಾದಿಸುತ್ತವೆ. ಆದರೆ ಅವಾಯುಜೀವಿ ಶಕ್ತಿ-ಉತ್ಪಾಡಕ 
ಜೀವದ್ರದ್ಯಪರಿಣಾಮಕ್ರಿಯೆ ಅಥವಾ ಚಯಪಚಯಕ್ರಿಯೆಯ ಇತರ ವಿಧಾನಗಳು, 
ಈ ಗುಂಡಿಗೆ ಸೇರಿದ ಬ್ಯಾನ್ಟೀರಿಯಾಗಳಲ್ಲಿ ಉಂಟಾಗಬಹುದು. ಫ್ಯೂಸೆಯ್ಯಾಕ್ಟೀರಿಯಮ್‌ 
ಜಾತಿಯ ಜೀವಿಗಳಲ್ಲಿ ಚೂಪಾದ ತುದಿಗಳಿರುವ ಕದಿರಿನಾಕಾರದ ಕೋಶಗಳಿವೆ. 
ಲಾಲಾರಸದಲ್ಲಿ ಇವು ಸಾಮಾನ್ಯವಾಗಿರುತ್ತವೆ. ಆಲ್ಲಿ ಶರ್ಕರಪಿಷ್ಟಗಳನ್ನು ಬ್ಯುಟೆರಿಕ್‌ 


ಆಮ್ಲವಾಗಿ ಹುದುಗಿಸುತ್ತವೆ. 
ಣು) 


ಅಧ್ಯಾಯ ಇಪ್ಪತ್ತು 


ಅಂತರ್‌ಬೀಜಕಣವನ್ನುತ್ಬ್ಟಾದಿಸುವ ಬ್ಯಾಕ್ಟೀರಿಯಾಗಳು 





ಬಹುಶೇಕ ಏಕಕೋಶ ಖುಜು ಬ್ಯಾಕ್ಟೀರಿಯಾಗಳಿಗೆ ಬೆಳವಣಿಗೆಯ ಒಂಡು 
ಸಾಮಾನ್ಯ ಗುಣವಿದೆ. ಇವುಗಳಿಗೆ ಆಂತರ್‌ಬೀಜಕಣಗಳನ್ನು ತ್ಪಾದಿಸುವ ಸಾಮರ್ಥ 
ವಿದೆ. ಅಂತರ್‌ ಬೀಜಕಣಗಳು (ಚಿತ್ರ 20.1) ವಿಶಿಷ್ಟವಾಗಿ ಕೋಶಗಳ ಒಳಭಾಗ 
ದೆಲಿರುತ್ತವೆ. ಇದಲ್ಲದೆ ಇವುಗಳಿಗೆ ಅತಿಯಾಗಿ ವಕ್ರೀಕರಣಕ್ಕೊಳಗಾಗುವ ಗುಣವಿದೆ. 
ಅಲಸ ಕೋಶಗಳು ಸುಲಭವಾಗಿ ಸಂಗ್ರಹಿಸುವ ಕ್ಷಾರೀಯ ಅನಿಲಿನ” ಬಣ್ಣ ಗಳಿಂದ 
ಇವುಗಳನ್ನು ಕಲೆಮಾಡಲು ಸಾಧ್ಯವಿಲ್ಲ. ಈ ಮೂರು ಗುಣಗಳಿಂದ ಇವುಗಳನ್ನು 
ಸೂಕ್ಷ್ಮದರ್ಶಿನಿಯಿಂದ ಸುಲಭವಾಗಿ ಗುರುತಿಸಬಹುದು. ಇವು ವಿಶಿಷ್ಟ ಶರೀರ 
ಶಾಸ್ತ್ರೀಯ ಗುಣಗಳನ್ನು ಹೊಂದಿವೆ. ಅಂತರ್‌ಬೀಜಗಳು ಬಹುಕಾಲ ಸುಪ್ತಾವಸೆ 
ಯಲ್ಲಿ (ಕೆಲವು ವೇಳೆ ಅರ್ಧ ಶತಮಾನದಷ್ಟು) ಇರಬಲ್ಲವು ಹಾಗೂ ಅವು ಶಾಖಕ್ಕೆ, 
ಚಿಕ್ಸ ತರಂಗಾಂತರದ ವಿದ್ಯುತ್‌ ವಿಕಿರಣಕ್ರೆಯಾಶಕ್ತಿಗೆ ಮತ್ತು ವಿಷಯುಕ್ತ ರಾಸಾ 
ಯನಿಕ ವಸ್ತು ಗಳಿಗೆ ನಿರೋಧಕವಾಗಿವೆ. ಬೀಜಕಕಣಗಳ ಶಾಖನಿರೋಧಕ ಶಕ್ತಿಯು, 
ಬೀಜಕಣಗಳನ್ನು ತ್ಯಾದಿಸುವ ಬ್ಯಾಕ್ಟೀರಿಯಾಗಳನ್ನು ಪ್ರಕೃತಿಯಿಂದ ಆಯ್ದು 
ಬೇರ್ಪಡಿಸಲು ಒಂದು ಅನುಕೂಲಕರ ಪದ್ಧತಿಯಾಗಿದೆ. ನೀರಿನಲ್ಲಿ ವಿಲಂಬಿತಗೊಳ 
ಸಿದ ಮೂಲಪದಾರ್ಥವನ್ನು ಪಾಶ್ಚುರೀಕರಣಕ್ಕೊಳಪಡಿಸುವುದರಿಂದ ಬೀಜಕಣ 
ಉತ್ಪಾದಕಗಳನ್ನು ಆಯ್ದೆಮಾಡಬಹುದು. 


ಶರೀರಶಾಸ್ತ್ರೀಯ ಮತ್ತು ಜೀವರಾಸಾಯನಿಕ ದೃಷ್ಟಿಯಲ್ಲಿ ವಿಲಕ್ಷಣವಾಗಿದ್ದರೂ, 
ಅಂತರ್‌ಬೀಜಕಣಗಳನ್ನುತ್ಪಾದಿಸುವ ಬ್ಯಾಕ್ಟ್ವೇರಿಯಾಗಳು ಬೀಜಕಣ ಉತ್ಪಾದನೆ 
ಯಲ್ಲದೆ ಇನ್ನೂ ಕೆಲವು ಸಾಮಾನ್ಯ ಗುಣಗಳನ್ನು ಹೊಂದಿವೆ. ಈ ಗುಣಗಳಿಂದ 
ಇವುಗಳನ್ನು ಪ್ರಕೃತಿಯಲ್ಲಿ ಒಂದು ದೊಡ್ಡ ಗುಂಪೆಂದೆು ಸೂಚಿಸಲಾಗಿದೆ. 
ಒಂದನ್ನುಳಿದು ಮಿಕ್ಸ್‌ ಅಲಸ ಕೋಶಗಳೆಲ್ಲವೂ ದಂಡಾಕೃತಿಯವಾಗಿವೆ, ಹಾಗೂ 
ಗ್ರಾಮ್‌-ಪ್ರತಿಕ್ರಿಯೆ ಧನವಾಗಿರುತ್ತದೆ. ಚಲಾಘಾತ ಹಂತದಲ್ಲಿ ಬೆಳೆಯುತ್ತಿರುವ 
ಕೋಶಕಣಗಳ ಮೇಲೆ ಇದನ್ನು ನಿರ್ಧರಿಸಬೇಕು. ಏಕೆಂದರೆ ಬಹುತೇಕ ಬೀಜಕಣ 
ಗಳನ್ನುತ್ಬಾದಿಸುವ ಜೀವಿಗಳು ಬೆಳವಣಿಯ ನಿಲ್ಲುವ ಹಂತದ ನಂತರ ಬೇಗನೆ 
ಗ್ರಾಮ್‌ಖಣವಾಗುತ್ತವೆ. ಬೀಜಕಣಗಳನ್ನುತ್ಪಾದಿಸುವ ಬಹುತೇಕ ಜೀವಿಗಳು 


ಆಂತರ್‌ ಬೀಜಕಣವನು ತ್ಟಾ ದಿಸುವ ಬ್ಯಾಕ್ಟೀರಿಯಾಗಳು 117 


ಚಲಿಸುತ್ತವೆ ಮತ್ತು ಅವುಗಳ ಸುತ್ತಲೂ ಯಾವಾಗಲೂ ಕಶಾಂಗಗಳಿರುತ್ತವೆ 

DNA ಯ G+C .ಅಂಶಪ್ರ ಮೋಲ್‌ ಶೇಕಡಾ 25 ರಿಂದ 50ರವರೆಗೆ ದತ್ತನ 
ಮತ್ತು ಬಹುಪಾಲು ಪ್ರಭೇದಗಳಲ್ಲಿ 30 ರಿಂದ 40 ಮೋಲ್‌ ಶೇಕಡಾದಲ್ಲಿರುತ್ತದೆ, 
ಬೀಜಕಣಗಳನ್ನುಶ್ಪಾದಿಸುವ ಎಲ್ಲಾ ಜೀವಿಗಳು (ಒಂದು ನಿಶ್ಚಿತ ಅವಾಯುಜೀವಿ 
ಯನ್ನುಳಿದು) ರಾಸಾಯನಿಕ ಪರಪೋಷಿತಗಳಾಗಿರುತ್ತವೆ: ಈ ಗುಂಪಿನಲ್ಲಿ ಕಂಡು 
ಬರುವ ಶಕ್ತಿ-ಉತ್ಪಾದಕ ಜೀವಿಯ ಪರಿಣಾಮಕ್ರಿಯೆ ಅಥವಾ ಚಯೊಪಚಯ 
ಕ್ರಿಯೆಗಳ ವಿಧಾನಗಳಲ್ಲಿ ವಾಯುಜೀವಿ ಮತ್ತು ಆವಾಯಜೀವಿ ಉಸಿರಾಟ ಮತ್ತು 
ಹುದುಗುವಿಕೆಗಳು ಸೇರಿವೆ. ಬೀಜಕಣಗಳನು ತಾ.ದಿಸುವ ಬಹುತೇಕ ಜೀವಿಗಳು 


ಹ 
ಮಣ್ಣಿ ನಲ್ಲಿ ವಾಸಿಸುತ್ತವೆ. ಕೆಲವು ಪ್ರಭೇದಗಳು ಪ್ರಾಣಿಗಳಿಗೆ ರೋಗಕಾರಕ 
ವಾಗಿವೆ ಆದರೆ ರೆ bs ನಿರ್ದಿಷ್ಟ ನಿಷವಸ್ತುಗಳಿ೦ದ ಉಂಬಾಗುತ್ತದೆ. 
ದ್ರಿ 
[ee 





ಚಿತ್ರ 20.1 : ಬ್ಯಾಸಿಲಸ್‌ ಪ್ರ; ಭೇದದ ಬೀಜಕಣ-ಉತ್ಪಾದಕ ಕೋಶಗಳು : (8) ಗುರತಿ 
ಸದೇ ಇರುವೆ ಹ ಬ್ಯಾಸಿಲಸ್‌ ; (೧) ಬಾ. ಸಿರಿಯಸ್‌ , €) ಬ್ಲಾ, ಮೆಗಟೆರಿ 
ಬ್ರಿ ಥಿ 


ಯಮ್ಮ. C.F. Robinow ಅವರ The Bacteria ದಿಂದ ತೆಗೆದುಕೊಳ ಇಾಗಿದೆ 
(!. C. Gunsalus ಮತ್ರ, R Y. Stanier ಸಂಪಾದಕರು): 1, P. 208. 
Newyork, Academic Press, 1960. 


ಬೀಜಕಣ ಉತ್ಪಾದಕಗಳ ಪ್ರಾಥಮಿಕ ವರ್ಗೀಕರಣ ಉಪವಿಭಾಗಿಸುಕೆಯು 


ಮುಕ್ತೆ ಆಮ್ಲ ಜನಕಕ್ಕೆ ಸಂಜಾಧವೇದಿ ಶರಿ£ರ. ಶಾಸ್ತ್ರಿ 


rel 
ತೆ 
- 
[ಈ 
ಭ್ರ 
21 
2 
rel 
(i 
O 
ಣಿ 
> 
ಶಿ 
ಕ 
ತೆ 
6) 


೩, AAG 


ಯು ಜೀನಿ ಬೀಜಕಣ-ಉತ್ಪಾದಕಗಳು (ಜಾತಿ ಕ್ಲೊಸ್ಟಿದಿಯವೂ ) ನಿಶ್ಚಿತ ಅವಾಯು 


ಜೀವಿಗಳಾಗಿವೆ. ಇವು ಆಮ್ಲಜನಕದ ಸಂ ೦ಪರ್ಕವಲ್ಲಿ ಬೇಗನೆ ಸಾಯುತ್ತವೆ. ಅವಾಯು 


178 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಜೀನಿ ಉಸಿರಾಟದಿಂದ ಶಕಿ ಶೈ ಯನ್ನು ಪಡೆಯುವಂತಹ ಕೆಲವು ಪ ಸಭೇದಗಳನ್ನುಳಿದು 
ಮಿಕ್ಕವುಗಳಲ್ಲಿ ಜೀವವ ವ್ಯ "`ಸರಿಣಾಮ ಅಥವಾ ಚಯಾಪಚಯ ಕ ಜು ಹುದುಗು 
ವಿಕೆಯಿಂದ ಆಗುತ್ತದೆ... ವಾಯುಜೀವಿ ಬೀಜಕಣ- ಉತ್ಪಾ ಗಟ (ಬ್ಯಾಸಿಲಸ್‌ 
ಮತ್ತು ಸ್ಟೋಶರೊಸಾರ್ಲಿನ ಜಾತಿಗಳು) ನಿಶ್ಚಿ En ಗೋಳಾ 
ಕಾರದ ಅಲಸ ಕೋಶಗಳಿರುವ ನಿಶ್ಚಿತ ಜಾ ನ್‌ ಬೀಜಕಣ ಉತ್ಬಾ 
ದಕ ಪ್ರಭೇದವನ್ನು ಸ್ಟೋರೊಸಾರ್ಲಿನ ಎಂಬ ವಿಶೇಷ ಜಾತಿಯಲ್ಲಿ ಸೇರಿಸಲಾಗಿದೆ 
(ಕೋಷ್ಟಕ 20.1), 


ಕೋಷ್ಟಕ 20.1 : ತ ಬೀಜಕಣ ಉತ್ಪಾ ದಕ ಬ್ಯಾಕ್ಸಿ ರಿಯಾ 
ಪ್ರಮುಖ ಜಾತಿಗಳ ಗು 








ಜಾತಿ ಕೋಶ ಆಮ ಜನಕಕ್ಕೆ DNAಖಯ G +€C ಅಂಶದ 
ಗ 
ಆಕಾರ ಸಂಬಂಧಗಳು ವಹಿ ಮೋಲ” 
ಕದಂ 
ಬ್ಯಾಸಿಲಸ್‌ ದಂಡಾಣುಗಳು ವಾಖಯುಜೀವಿಗಳು, ಚೂಡಿ 
ವಿಚ್ಛ ಕ ಅವಾಯು 
ಜೀವಿಗಳು 

Nols ಗೋಳಗಳು ವಾಯುಜೀವಿಗಳು 40 
ಕ್ಲೊಸ್ಬಿಡಿಯವೇ ದಂಡಾಣು ನಿಶ್ಚಿತ ಅವಾಯು ದಜ 

ಗಳು ಜೇವಿಗಳು 





ವಾಯುಜೀವಿ ಬೀಜಕಣ ಉತ್ಪಾದಕಗಳು 


ಬಹುತೇಕ ವಾಯುಜೀನಿ ಬೀಜಕಣ-ಉತ್ಪಾದಕಗಳು ಬಹುಮುಖಖ್ಥೆಸಾಮರ್ಥ್ಯ್ಯ 
ವನ್ನು ಪಡೆದಿರುವ ರಾಸಾಯನಿಕ ಪರಪೋಷಿ ತಗ ಇಗಿವೆ. ಇವುಗಳಲ್ಲಿ ಹಲವಾರು 
ಜೀವಿಗಳು ಸರಳ ಸಾವಯವ ಸಂಯುಕ ಕ್ರಗಳನ್ನು (ಸಕ್ಕ ೈರೆಗಳು, ಅಮೈನೊ ಆಮ್ಲಗಳು, 
ಸಾವಯವಲನಮ್ನ ಗಳು) ಇಂಗಾಲ ಮತ್ತು ಶಕ್ತಿ ಮ ಗಾ ಉಪಯೋಗಿಸಿಕೊಳ್ಳು 
ವೆ. ಕೆಲವು ಪ್ರಭೇದಗಳಿಗೆ ಸಾವಯವ ಬೆಳವಣಿಗೆ ಅಂಶಗಳು ಬೇಕಾಗಿರುವುದಿಲ್ಲ; 
ತ್ತೆ ಕೆಲವು, ಅಮೈನೊ ಆಮ್ಲಗಳು ಯ ಬಿ. ಗುಂಪಿನ ಜೀವಸತ್ವಗಳನ್ನು 
ಆಥವಾ ಎರಡನ್ನೂ ಬಳಸುತ್ತವೆ. ಹೇಗ ವರೂ, ಬೆಳವಣಿಗೆ ಅಂಶಗಳ ಬಿಶ್ಯ ಫತೆ 


ಗಳು ಬಹು ಸರಳವಾಗಿರುತ್ತ ವೆ. ಹಲವಾರು ಘಾಯುಚೀವಿ ಬೀವಕಣ- ಉತ್ಪಾ ಚೆ 
ಗಳು 30 ರಿಂದ 45 'ಓ ವರೆಗಿನ ಅನುಕೂಲಕರ ಉಷ್ಣ ತೆಯಲ್ಲಿ ಬೆಳೆಯುವ pi 


LB 


ತೆ 


ಅಂತರ್‌ ಬೀಜ ಕಣವನ್ನು ತ್ಬಾ ದಿಸುವ ೨ ಕೈ *ರಿಯಾಗಳು 1739 


ಉಷ್ಣವ್ಪಿ ಪ್ರಯ ಜೀವಿಗಳಾದರೂ ಈ ಗುಂಪಿನಲ್ಲಿ 6500 ನಲ್ಲಿ ಬೆಳೆಯುವ ಮತ್ತು 
4560 `ಹ್ವಂತಲೂ ಕಡಮೆ ಉಷ್ಣತೆಯಲ್ಲಿ ಬೆಳೆಯದ ಉಷ್ಣವಿ.ಯ ಜಾತಿಗಳಾಗಿವೆ. 


ಬ್ಯಾಸಿಲಸ್‌ ಜಾತಿ 


ಸ್ಥಿರವಾದ ಮತ್ತು ಪ್ರತ್ಯೇಕಿಸುವ ಒಂದು 7 ಮಾದ ಆಂತರ್‌ ಬಿಜಕಣಗಳ ರ 


ಮತ್ತು ಸ್ಪೊರಾಂಜಿ ಯವರ್‌ ನೊಳಗೆ ಆವಗಳ ಸ್ಥಾನಗಳಿಗ 

ಜಾತಿಯನ್ನು ಮೂರು ಮುಖ್ಯ ನಾನಚ ನಗಿ ವತಾಕಬಹುಕು i ೫) 

1ನೇ ಗುಂಪಿನಲ್ಲಿ, ಬೀಜಕಣಗಳು ಆಂಡಾಕ. 4 ಶಿ 
ಲ 


೬ 
ಪಡೆದಿರುತ್ತವೆ. ಇದಲ್ಲದೆ ಸ್ಫೊರಾಂಜೆಯಮ್‌ಗಿಂತಲೂ ಹುಚ್ಚನ We ಇವುಗಳಿ 
ಗಿರುವುದಿಲ್ಲ. ಆದ್ದರಿಂದ ಬೀಜಕಣ-ಉತ್ಪ್ಸಾದನೆಯ ವೇ 
ಉಬ್ಬಿ ರುವುದಿಲ್ಲ. iS ಗುಂಪಿನ ಬೀಜಕಣಗಳು ಆಂಶಾಕೃತಿ ಮುಕ್ಲೆ ತ್ತವೆ ಹಾಗೂ 


ದಟ್ಟಿ ವಾದ ಭಿತ್ತಿಯನ್ನು ಪಡೆದಿರುತ್ತವೆ. ಇವುಗಳಿಗೆ ಸ್ಫೊರಾಂಜಿಯಮ್‌ ಗಿಂತಲೂ 


೧ 
ನ 
ಇ 


ಹೆಚ್ಚಿನ ವ್ಯಾಸವಿರುವುದಿಲ್ಲ. ಆದ್ದರಿಂದ ಲೇಜಕಣ-ಊತಕೃದನೆಯ ಬೆಳೆಯಲ್ಲಿ 
ಸ್ಟೊರಾಂಜಿಯಮ" ಉಬ್ಬಿರುತ್ತದೆ. EIRENE ಬೇೀಜಕಣಗಳು FRU 
ಯಲ್ಲಿದ್ದು ಯತಾವಾಗಲೂ ಸೊ ರಾಂಜಯವರನ ವ್ಯ್ಹಾಸತಿ.ಂತೀ€ ಕೆಚ್ಚಿನ ವ 


ವಿರುತ್ತದೆ, ಆದ್ದ ರಿಂದ ಒಂದು eR ಉಬ್ಬಿ ರುತ 


]ನೇ ಗುಂಪಿನಲ್ಲಿರುವ ಪ್ರಭೇದಗಳು 


ಬ್ಯಾಸಿಲಸ್‌ ಜಾತಿಯ 1ನೇ ಗುಂಪಿನಲ್ಲಿ (ಕೋಷ್ಟಕ 20.3), ಸುವರಾರಾಗಿ 
ಚಿಕ್ಕ. ಕೋಶಗಳಿರುವ (0.8೧೧ ಆಥವಾ ಕಡಮೆ ವ್ನಾಸವುಳ) ಜಾ ಮತೆ 
ಸುವರಾರಾಗಿ ಜೊಡ್ಡದಾದ ಕೋಶಗಳಿರುವ (1 ರಿಂದ 1.5; ೧) 
ಗಳ ಮಧ್ಯೆ ಇನ್ನೂ ಒಂದು ಉಪವಿಭಾಗವನ್ನು ಮಾಡಬಹುದು. ನ ಗುಂಪು 
ಬ್ಯಾ. ಸಟಿರಿಸ್‌ ಗುಂಪು) ಪಾಲಿ 0. ಹಡಾಕ್ಕ ಿಕ್ಸೈಬ್ಬು ಬೆರೇಟ್‌ ಆನ್ನು ಕಾಯ್ದಿ ಡುವ 
ಪದಾರ್ಥವಾಗಿ ಉತ್ಪಾದಿಸುವುದಿಲ್ಲ, ಜೆ ಎರಡನೆಯ ಗುಂಪು ಬ್ಯಾ, ಮೆಗಟೆರಿಯಂ 
ಬ್ಯಾ. ಸಿರಿಯಸ್‌ ಗುಂಪು) ಆದನ್ನು ಉತ್ಪುದಿಸುತ್ತವೆ. 


ಬ್ಯಾಸಿಲಿಸ- ಸಟಿಲಿಸ್‌ ಒಂದು ನಿರ್ದಿಷ್ಟ ವಾಯುಜೀವಿ. ಇದಕ್ಕೆ ಬಳವಣಿಗೆ 
ಆಂಕಗಳ ಆವಶ್ಯಕತೆ ಇಲ್ಲ. ಈ ಜೀವಿಯು ಕೋಶ ಬಾಹ್ಯದಲ್ಲಿ ಪ್ರಭಾವಶಾಲಿಯಾಗಿ 
ಅಮೈಲೇಸುಗಳನ್ನು (ನಿಷ್ಟವ ನ್ನು ಛೇದಿಸುವ ಕಿಣ್ವಗಳು) ಮತ್ತು ಪೋಟಿಯೇಸ್‌ 
ಕಿಣ್ವಗಳನ್ನು ಉತ್ಪಾದಿಸುತ್ತದೆ ಮತ್ತು ಈ ಕಿಣ್ವಗಳನ್ನು ಸಾ ಇರಿಕಾ ಮಟ್ಟಿ ದಲ್ಲಿ 
ಉತ್ಪಾದಿಸಲು ನೆರವಾಗುತ್ತದೆ. ಚಿಕ್ಕ ಕೋಶಗಳನ್ನುಳ್ಳ ಇನೆ ಕ್ಲಾಂದು ಮುಖ್ಯ 


180 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 
| ಈ 


ಪ್ರಜಭೇದವಾದ ಬ್ಯಾ. ಲೈಕೆನಿಫಾವಿ ಜು... ಪರಿಸ್ಥಿತಿಗಳಲ್ಲಿ ಸಕ್ಕರೆಯನ್ನು 
ಹುದುಗಿಸುವುದರಿದ ಅಥವಾ ನಿಸ್ಕಾರಜನಕೀರಣದಿಂದ ಬೆಳೆಯ ಯಬಲ್ಲಂಥ ಅವುಗಳ ಗುಣ 
ದಿಂದ ಬ್ಯಾ. ಸಟಿಲಿಸ್‌ ಬಂದ 1 ಗಿರುತ್ತದೆ. ಬ್ಮಾ. ಲೈಕೆನಿಫಾರ್ವಿಸ್‌ ನ ಸಕ್ಕರೆ 


ಕೋಸಪ್ಟಕ 20.2: ಬ್ಯಾಸಿಲಸ್‌ ಜಾತಿಯ ಪ್ರಾಥಮಿಕ ಉಪೆನಿಭಾಗಿಸುವಿಕೆ 








ಬ 
ಗುಂಪು ಕಿಸ ಕೆಗಳು ಮುಖ್ಯ ಪ್ರಭೇದಗಳು 
ಸ ಬೀಜಕಣಿಗಳು ಆಂಡಾಕೃತಿಯ ಲ್ರಿದ್ದು, ಬ್ಯಾ. ಸಟ್ಟೆಲಿಸ್‌, ಬ್ಯಾ. ಬೈಕೆ 
ತೆಳುವಾದ ಭಿತ್ತಿಯನ್ನು ಪಡೆದಿವೆ. ನಿಘಾರ್ಮಿಸ್‌, ಬ್ಯಾ. ಮೆಗಟೆ 
ತ್ಲ 
ಇವು ನ್ಫೊರಾಂಜೆಯೆವು" ನ ನಲ್ಲಿ ಮಧ್ಯ ರಿಯಮ್‌, ಬ್ಯಾ. ಸಿರಿಯಸ್‌. 
ದಲಿ ಆಥವಾ ತುದಿಗಿಂತ ಈಜಿ ಇರು ಬ್ಯಾ. ಆಂ ಥ್ರಸಿಸ್‌, ಬ್ಯ 
ಬ ಘಿ 
ಕ್ರವೆ. ಬೀಜಕಣದಿಂದ ಸ್ಟೊರಾಂಜಿ ಹುರಿಂಬೆಯೆಸ್ಸಿಸ್‌, 
ಯಮ್‌ ಉಬ್ಬಿ ರುವುದಿನ್ಬ. 
Els ಬೀಜಕಣಗಳು ಅಜಾ 20 R ಬ್ಲಾ. ಪಾಲಿಮಿಕ್ಕ 
ಲ ಹ್ಮ ಕಿ ಣಿ 
ದಟ್ಟವಾದ ಭಿತ್ತಿಯನ್ನು ಪಡೆದಿವೆ. ಬ್ಯಾ. ಮಾಸಿರನ್ಸ್ಸಿ, 
ಸ್ಪೊರಾಂಜಿಯಮ ನಲ್ಲಿ, ಮಧ್ಯದಲ್ಲಿ ಬ್ಯಾ. ಸರ್ಕುಲನ್ಸ್‌, 
ಆಥವಾ ತುದಿಗಿಂತ ಈಲೆಗೆ ಇವು ಇರು 
ತ್ತವೆ. ಬೀಜಕಣದಿಂದ ಸ್ಫೂರಾಂಜಿ 
ಯಮ್‌ ಉಬ್ಬಿ ರುತ್ತದೆ. 
ಬಿ ಎ0 
WR ಬೀಜಕಣಗಳು ಗೋಳಾಕಾರವನ ನ್ನ್ನ ಬ್ಯಾ. ಪಾಶ್ಚುಕ್ಕೆ 


ಮತ್ತು ದಟ್ಟ ಮಾದ ಭಿತ್ತಿಯನ್ನು ಪಡೆ 
ದಿವೆ. ಸ್ಟೊರಾಂಜಿ ಶಯಮನಲ್ಲಿ ಇವು 
ಬರುತ್ತವೆ. ಬೀಜಕಣದಿಂ- 


ರಾಂಜಿಯಮ" ಉಬಿ ರುತದೆ. 
೬ ಎ 





ಹುದುಗುವಿಕೆಯು ವಿಭಿನ್ನವಾಗಿರುತ್ತದೆ ಣೆ 2,3-ಬ್ಯುಟೀನಡಯಲ್‌, C೦2 ಮತ್ತು 


ಗ್ಗ ಸರಾಲ್‌ಗಳು ಮುಖ್ಯವಾದ ಅಂತ್ಯ. ಉತ್ಪನ್ನ ಇಾಗಿರುತ್ತವೆ ವೆ. ಬ್ಮುಖೇನಡಯಲ್‌ 
ಹುದುಗುವಿಕೆಯನ್ನು ನಡೆಸುವ ಬಹುಪಾಲು ಇತರ ಬ್ಯ್ಯಾ ಕ್ವೀರಿಯಾಗಳಂತೆ ಅಲ್ಲದೆ 


ಪ್ರಜೇದವು ಜಲಜನಕವನ್ನು ಉತ್ಪಾದಿಸುವುದಿಲ್ಲ ; ಬ್ಯುಟೇನ”ಡೆಯಲ್‌ಆನ್ನು 
ಉತ್ಪಾ ದಿಸುವುದೆರಿಂದ ದೊರೆಯುವ ಹೆಚ್ಚಿನ ಆಕರ್ಷಕ ಶಕ್ತಿಯನ್ನು, ಟ್ರಯೊಸ್‌ 
ಫಾಸ್ಟೈಟ್‌ಆನ್ನು ಗ್ಲಿಸೆರಾಲ್‌ ಆಗಿ ಆಪಕರ್ಹಿಸಲು ಉಪಯೋಗಿಸುತ್ತದೆ. ಗ್ಲುಕೋ 
ಸ್‌ A ಸಮತೊಕಗೊಳಿಸಿದ ಸಮಾಕರಣವು ಈ ಮುಂದಿನಂತಿದೆ, 


ಪ 


4 ಜ್‌ ಕಾ ಹಾಲಿ. x x J ಲ ಎ 
ಆಂತರ್‌ ಬೀಜಕಣವನು ತಾ ದಿಸುವ ಬಾ ಕೀರಿಯೂಗಲು 181 


ತಗ್ಗು ಕೋಸ್‌ — 2H 3CHOHCHOHCH3 + 4C02 + 2CH2O0HCHO 
HCH 20H 


ಸಲ್ಲ ನಾರ್ಮಿಸ್‌ ನಿಸ್ಟಾರಖನಕೀಕರಿಸುವ ನಿಯೋಗಿಯೂ ಆಗಿದೆ. ಈ 
ಜಾತಿಯಲ್ಲಿ ಇದೊಂದೇ ಪ್ರಭೇದಕ್ಕೆ ಈ ರೀತಿ ಜೀವದ್ರವ ವ್ಯಪರಿಣಾಮ ಆಥವಾ 
ಚಯಾಪಚಯ ಕ್ರಯಾಗುಣವಿಡೆ. ಬಹುಪಾಲು ಇತರ ನಿಸ್ಸಾರಜನಕೀಕರಿಸ:ವ 

ಬ್ಯಾಕ್ಟೀರಿಯಾಗಳಿಗಿ ಗಿಂತಲೂ ಹೆಚ್ಚಿನ ನೈಟಿ ೇಟ್‌ ಸಾಂದ್ರ ತೆಗಳನ್ನು ತಡೆದುಕೊಳ್ಳ 
ಬಲ್ಲುದಾದ್ದರಿಂದ ಇದನ್ನು ಅವಾಯುಜೀವಿ ಬೆಳ ವಣಿಗೆಯಿಂದ, ಸೇಕಡಾ 8ರಷ್ಟು 


(1102 ಇರುವ ಪೆಪ್ಟೋನ” ಮಾಧ್ಯಮದ ನ್ನಿ ಆಯ್ಕೆಯಾಗಿ ಹೆಚ್ಚಿ ಸಬಹುದು. 


1ನೇ ಗುಂಪಿನ ದೊಡ್ಡ ಸ ಕೋಶೆಗಳೆನ್ನೆಳ್ಳ ಪ್ರಭೆ ಭೇದಗಳು ಬ್ಯಾ. ಮೆಗಾಟೆರಿಯಮ್‌ 

ಮುತ್ತು ಚ ಸಿರಿಯಸ್‌ ಫೆ ಗ್ರಜೇದದ ಗುಂಪ್ರಗಳೆಂಬ ಎರಡು ಉಪಗುಂಪುಗಳಾಗಿವೆ. 
ಮೊದಲನೆಯದು ಬೆಳವಣಿಗೆ ಆಂಶಗಳ ಅವಶ್ಯಕತೆ ಪಡೆದಿರದ ನಿಶ್ಚಿತ ವಾಯುಜೀವಿ 
eee » ಕುದುಗುವ ಸಕ್ಸ ರೆಗಳನ್ನೊ £ ಆವಾಯುಜೀವಿ ಶ್ಲಿತಿಯಲ್ಲಿ 
ಬಿಳೆಯುುತ್ತವೆ. ಇವುಗಳಿಗೆ ಬೆಳ 'ವಚಿಗೆ ಅಂಶಗಳಾಗಿ ಅಮೈನೊಳಮ್ಣು ಗಳು 
ಪಃ ಬ್ರ ಣಾ 
ಬೇಕಾಗಿವೆ, ಬ್ಯಾ. ಸಿರಿಯಸ್‌ ಗುಂಪಿನಲ್ಲಿ ಬೀಜಕಣಗಳಗೆ ಸಡಿಲವಾಗಿರುವ ಏರು 
ಸ್ಫೋರಿಯವ ಎಂಬ ಒಂದು ಹೊರಕವಚನಿನಿ (ಚಿತ್ರ 20.2). ಆದರೆ ಇದು 
ಬ್ಯಾ. ಮೆಗಟೆರಿಯಮ್‌ನಲ್ರಿರುವುದಿಲ್ಲ. 


ಚಿತ್ರ 20.2: ಬಾ.ಸಿಲಸ್‌ ಸದಿಖಯಸ್‌ನ 


ಸಲ 

ಪೂರ್ಣವಾಗಿ ಬೆಳೆದ ಅಂತರ್‌ ಬೀಜಕಣಗಳು ! 
(೫3. ಭಾ ಕಲೆಯಾ ದ ಪ್ರತಿಯೊಂದು ಬಜ 
ಚ್‌ ನ 


ಬ್ಲಾ. ಸಿರಿಯಸ್‌, ಮಣಿ ನಲ್ಲಿ ವಿಪುಲ 
[2] (ಡಿ 





ವಾಗಿ ಬೆಳೆಯುವ ಹಲವಾರು ವಾಯು | 
ಜೀವಿ ಬೀಜಕಣ-ಉತ್ಪಾದಕಗಳಲ್ಲಿ 
ಒಂದಾಗಿದೆ. ಕೆಲವು ತಳಿಗಳು (ಬ್ಯಾ. ಸಿರಿಯಸ್‌ ವಿಧ ಮೈಕಾಯ್ಡಿಸ*) ಶಿಲೀಂಧ್ರದ 
ಸಮುದಾಯಗಳನ್ನು ಹೋಲುವ ವಿಶಿಷ್ಟ ಗೂ ಭಜ ನ್ನುತ್ಬಾದಿಸುತ್ತ ಚ 
(ಚಿತ್ರ 20.3). ಇದು, ಕೋಶಗಳು ವಿಭಜನೆಯ ನಂತರ ಒಂದಕೆ ನ ದು ಅಂಟ 
ಕೊಂಡು ಬಹು ದೊಡ್ಡ ಸರಪಣಿಗಳನು ಎ ೦ಟುಮಾಡುವುದನ್ನು ಸೂಚಿಸುತ್ತದೆ. 


ಗಳ ವರ್ಗೀಕರಣ ಮತ್ತ ವಿವರಣೆ 


ಕ 
ಧ್ರ 


ವ 


ಬ 


ಬಾ ಕೀದಿಯ 


182 























“ಬ೧ದ 
ಬಲ ಭಂ — 4 ಥಃ + + 0 ಓಸಿ ೇಣ 
ಆ 
2೮೦ ಭಕಿ ಹಾ + + ಕಾ + ೧೯೭೧ ಿಂಣ “ಟಾ 
ಸ NE Fs df ವ್ಯ ಸ್ಯ ಕ ಹಲಳ "ಆ 
Rocy ,ಜಂ೦% ec 
ನ್‌ ಪಾ ಷಾ -|- +10 ಆ 2೦೦೧೫೬೪ er 
ಜತೆ + + — + ವ 8°0> 15 3ಲೀದೇಲಣ'ದ ಗಂ 
Es pn ಲ + — 9’ 0 prc ಗ 
೧೩೩ ಬಂ ಮಲ 0” ಕ್ರ . ೯ ಇತ್ರ ತ್ತ ನ ಗ್ದ 
ಟಬರಗಿಣ ರಾಜೀಯೀಣಣ § ದ ಚ dl ಗ್‌ ಎ 3% ತ್ಕ 





ceva Rap creer ಜೂಟನಾಗಿ ಧಾ orn seo 381 : £'02 ಎಾಲಾ 


ಅಂತರ್‌ಬೀಜಕಣವನು ತಾ ನಿಸುವ '್ಯಕ್ಟೀರಿಯಾಗಳು 183 


ಆಜ 


ಬ್ಯಾ. ಸಿರಿಯಸ್‌ಗೆ ಅನೇಕ ಗುಣಗಳಲ್ಲಿ ಹತ್ತಿರ ಸಂಬಂಧವನ್ನು ಪಡೆದಿರುವ 
ಇತರ ಎರಡು ಪ್ರಭೇದಗಳು ಬ್ಯಾ. ಆಂಧ್ರಸಿಸ್‌ ಮತ್ತು ಬ್ಯಾ. ಥುರಿಂಜೆಬೆನ್ಸಿಸ್‌ ಆಗಿವೆ. 
ಇವು ಕೃಮವಾಗಿ ಸಸ್ಮನಿಗಳಿಗೆ ಮತ್ತು ಕೆಲವ್ರ ಕೀಟಗಳಿಗೆ ರೋಗಕಾರಕಗಳಾಗಿವೆ. 

RS fd fed 
ಬ್ಯಾ. ಆಂಥ್ರಸಿಸ್‌, ಸವಗಳಲ್ಲಿ ಮತ್ತು ಕುರಿಗಳಲ್ಲಿ ಕಂಡುಬರುವ ಹಾಗೂ ಮನುಷ್ಯರಿಗೂ 

ಇ (ಗಾ ತ [4 

ರಾ ೦ದಿಲ ಕ Joti 
ಹರಡಬಹುದಾದ ಆಂಥ್ರಾಕ್ಸ್‌ ರೋಗ 
ಕಾರಕ ಥಿಯೋಗಿಯಾಗಿದೆ. ಅತಿ 
ಥೇಯದ ದೇಹದೊಳಗೆ ಹೆಚ್ಚಾಗಿ ಬೆಳೆ 
ಯುವ ಸಾಮರ್ಥ್ಯ ಪಡೆದಿರುವುದನ್ನು 
ಗಮನಿಸಿದರೆ ಬ್ಯಾಸಿಲಸ್‌ಗಳಲ್ಲಿ 


pr 


ಮಿ y ಹ ಕ 
ಇದೊಂದೇ ಮೇಲ್ಮಟ್ಟದ ಪ್ರಾಣಿಗಳ 


ಚಿತ, 2ರ. 3೪ ಬಾಸಿಕು 
೪73 

ವಿಧ ಮೈಕಾಯ್ದಿಸ್‌ಗಳ ಒಂದು ಸಮುದಾಯ 

(೫. 1.1). ಡೇವಿಡ್‌ ಕಾರ್ನಿಲಿಯಸ್‌ ಮತ 


C.F. Rcbinow ಅವರ ಕೃಪೆ, 





ಮೀಲೆ ನಿಜವಾದ ಪೆರಾವಲಂಬಿಯಾಗಿದೆ. ಹೆಚ್ಚು ವಿವರವಾಗಿ ಅಧ್ಯಯನ ಮಾಡಿರುವ 
ಆದರ ರೋಗಕಾರಕತೆಯಿಂದೆ (27 ನೇ ಅಧ್ಯಾಯ ನೋಡಿ) ಮಾತ್ರವಲ್ಲದ, ಅದರ 
ಶಾಶ್ವತ ಅಚಲತ್ಹದಿಂದಲೂ ಬ್ಯಾ. ಸಿರಿಯಸ್‌ಫಿಂದ ಪ್ರತ್ಯೇಕಿಸಬಹುದು. 


ಹಲವು ರೆಪಿಡೊಸ್ಸೈರಸ್‌ ಕೀಟಗಳ ಕ್ಯಾಟರ್‌ಪಿಲ್ಲರ್‌ಗಳಲ್ಲಿ ಬ್ಯಾ. ಥುರಿಂಜೆಯೆನ್ಸಿಸ್‌, 
ಪಾರ್ಶ್ವವಾಯು ರೀತಿಯ ಒಂದು ರೋಗವನ್ನುಂಟುಮಾಡುತ್ತದೆ. ಬ್ಕಾ. ಥೆ:ರಿಂಜೆ 
ಯೆನ್ಸಿಸ್‌ನ ಬೀಜಕಣಗಳನ್ನು ಆಥವಾ ಬೀಜಕಣಗಳನ್ನುತ್ಕಾದಿಸುವ ಕೋಶಗಳಿರುವ 


ಸಸ್ಯಪದಾರ್ಥವನ್ನು ಕ್ಕಾಟಿರ್‌ ಪಿಲ್ಲರ್‌ಗಳು ಭಕ್ಷಿಸಿದಾಗ ಪಾರ್ಶ್ವವಾಯು ಉಂಟಾಗು 
ದೆಮತ್ತು ಈ ರೋಗವು ಬೀಜಕಣ ಉತಾ ದಿಸಲ್ಪಡುವ ಸಮಯರಲ್ಲಿ ಬ್ಯಾಕ್ಟೀರಿಯಾ 
Ki ಟ 


ತ್‌್‌ 
ಈ 
ಹಾದಿ ಹಾವ 


ಗಳಿಂದ ಹೊರಬಂದ ಒಂದು ವಿಷಯುಕ್ತ ಸೋೋಹೀನನಿಂದ ಉಂಟಾಗುತ್ತದೆ. ಈ 


ವಿಷಯುಕ್ತ ಪ್ರೋಟೀನನ್ನು ಬ್ಯಾ. ಥುರಿ:ಜೆಯೆನ್ಸಿಸ್‌ನ ಸ್ಪೊರಾಂಜಿಯಾಗಳಲ್ಲಿ ಸೂಕ್ಷ್ಮ 
ದರ್ತಿನಿಯಿಂದೆ ನೋಡಬಹುದು (ಚಿತ್ರ 20.4). ಪ್ರತಿಯೊಂದು ಸ್ಪೊರಾಂಜಿಯವಂ' 
ನಲ್ಲಿ ಬೀಜಕಣದ ಪಕ್ಕದಲ್ಲಿ ಆತ್ಯಂತ ಕ್ರಮಬದ್ಧ ವಾಗಿರುವ ದ್ವಿಗೋಪುರಾಕಾರದ 
ಹರಳರುತ್ತದೆ. ಸ್ಪೊರಾಂಜಿಯಾಗಳ ಸ್ವಯಂನಾಶದ ನಂತರ ಹರಳುಗಳನ್ನು ಬೀಜ 
ಕಣಗಳಿಂದ ಬೇರ್ಪಡಿಸಬಹುದು (ಚಿತ್ರ 20.5), ಆಹಾರವಾಗಿ ನೀಡಿದ ಪ್ರಯೋಗ 


ಗಳು, ರೋಗದ ಎಲ್ಲಾ ಲ_್ಷಣಗಳನ್ನು ಅವು ಪುನಃ ಉಶ್ಪಾದಿಸಬಲ್ಲವೆಂಬುದನ್ನು 
ತೋರಿಸಿವೆ, ಆದ್ದರಿಂದ ಇದು ಸೋಂಕಾಗಿರದೆ, ವಿಷಪ್ರಭಾನವಾಗಿರುತ್ತದೆ. ಹರಳು 


184 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಪ್ರೊ (ಟೀನ" ಕ್ಲಾರೀಯ ಪರಿಸ್ಥಿ ತಿಗಳಲ್ಲಿ ಮಾತ್ರ ಕರಗುತ್ತ ಕ್ರದೆ ಮತ್ತು ಕ್ಯಾಟರ್‌ಪಿ ಲ್‌ 
ಕರುಳಿನಲ್ಲಿ ಸೇರಿದ ನಂತರ ಅಲ್ಲಿರುವ ಸಾರಿಯ ಅಂಶಗಳಲ್ಲಿ ಹ ಕರಗುತ್ತದೆ. ಈ 
ಕರಗುವ ಪ್ರೆ ಪ್ರೊ (ಟೀನ್‌ ಕರುಳಿನ ಸುತ್ತಲೂ ಇರುವ ಎಪಿಥೀಲಿಯಲ್‌ ಊತಕವನ್ನು 
ಸಡಿಲ ಮಾಡುತ್ತವೆ. ಇದರಿಂದ ಕರುಳಿನ ಕ್ಲಾರೀಯ ಅಂಶಗಳು ಕೀಟದ ರಕ್ತದೊಳಕ್ಕೆ 
ಪ್ರಸರಿಸುತ್ತದೆ. ಇದರಿಂದ ರಕ್ತದ ೧ ನಲ್ಲಿ ಬದಲಾವಣೆಯುಂಟಾಗಿ ಸಾಮಾನ್ಯ 
ಪಾರ್ಶ್ವವಾಯು ಬೇಗ ಉಂಟಾಗುತ್ತದೆ 


ಬೀಜಕಣಗಳನ್ನುಂಟುಮಾಡುವ, ಆದರೆ ಹರಳನ್ನು ತ್ಪ್ಯಾ ದಿಸುವ ಗುಣವನ್ನು 
ಕಳೆದುಕೊಂಡಿರುವ ಬ್ಯಾ. ಹುರಿಂಜೆಯೆನ್ಸಿಸ್‌ನ ಉತ್ಪರಿವ ಶಿನತಗನನ್ನು ಬೇರ್ಪಡಿಸಲು 
ಸಾಧ್ಯ. ಇಂತಹ ಉತ್ಪರಿರರ್ತಿತಗಳು ಕೀಟಗಳಿಗೆ ಪೂರ್ಣವಾಗಿ ರೋಗಕಾರಕ 
ವಾಗಿರುವುದಿಲ್ಲ. ಇವುಗಳನ್ನು ಬ್ಯಾ. ಸಿರಿಯಸ್‌ಫಿಂದ ಪ್ರತ್ಯೇಕಿಸಲು ಆಗುವುದಿಲ್ಲ. 
ಆದ್ದರಿಂದೆ ಬ್ಯಾಸಿಲ್ಲಸ್‌ ಥುರಿಂಜೆಯೆನ್ಸಿ ಸ್‌ಅನ್ನು ಬ್ಯಾ. ಸಿರಿಯಸ್‌ ಒಂದು ವಿಶೇಷ ಜೀವಿ 
ಯಾಗಿ ಪರಿಗಣಿಸಬಹುದು. ಈ ಬ್ಯಾಕ್ಟೀರಿಯ ಯಮ್‌ನಲ್ಲಿ ಹರಳು ಉತ್ಪಾದನೆಯ 
ಪ್ರಾ ಮುಖ್ಯತೆ ತಿಳಿದುಬಂದಿಲ್ಲ. ಆದರೆ, ಈ ಗುಣವನ್ನು ಕಳೆಜೆತೆಸಿಂಡ ಉತ್ಪರಿವರ್ತಿತ 
ಹ ಬತ. ವಿಧಗಳಲ್ಲಿ ಪ ಪ್ರಭಾವಕ್ಕೊಳಗಾಗದೇ ಸ ಭು! ಹರಳು ಉತ್ಪಾದನೆಯು 
ಸಾಮಾನ್ಯ ಬೆಳವಣಿಗೆಯಲ್ಲಿ ಅಥವಾ ಬೀಜಕಣ ಉತ್ಪಾದನೆಯಲ್ಲಿ ಒಂದು ಆವಶ್ಯಕ 


ಪಾತ್ರವನ್ನು ವಹಿಸುಪುದಿಲ್ಲವೆಂದು ತೋರಿಸುತ್ತದೆ 


pa 
ಹಾ 
[ಈ 
Oo 
Fa 
2 
ಪ 


ಫೆ ವ್ಯಸಿಲ್ಲಸ್‌ ಜಃ ಹೆಚ್ಚು ಪೋಷಣಾ ವಿಶೇಷತೆಯನ್ನು 

ೋರಿಸುವಂತಹ ಬ್ಲಾ. ಫ್ಲಾಸಿ ಡಿಯೊಸಸ್‌ ಕೂಡ ಸೇ ಹಲವ; ವಿಧದ ಸಾವಯ 
ತೋರಿಸುವಂತಹ ಬ್ಲಾ. ಫಾ ಕೂಡ ದ ಹ ಧ ವಯವ 
ಸಂಯುಕ್ತ ಗಳನ ನ್ನು ಇಂಗಾಲ ಬಕ ಶಕ್ತಿಮೂಲಗಳಾಗಿ ಉಪಯೋಗಿ ಸ ಬಬ್ಬಂಥ 
| ನೇ ಗುಂಪಿನ ಇತರ ಜೀವಿಗಳಿಗೆ ವಿರುದ್ಧವಾಗಿ, ಬ್ಯಾ. ಫ್ಯಾಸ್ಟಿಡಿಯೊಸಿಸ್‌, ಕೇವಲ, 
ಬರಗು ಪುರೈನ ಆದ ಯುರಿಕ್‌ ಆಮ್ಲವನ್ನು ಮಾತ್ರ ತನ್ನ ಇಂಗಾಲ ಮತ್ತು ಶಕ್ತಿ 
ಮೂಲವಾಗಿ ಉಪಯೋಗಿಸುತ್ತದೆ, 


|| ನೇ ಗುಂಪಿನ ಪ್ರಭೇದಗಳು 
ಭೇದಗಳಲ್ಲಿ ಗಣನೀಯವಾಗಿ, ದಪ್ಪವಾಗಿರುವ 


|| ನೇ ಗುಂಪಿನ ಬ್ಯಾಸಿಲಸ್‌ ಪ್ರಜೇ 
ಭಿತ್ತಿಯನ್ನು ಹೊಂದಿರುವ ಬೀಜಕಣಗಳು , ಸ್ಟೊರಾಂಜಿಯವರಅನ್ನು ಮನಾರ್ಹ 


ವಾಗಿ ಉಬ್ಬಿ ಸುತ್ತವೆ, ಇವು ಸಕ ಕೃರೆಗಳ ೪ನ್ನು ಹುದುಗಿಸುವಂತಹ ಐಚ್ಛಿಕ ಆವಾಯು 
ಜೀವಿಗಳಾಗಿವೆ. ವಾಸ್ತವವಾಗಿ ಇವುಗ ಗಳಲ್ಲಿ. ಕೆಲವು (ಉದಾ: ಜ್ಯ ಪಾಲಿಮಿಕ್ಸ) 
ಸಕ್ಕರೆಗಳನ್ನು ಇಂಗಾಲ ಮತ್ತು ಶಕ್ತಿ 5 ಮೂಲಗಳಾಗಿ ಉಪಯೋಗಿಸಬಲ್ಲವು, ಹುದುಗಿ 
ಸುವ ಶರ್ಕರಫಿಷ ವನ್ನು ಒಡಗಿಸುವಂತಜಿ ಸಂಕೀರ್ಣ ಮಾಧ್ಯಮದಲ್ಲಿ ಇವು ಕ್ಷೀಣ 
ವಾಗಿ ಬೆಳೆಯುತ್ತವೆ ಈ ಗುಂಪಿನ ಎಲ್ಲಾ ಪ್ರಭೇದಗಳಿಗೆ ಸಾವಯವ ಬೆಳವಣಿಗೆ 


ಅಂತರ್‌ಬೀಜಕಣವನು ತ್ಪಾದಿಸುವ ಬ್ಯಾಕ್ಟೀ ೇೀರಿಯಾಗಳು 185 


ಅಂಶಗಳ ಅವಶ್ಯ ಕತೆಯಿದೆ: ಈ ರೀತಿ ಥಯಮಿನ್‌ ಮತ್ತು ಬಯೊಬಟರ್ನಗಳ ಅವಶ್ಯ ಕತೆ 


ಸಾಮಾನ್ಯ ಗ ಕೆಲವು ಪ್ರಭೇದಗಳಿಗೆ ಅಮೈನೊ ಆಮ್ಲಗಳ ಅವಶ್ಯ ಕತ್ರೆ ಕ 
ಇರುತ್ತದೆ. 


EN ಗ್‌ 2 ಹ ಹು ಗ ನಗೆ 


ಸ 


೫... ಬಾನ ಜೊತೆಗೆ. 
ಕಾರದ ಹರಳಾ ಇರುತ್ತದೆ, P. Fitz James ಅವ 





ಚಿತ್ರ 20.5: ಹರಳು ಉತ್ಪಾದಿಸುವ 
ಬ್ಯಾಸಿಲ್ಲಸ್‌ನ ಎಕ್ಸೊಸ್ಕೊ ಫೀರಿಯಮ್‌ನಿಂ ದ 
ಆವರಿಸಲ್ಪಟ್ಟ ಬಳೆ ವ ಮುಕ್ತ ಬೀಜಕ್ಕೆ 
ಮತ್ತು ಮುಕ್ತೆ ಹರಳುಗಳ ಯಣಕಣ ಸೂ 
ಚಿತ್ರ (ಲೋಹದಿಂದ ನೆರಳ: ನೀರಿದೆ 
ತಯಾರಿಕೆ. X 7,500), C.L. Hannay 
ಮತ್ತು P. Fitz James ಅವರ "The 
protein crystals of B. thurin- 
gensis’ ನಿಂದ... Can. J. Micro- 
biol. 1, 694 (1955). 





4 


|| ನೇ ಗುಂಪಿನಲ್ಲಿ ಬ್ಯಾಸಿಲಸ್‌ ಪಾಲಿಮಿಕ್ಸ ಒ೦ದು ವಿಶೇಷ ಲಕ್ಷಣವನ್ನುಳ್ಳ 
ಪ್ರಜೇದ, ದರ ಬೀಜಕಣಗಳು ನೀಪಾಯಿಯಾಕೃತಿಯಲ್ಲಿದ್ದು » ಮೇಲ್ಮೈಯ 
ಎತ್ತರ ತಗ್ಗುಗಳಿಂದ ಕೂಡಿರುತ್ತದೆ (ಚಿತ್ರ 20.6). ಬ್ಯಾ. ಪಾಲಿಮಿಕ್ಸ ಸಕ್ಕರೆಗಳನ 
ಬುಟೀನ್‌ಡಯಲ್‌ ಆಗಿ ಹುದುಗಿಸಬಲ್ಲುದು. ಆದರೆ ಅಂತ್ಯ ಉತ್ಪನ್ನಗಳು ಬ್ಯಾ. 
ಲೈಕೆನಿಫಾರ್ಮಿಸ್‌ ನ ಅಂತ್ಯ-! ಉತ್ಪನ್ನಗಳಿಗಿಂತಲೂ ಭಿನ್ನ ಪತತ ಕೆ. ಈ ಉತ್ಪನ್ನ 
RYT, ಚ ಟೇನ್‌ಡಯ ಬಲ್ಕ್‌, ಇಥನಾಲ್‌, ಅಸಿ ny ಅನ, €0೦2 ಮತ್ತು 
2 ಆಗಿವೆ. 


186 ಬ್ಯಾಕ್ಟೇರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಬ್ಯಾ. ಪಾಲಿಮಿಕ್ಸದ ಮತ್ತೊಂದು ಆನಾಮಾನ್ಯ ಗುಣವೇನೆಂದರೆ, ವಾತಾವರಣ 
ವನ್ನು ಸ್ಥಿರೀಕರಿಸುವ ಅದರ ಶಕ್ತಿ: ಬ್ಯಾಸಿಲ್ಲಸ್‌ ಪ್ರಭೇದೆಗಳಲ್ಲಿ 
ಇದೊಂದಕ್ಕ ಮಾತ್ರ ಈ ಲಕ್ಷಣ ದೆ. ಬ್ಯಾ. ಪಾಲಿನಿಕ್ಸ ಒಂಡು ಪ್ರಭಾವಶಾಲಿಯಾದೆ 
ಸಾರಜನಕ ಸ್ಮಿರೀಕರಣವಾದರೂ ಸಾರಜನಕ ಸ್ಥಿರೀಕರಣವು ಕೇವಲ ಅವಾಯುಂಜೀವಿ 
ಸಿತಿಗಳಲಿ ಮಾತ, ಆಗುತ್ತದೆ 
pl ಗ ೬ ವಧ 
ಏಕೆಂದರೆ ಇವಕ್ಕೆ ಬೇಕಾದ ಕಿಣ್ವ 
ದೆ ್ಸ್ಣ್ಯ ಬ 
ವ ವಸ್ಮೈಯು, ಮುಕ್ತ ಆಮ್ಲಜನ 
ಣಿ ಡ್‌ 
ವು ಅಲ್ಪ ಪ್ರಮಾಣದಲ್ಲಿದ್ದರೂ 
ಸೇಗಿದ 
ನಿಷೇಧಿಸಲ್ಪಡುತ್ತದೆ (ಅಥ ವಾ 
ದಮನವಾಗಬಹುದು). ಈ ಗುಣ, 





ಐಚ್ಛಿಕ ಅವಾಯುಜೀವಿ ಸಾರಜನಕ ಸ್ಥಿರೀಕಾರಕವಾದ, ಏರೊಬ್ಬ್ಯಾರ್‌ ಎರೊಜೆನಿಸಾಗೆ 
ಸಹ ಇದೆ (18ನೇ ಅಧ್ಯಾಯ ನೋಡಿ). 


ಬ್ಯಾಸಿಲ್ಲಸ್‌ ಮಾಸಿರನ್ಸ್‌, ಸಕ್ಕರೆಗಳನ್ನು ಹುದುಗಿಸಿ ಅಸಿಟೋನ್‌ ಮತ್ತು ಇಥ 


ನಾಲ್‌ಗಳನ್ನು ಮುಖ್ಯ ಸಾವಯವ ಅಂತ್ಯ-ಉಶ್ಪಾದನೆಗಳಿಗಾಗಿ ಉತ್ಪಾದಿಸುತ್ತದೆ. 


ಬ್ಯಾಸಿಲ್ಲನ್‌ ಸರ್ಕುಲನ್ಸ್‌. |||ನೇ ಗುಂಪಿನಲ್ಲಿ ಕೂಡ ಕಂಡುಬರುವ ಒಂದು ವಿಶಿಷ್ಟ 
ಗುಣವನ್ನು ಹೊಂದಿರುತ್ತದೆ: ಇದು ಚೆನ್ನಾಗಿ ಒಣಗಿಸಿದೆ ಅಗಾರ್‌ ತಟ್ಟೆಗಳ ಮನೇಲೆ 
ಚಲಿಸುವ ಸಮುದಾಯಗಳನ್ನು ಉತ್ಪಾದಿಸುವ ಸಾಮರ್ಥವವಾಗಿದೆ. ಅಗಾರ್‌ವೆ 
೫ಲ್ಮ್ರೈಯಲ್ಲಿ ಈ ಸಮುದಾಯಗಳ ಚಲನೆಯ ಮಾರ್ಗವನ್ನು ಸುಲಭವಾಗಿ ಕಾಣ 
ಬಹುದು. ಏಕೆಂದರೆ ಕೆಲವು ಕೋಶಗಳು ಹಾದಿಯಲ್ಲೇ ಉಳಿಯುತ್ತವೆ ಮತ್ತು 


ನಂತರ ಬೆಳೆಯುತ್ತವೆ (ಚಿತ್ರ 20.7). 


111 ನೇ ಗುಂಪಿನ ತಳಿಗಳು 


ಸ್ಫೊರಾಂಜಿಯಮ್‌ಅನ್ನು ಉಬ್ಬಿ ಸುವಂತಹ ಗೋಳಾಕಾರದ ಬೀಜಕಣ 


ಅಂತರ್‌ಬೀಜಕಣವನ್ನುತ್ಬಾದಿಶುವ ಬ್ಯಾಕ್ಟೀರಿಯಾಗಳು 187 


ಗಳನ್ನುಂಟುಮಾಡುವ |1| ನೇ ಗುಂಪಿನ ಪ ರಭೇದೆಗಳೆಲ್ಲವೂ ನಿಶ್ಚಿತ ವಾಯುಜೀವಿ 
ಗಳಾಗಿವೆ. ಇವಕ್ಕೆ ಸಾವಯವ ಬೆಳವಣಿಗೆ ರಗ ಬೇಕಾಗಿರುತ್ತವೆ. | ಮತ್ತು 
|| ನೇ ಗುಂಪಿನ ಜೀವಿಗಳಂತೆ ಅಲ್ಲಡೆ (ಬ್ಯಾ. ಫ ಫ್ಯಾಸ್ಟಿಡಿಯೊಸಸ್‌ಅನ್ನು ಬಿಟ್ಟು ಪ)» ಇವು 
ಶರ್ಕರಫಿಷ್ಟಗಳನ್ನು ಉಪಯೋಗಿಸಲು ಅಸಮರ್ಥವಾಗಿವೆ. ವಿಶಿಷ್ಟ ಇಂಗಾಲ ಮತ್ತು 
ಶಕ್ತಿಮೂಲಗಳು ಅಮೈಲೊ ಆಮ್ಲಗಳು ಆಥವಾ ಸಾವಯವ ಆಮ್ಲ ಗಳಾಗಿವೆ. 


ಹ ಗ್‌ 
1 
1 
ಗೆ. 
ಸ್‌ು 
ವ 
ಸರ ತೆ ತ್‌ 
ಬಾ ಯ್‌ ತ್‌ 
ಷ ತೆ 
$8; ಈ 
5. ಹ ತ” 
ಮ್‌ 
೫3 
ಮ ¢ 
ನನ್ನಾ. 
ಛೆ 
ಸ | 
"as 
ಡ್‌ 


ಗೆ 





ಚಿತ್ರ 20.7 : ಒಂದು ಅಗಾರ್‌ ತಟ್ಟೆಯ ಮೇಲ್ಲೆ ಯಲ್ಲಿರುವ ಬಾ ,ಸಿಲ್ಲಸ್‌ನ ಚಲಿಸುವ 
ಆ, 


ದ ೬ಲ 
ಸಮುದಾಯ. ಸಮುದಾಯವು ಚಲಿಸಿದಂತೆ ಕೆಲವು ಕೋಶಗಳು ಹಾದಿಯಲ್ಲಿ ಉಳಿಯುತ್ತದೆ 
ಮತ್ತು ಈ ಹಿಂದೆಬಿದ್ದ ಕೋಶಗಳ ನಂತರದ ಬೆಳವಣಿಗೆಯಿಂಡ ಚಲನದ ಮಾರ್ಗವು ಕೆಂಡುಬರುತ್ಮದೆ 


ಹಲವು ಇತರ ಬ್ಯಾಕ್ಟೀರಿಯಾಗಳ ಆಜಲ ಸಮುದಾಯಗಳು ಕೂ ತನನ ಮೇಲೆ ಇವೆ, 
(ವೃತ್ತಾಸವನು ಗಮನಿಸಿ), 
ಕಕ ಹ 


111ನೆ" ಗುಂಪಿನಲ್ಲಿ ಯುರಿಯೂಲಿಟಿಕ್‌ ಬ್ಯಾ ಸಿಲ್ತೆ ) (ಯೂರಿಯಾಭೇದೆಕ ಬ್ಯಾ ಸಿಲೆ ಟ್ರ) 
ಎಂಬ ಒಂದು ವಿಶಿಷ್ಟ ಶರೀರಶಾಸ್ತ್ರಿ ೀಯ he ಈ ಜೀವಿಗಳು ಹೆಚ್ಚಿನ ಪ್ರಮಾಣ 
ದಲ್ಲಿ ಯೂರಿಯೇಸ್‌ ಸಣ ವನ್ನು ಉತ್ಪಾ ದಿಸುತ್ತವೆ. ಈ ಕಿಣ್ವವು ಯೂರಿಯಾವನ್ನು 
ಅಮೋನಿಯಾ ಮತ್ತು ೧0% ಆಗಿ ಜಲ ವಿಶ್ಯ ಸಿಸು ಣು 


ತಣ 
ಎಜಿ 


CO(NH2)2+H20-*CO2 + 2NH3 


ಯೂರಿಯಾದ ವಿಭಜನೆಯು ಒಂದು ಜಲನಿಶ್ಲೇಷಿತ ಪ್ರತಿಕಿ ಕ್ರಿಯೆ ಸುಯಾದ್ದರಿಂದ 
ಅಲ್ಲಿ ಶಕ್ತಿ ಉತ್ಪಾದನೆಯಾಗಲಾರದು. ಆದರೊ ಯೂರಿಯಾಛೇದಕ ಬ್ಯಾಸಿಲ್ಲೆ 


X 
ಧಃ 
ನಲ್ಲಿ ಈ ಪ ಶ್ರತಿಕ್ರಿ 1೩8 ಶರೀರಶಾ ಸ್ತ್ರಿ ಯಮ ತ್ತು ಪರಿಸರಶಾ ಸ್ತ್ರಿ ಯ ಪ್ಪಾ ಮನಿಖ್ಯತೆ 


ವ 
ಪಡೆದಿದೆ. ಸ ಪ್ರಧಾನ ಜಾ ೫ ಶಾಛೇದಕ ಪ್ರಜೇದವಾದ ಬ್ಯಾ, “ಕ್ಕು 


ಸಂಕೀರ್ಣ ಮಾಧ್ಯಮದ ಮೇಲೆ ೩ಓಸ್ಕ ನಲ್ಲಿ ಯೂರಿಂತಾ ಇಲ್ಲದಿದ್ದಾಗ ಬೆಳೆಯ 
ಲಾರದು ಎಂಬ ಆಂಶದಿಂದ ಕೋರಿಸಲ ಟದ, ಉಯರಿಯತಾವು ಡಿ ೬ಓಸ್ಟ 


3 


188 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಸಂಯುಕ್ತವಾಗಿದೆ. ಆದರೆ ಅದರ ಜಲವಿಕ್ಲೇಷಣೆಯಿಂದ ಗಣನೀಯ ಪ್ರಮಾಣದಲ್ಲಿ 
ಕಾರ ಬಿಡುಗಡೆಯಾಗುತ್ತದೆ. ಏಕೆಂದಕೆ ohn ಪ್ರತಿಯೊಂದು ಮೋಲ್‌ 
ವಿಭಜಿಸಲ್ಪ ಬ್ಲಾಗ 2 ಮೋಲ್‌ ಅನೋನಿಯಾ ದೊರೆಯುತ್ತದೆ, ಯೂರಿಯಾ ಇರುವ 
ಮಾಧ್ಯಮಕ್ಕೆ ಸ ಬ್ಯಾ. ಪಾಶ್ಚರಿಯನ್ನು ಸೇರಿಸಿದಾಗ, ಯೂರಿಯಾ ಜಲವಿಶ್ಲೇಷಣೆ 
ಯಿಂದ ಆದು ಬೇಗನೆ ಹೆಚ್ಚು ಕ್ಷಾರೀಯವಾಗುತ್ತದೆ. ಹೆಚ್ಚಿನ pH (8 5) ಇರು 
ವಾಗ, ಯೂರಿಯಾದ ಅವಶ್ಯಕತೆಯನ್ನು ಅಮೋನಿಯಾದಿಂದ ಪೂರೈಸಬಹುದು. 
ಆಮೋನಿಯಾವನ್ನು ಇತರ ಯಾವುದೇ ಏಕ-ಸಂಯೋಗ ಸಮರ್ಥ ಧನ-ಅಯಾನ್‌ 
ಪೂರೈಸಲಾರದು ಮತ್ತು ಅಮೋನಿಯಾವು ಉಸಿರಾಟಿಕ್ರಿಯೆ ಹಾಗೂ ಬೆಳವಣಿಗೆಗೆ 
ಹಾ ಟಟ ಆದ್ದರಿಂದ ಬ್ಯಾಸಿಲಸ್‌ ಪಾಶ್ಮರೈ ಹೆಚ್ಚು ಕ್ಷಾರೀಯ ಪರಿಸ್ಥಿ ತಿಗಳಲ್ಲಿ 


ಮಾತ್ರ ಬೆಳೆಯಬಲ್ಲದು ಮತ್ತು ಆಮೋನಿಯಾವ್ರ ಸಾರಜನಕ ಸೆ ಇತ್ತೂ. ಮಾತ್ರ 


ಒಂದು ನಿರ್ದಿಷ, ಧೆನ-ಆಯಾನ್‌ ಆಗಿಯೂ ಅವಶ್ಯಕವಾಗಿದೆ. 


ಈ ಜೀವಿಗಳಿಗೆ ಯೂರಿಯಾಛೇದಕ ಸಾಮರ್ಥ, ಪರಿಸರಶಾ 
ಲಾಭದಾಯಕ ಎಂಬುದನ ಶಿ ಹೆ ಸುಖ 
ಶೇಕಡಾ 2ರಿಂದ 5ರಷ್ಟು ಯೂರಿಯಾ ಇರುವ ಪೆಪ್ಟೋನ್‌ ಮಾಧ್ಯಮದಲ್ಲಿ, ಮಣ್ಣನ್ನು 
ಸೇರಿದಾಗ, ಮಣ್ಣಿನಲ್ಲಿ ॥ ಬೆಳೆಯುವ ಹಲವು ಬಗೆಯ ಇತರ ಬ್ಯಾ ಈ 
ಮಸಕ ಮೇಲೆ ಶುದ್ಧ ಸಾಕಣೆಯಾಗಿ ಬೆಳೆಯಬಲ್ಲವಾದರೂ, ಹೆಚ್ಚಿ 
ಸಂಖೆ ಖೈಯಲ್ಲಿ ಯೂರಿ ರಿಯಾಲೇದಕ ನ್ಯಾಸ" ಪಗಳ ಯು ಮಾತ್ರ ಇರುತ 
ಬ್ಯಾ ಶ್ಲೀರಿಯಾಗಳು ಹೆಚ್ಚಿ ಸುಓಿತೆ ಪರಿಸ್ಥಿತಿಗಳ 


ಕಿ 


ಕಾ 
ಪ್ರಿ ಯ ಾಫೀದ ದಕ ಜ್ನಾಸಿಜೆ 
ನಿಂದ ಯೂರಿಯಾ ಜಲ ಬತ್ತ £ಷಣೆ ಹೊಂದಿ ಮುಕ್ಕ ಅಮೋನಿಯಾ ಉತಾ 
[ae] ಹಾ 


ವುದರಿಂದ ಸಾಯುತ್ತವೆ. 


ಸ್ಪೊೋರೊಸಾರ್ಲಿನ ಯೂರಿಯೆ 

ತಳಕ 9 ಸಸ್ಯ ಕೋಶಗಳಿರುವ ಬೀಜಕಣ ಉತ್ಪಾದಕ ಜೀವಿ, ಸ್ಟೋರೊ 
ಸಾರ್ಲಿನ ಯೂರಿಯೆ ಆಗಿದೆ. ಚಲಿಸುವ, ಗೋಳಾಕಾರದ Patri ು ಘನಾಕೃತಿಯ 
ಪೊಟ್ಟ ಗಳಾಗಿ ಜೋಡಿಸಲ್ಪಟ್ಟ ವೆ. ಶರೀರಶಾಸ್ತ್ರೀಯವಾಗಿ, ಈ ಜೀವಿಯು 


sited ನೀದಕ ಬ್ಯಾಸಿಲ್ಲೆ ಟ್ರಗಳನ್ನು ನಿಕಟವಾಗಿ ಹೋಲುತ್ತದೆ. 


ಉಷ್ಹ ಸಹಿಷ್ಣು ಬಾ ಸಿಲ್ಲ್ಲೈ 


ತೆ 


ವಾಯುಜೀವಿ ಬೀಜಕಣ ೩ ುತ್ರಾವಕಗಳಲ್ಲಿ ಒಂದು ವಿಶೇಷ ಶರೀರಶಾಸ್ತ್ರೀಯ 
ಗುಂಪಿನಲ್ಲಿ, 6500 ನಷ್ಟು ಹೆಚ್ಚಿನ ಉಷ್ಣ ತೆಯಲ್ಲಿ ಬೆಳೆಯುವಂತಹ ಮತು 
Wo ೬೨ ಣಾ 4 ಕಾಡಿ 


4500 ಗಿಂತ ಕಡಮೆ ಉಷ್ಣ ತೆಯಲ್ಲಿ ಬೆಳೆಯಲಾರದಂತಹ ಪರಾಕಾಷ್ಠೆಯ ಉಷ್ಣ 
ಸಹಿಷ್ಣುಗಳಿವೆ. ಬಹುಶಃ ತ ಗುಣವಿರುವ ಪ್ರಭೇದಗಳು ಹೆಲವಾರಿರಬಹುದು. 


ಆಂತರ್‌ಬೀಜಕಣವನ್ನುತ್ತಾ ದಿಸುವ ಬ್ಯಾಕ್ಟೀರಿಯಾಗಳು 189 


ಆದರೆ ಇವುಗಳ ವರ್ಗೀಕರಣವನ್ನು ವಿಶದವಾಗಿ ಅಧ್ಯಯನ ಮಾಡಲಾಗಿಲ್ಲ. ಈ 

ಗಳು ಬೆಳೆಯುವ ವಿಶಿಷ್ಟ ವಾತಾವರಣವಾದ ಕೊಳೆಯುತ್ತಿರುವ ಸಸ್ಯ ಪದಾರ್ಥ 
ಗಳಲ್ಲಿ ಸೂಕ್ಷ್ಮಜೀವಿಗಳ ಜೀವದ್ರವ್ಯಪರಿಣಾ ಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆ 
ಯಿಂದ ಶಾಖವನ್ನು ಉತ್ಪಾದಿಸುತ್ತವೆ. ಆದರೆ ಅದು ಬೇಗ ಹರಡುವುದಿಲ್ಲ. "ಡಕ್ಕೆ 
ತೇವವಾಗಿರುವ ಒಣಹುನ್ಲಿನ ಬಣವೆಯು ಒಂದು ಮಾದರಿ ಉದಾಹರಣೆಯಾಗಿದೆ. 
ಇದರಲ್ಲಿ ಉಷ್ಣವು ಎಷ್ಟೊ ೦ದು ಹೆಚ್ಚಾಗುತ್ತದೆ. ಎಂದರೆ ಅಪ್ರಚೋದಿತವಾಗಿ ಬೆಂಕಿ 
ಹತ್ತಿ ಕೊಳ್ಳು ತ್ತದೆ. ತು ಘಟ್ಟಿ ದಿ, ನಡುಉಷ್ಣೆ ಪ್ರಿಯ ಸೂಕ್ಷ್ಮಜೀ ವಿಗಳ ಜೀವ 
ದ್ರವ ಧೃಷರಿಣಾವ ಕ್ರಿಯೆ ಅಥವಾ ಚಯಾನಚಯಕ್ರಿಯೆಗಳಿಂ ಳಿಂದ ಉಷ್ಣ ತೆ ಹೆಚ್ಚಾದಾಗ 


ಪ್ರಾಥಮಿಕ ಸೂಕ್ಷ್ಮಜೀವಿ ಪಾಳ ಭಾಳ. ಭಾಜಕ He ಉಷ್ಣ ಸಹಿಷ ನಗಳು 


ಮುಖ್ಯವಾಗಿ ಜ್ಯಾಶಿಲೆ , ಮತ್ತು 3ರಣಣಜೆಗಳು ಸಾ ನಪ ಸಲ್ಲಟಗೊಳಸುತ್ತವೆ ಇಕೆ 
& ಕಾನ ಸ್‌ 


a) 
| A ಬ್ರ ಆ. PP) A ಎಡಿ RL ಸಾ ಅಳೆ 
ಉಷ ಸಹಿಷು ಜೀವಿಯ ಸೊ ನ್‌ ತಕ ಸಂಶೆ ಹಸಿಸುವ ವವಸ್ಥೆ (ರ್ಫಬೂಸೂವರ್‌ 
Rs 
ವಿ Ke RS ನ 
ou ತಯಲಿ, ನಡುಉಪ ಲಪ ಯ 


ಉ 
ಹಿ ಟು ಇವ ನಾಲೆ ಭಳ ಷಿ Pl Pe ಲೆ 
ಬೀಗನ ಗುಣಾಪಹಂಣಕ್ಕೂಳಗಾಗುತ್ತವೆ. ಒಂದು 


ಫಳ 

ಅಡಕ ನಿರ್ದಿಷ್ಟ ಅಮೈನೊ ಆಮ್ಲ ಕ್ರಮವನ್ನವಲಂಬಿಸಿದೆ. ಈ ಸರಾ ಕಾಸ್ಕೆಯ 
ಉಷ್ಣ ಪ್ರಿಯ ಜೀವಿಗಳು ವಾಯುಿಜೀವಿ ಬೀಜಕಣ ಉತಾ ಸ್ರದಕಗಳಲ್ಲಿ ಹೆಚ್ಚು ವಿಶಿಸ 
ವಾದ ವಿಕಾಸದ ಉಪಗುಂಪಾಗಿರಬಹುದು. ಏಕೆಂ ಕ ಈ ಶರಿರಶಾ ಸ್ತ್ರೀಯ ಗುಣ 
ವನ್ನು ಕೋಶದಲ್ಲಿರುವ ಎಲ್ಲಾ ಪ್ರೋಟೀನ್‌ಗಳನ್ನು ಉತ್ಪರಿವರ್ತಿ ಸುವುದರಿಂದ ಮಾತ್ರ 
ಪಡೆಯಬಹುದು. 


( 


ವಾಯುಜೀವಿ ಬೀಜಕಣ ಉತ್ಪಾದಕಗಳು 
ಕ್ಲೊಸ್ಟಿಡಿಯಮ್‌ ಜಾತಿ) 
ತ 


ಫ್‌ 


ಇ ಸ್ಟ್ರಿಡಿಯಮ್‌ ಜಾತಿಗೆ ಸೇರಿದ ಬೀಜಕಣ ಉತ್ಪಾದೆಕಗಳನ್ನು ಪ್ರತ್ಯೇಕಿಸ 
ವಂಠಹ ಗು ಣಿಪಾದ್ಯ ಮುಕ್ತ ಆಮ್ಲಜನಕದ ಪ್ರಭಾವಕ್ಕೊಳಗಾಗುವಿ ವಿಕೆಯು, ಮೊದಲ 


190 ಬ್ಯಾಕ್ತೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕಿಟ 


ಬಾರಿಗೆ ಪಾಶ್ಚರ್‌ ಅವರಿಂದ ಶೋರಿಸಲ್ಪಟ್ಟಿತು. ಬಹುತೇಕ ಕ್ಲೊಸ್ಟ್ರಿಡಿಯಾಗಳಿಗೆ 
ಆಮ್ಲಜನಕವು ಕೇವಲ ಬೆಳವಣಿಗೆ ನಿರೋಧಕ ಮಾತ್ರವಲ್ಲದೆ ಮಾರಕವೂ ಆಗಿದೆ : 
ಸಸ್ಯ ಕೋಶಗಳನ್ನು 5ರಿಂದ 10 ನಿಮಿಷಗಳವರೆಗೂ ಗಾಳಿಗೆ ತೆರೆದಿಟ್ಟಾಗ ಹಲವು 
ಸಾಯಬಹುದು. ಆದರೆ ಆಮ್ಲ ಜನಕದಿಂದ ಬೀಜಕಣಗಳು ಸಾಯುವುದಿಲ್ಲ, 
ಕ್ಲೊಸ್ಟಿಡಿಯಾಗಳ (ಮತ್ತು ಇದ್ದೂ ಇತರ ನಿಶ್ಚಿತ ಅವಾಯುಜೀವಿ ಬ್ಯಾಕ್ಟೀರಿಯಾ 
ಗಳ) ಮೇಲೆ ಮುಕ್ತ ಆಮ್ಲಜನಕದ ಮಾರಕ ಪ್ರಭಾವವು ಹಲವು ವಿಧಗಳಲ್ಲಿ ಉಂಟಾ 
ಗಬಹು ದು. ಹಲವು ಸಂದರ್ಭಗಳಲ್ಲಿ ಬ್ಯಾಕ್ಟೀರಿಯಯಾಗಳಲ್ಲೇ, ಹೈದ್ರೋಜೆನ್‌ 
ಪೆರಾಕ್ಸೈಡ್‌ ಎಂಬ ವಿಷಪದಾರ್ಥವು ಉತ್ಪಾದಿಸಲ್ಪಡುವುದರಿಂದ ಮಾರಕ ಪ್ರಭಾವ 
ವಂಬಾಗುತ್ತದಡ. ಹಲವು ಕ್ಲೊಸ್ಮ್ರಿಡಿಯಾಗಳಲ್ಲಿ ಕೆಟಿಲೇಸ್‌ ಸೇರಿದೆಂತೆ ಹಿಮಿ 
ಪ್ರೊಟೀನ್‌ ಗಳಿರುವುದಿಲ್ಲ. ಹೈಡೊ ಜೆನ್‌ ಸೆರಾಕ್ಸೆ ಟಡ್‌ಅನ್ನು ಇವು ವಿಭಜಿಸ 
ಲಾರವು. ಆದರೆ ಇವುಗಳಲ್ಲಿ ಹೆಚ್ಚಾಗಿ ಫ್ನ್ನೇವೊ ಪ್ರ್ರೋಹಟೀನ್‌ಗಳಿವೆ. ನೆಲವು 


“mM 
ಫ್ಲೇವೊಪೋಟೀನಗಳು ಆಮ್ಲಜನಕವಿರ:ವಾಗ ಆಕ್ಸಿದೇರ್ಸಗಳಾಗಿ ವರ್ತಿಸೆಬ್ದೂವು: 


ವ್‌ ಜೆ 1p 
ಪ್ಲ್ರೇಪೋಟ್ವೀಣಗಳು 
ದ __, ಉತ್ಕರ್ಷಿಸಲ್ಪಟ್ಟಿ ಮೂಲಪದಾರ್ಥ + ೧20 


ಮೂಲಪದಾರ್ಥ + 02 
ಇದರಿಂದ, ಕೋಶಗಳನ್ನು ಗಾಳಿಗೆ ತೆರೆದಿಟ್ಟಾಗ ಹೈಡೆ 


ಉತ್ಕತ್ತಿಯಾಗಿ, ಕೋಶಗಳಲ್ಲಿ ಶೇಖರವಾಗುತ್ತದೆ. 


ಜೆನ್‌ ಪೆರಾಕ್ಸೆ ಫ್ರಡ್‌ಬೇಗೆ 


ನಿಶ್ಚಿತ ಅವಾಯುಜೀವಿಗಳನ್ನು ಬೇರ್ಪಡಿಸುವ ಮತ್ತು ಬೆಳೆಸುವ ತೃಪ್ತಿಕರ 
ವಿಧಾನಗಳ ಅಭಿವೃದ್ಧಿಯು ನಿಧಾನವಾಯಿತು. ಇದರಿಂದ ಕ್ಲೊಸ್ಟಿಡಿಯಾಗ 
ಬಗ್ಗೆ ಅಧ್ಯಯನವು ಕೂಡ, ವಾಯುಜೀವಿಬೀಜಕಣಉತ್ಪಾದಕಗಳ ಅಧ್ಯಯನಕ್ಕಿಂತ 
ಹಿಂದೆ ಬಿದ್ದಿತು. ಈ ಕೆಲವು ಜೀವಿಗಳು ಬ್ಯುಬೆರಿಕ್‌ ಆಮ್ಲ ಹುದುಗುವಿಕೆಯ 
ನಿಯೋಗಿಗಳಾಗಿರುತ್ತವೆಂದು ಪಾಶ್ಚರ್‌ ತೋರಿಸಿದನು. ಸುಮಾರು ಇದೇ ಸಮಯ 
ದಲ್ಲಿ ಪ್ರೋಟೀನ್‌ಗಳ ಅವಾಯುಜೀವಿ ವಿಭಜನೆಯಲ್ಲಿ ಕ್ಲೊನ್ನಿಡಿಯಾಗಳ ಪಾತ್ರ 
ವನ್ನು ತೋರಿಸಲಾಯಿತು. ಹತ್ತೊಂಭತ್ತನೆಯ ಶತಮಾನದ ಅಂತ್ಯದಲ್ಲಿ ಮಾನವ 
ಪಿಗೆ ಮತ್ತು ಇತರ ಕಶೇರುಕಗಳಿಗೆ ಕಲವು ಕ್ಲೊಸ್ಟ್ರಿಡಿಯಾಗಳು ರೋಗಕಾರಕವೆಂದು 
ಕಂಡುಹಿಡಿಯಲಾಯಿತು. ಈ ಪ್ರಭೇದಗಳು ನಿಜವಾದ ಪಂವಲಂಬಿಗಳಲ್ಲ; 
ಇವು ಮುಖ್ಯವಾಗಿ, ರೋಗಕಾರಕಗಳಲ್ಲದ ಕ್ಲೊಸ್ಟ್ರಿಡಿಯಾಗಳಂತೆ ಮಣ್ಣಿನಲ್ಲಿ ವಾಸಿ 
ಸುತ್ತವೆ. ಇವುಗಳ ರೋಗಕಾರಕ ಸಾಮರ್ಥ್ಯಗಳು, ಪ್ರಾಣಿಗಳಿಗೆ ಹೆಚ್ಚು ವಿಷಕಾರಿ 
ಯಾದ ಕೋಶಬಾಹ್ಯದ ಪ್ರೋಟೀನ್‌ಗಳನ್ನು ಸಂಶ್ಲೇಹಿಸುವುದನ್ನು ಸೂಚಿಸುತ್ತದೆ. 
ಇವುಗಳಲ್ಲಿ ಕ್ಲೊ. ಬ್ಯಾಟುಲಿನಮ್‌ ಎಂಬ ಪ್ರಭೇದವು ಯಾವ ಸಂದರ್ಭದಲ್ಲಿ ಆತಿಥೇಯ 
ಪ್ರಾಣಿಯ ಮೇಲೆ ಬೆಳೆಯುವುದಿಲ್ಲ; ಇದು ಬ್ಯಾಟುಲಿಸಮ್ಮು ಎಂಬ ರೋಗವನ್ನುಂಟು 
ಮಾಡುತ್ತದೆ. ಇದು ಆಹಾರ ಪದಾರ್ಥಗಳ ಮೇಲೆ ಬೆಳೆದು ವಿಷವಸ್ತುವನ್ನುತ್ತಾ 


ಡಿ 


ಅಂತರ್‌ ಬೀಜಕಣವನ್ನುತ್ಚಾದಿಶುವ ಬ್ಯಾಕ್ಟೀರಿಯಾಗಳು 191 


ದಿಸಿದ ನಂತರ, ಈ ಪದಾರ್ಥಗಳನ್ನು ಪ್ರಾಣಿಗಳು ತಿನ್ನುವುದರಿಂದ ಉಂಟಾಗುವ 
ಕೇವಲ ವಿಷಪ್ರಭಾವವಾಗಿರುತ್ತದೆ. ಇನ್ನೂ ಇತರ ರೋಗಕಾರಕ ಕ್ಲೊಸ್ಟಿಡಿಯಾ 
ಗಳು ಪ್ರಾಣಿಗಳ ಊತಕಳೊಳಕ್ಕೆ ಸೇರಿದ ನಂತರವೇ ರೋಗವನ್ನುಂಟುವಾಡು 
ತ್ರವೆ. ಅವು ಸಾಮಾನ್ಯ ವಾಗಿ ಗಾಯಗಳ ಮೂಲಕ ಉಊಶಕಳೊಳಕ್ಕೆ ಸೇರುತ್ತವೆ. 
ಧನುರ್ವಾಯುವನ್ನು ಜು ಕ್ಲೊಸ್ಮ್ರಿಡಿಯಮೇ ಟೆಟನಿ ಯು ಮ 
ಊತಕಗಳಲ್ಲಿ ಸ್ಥಳೀಯವಾಗಿ ಬೆಳೆದು ಅಲ್ಲಿ ಹರಡುವಂತಹೆ ನ್ಯೂ ರೊಬಾಕ್ಸೈನ” ಅನ್ನು 
ಉತ್ಪಾದಿಸುತ್ತದೆ. ಇದು ಕೊನೆಗೆ ಆತಿಥೇಯ ದೇಹದಲ್ಲಿರುವ ನರಮಂಡಲದ ಎಲ್ಲಾ 
ಬಜ ರಭಾವಬೀರುತ್ತ ಬಿ ಇನ್ನು ಹಲವಾರು ಪ್ರಭೇದಗಳ ಪ ್ರತಿನಿಧಿಯಾ 


ಗಿರುವ ಕ್ಲೊ. ವ ವಾಯು ಅಂಗಕ್ಷಯ ಎಂಬ ರೋಗವನು ಂಟುಮಾಡುತ್ತದೆ. 


ಗಾಯಗಳಲಿ ಕ್ಲೊ ತ ಟೆಟನಿ ಗಿಂತ್ರ ಕ್‌ಜಾ 

ಇ 8 ನ್‌ ಹ ಡಿ ಇಸ ಇಕಾ 
ವಿಧವಾದ ವಿಷಯುಕ್ತ i ae ಉತ್ಪಾದಿಸುತ್ತವೆ. ಇವುಗಳಲ್ಲಿ ಕೆಲವು 
ಊತಕದ ಸಾವಿಗೆ ಕಾರಣ 


ಕೆಂಪುರಕ್ಷ್ಮ ಕಣಗಳನ್ನು ನಾಶಪಡಿಸುತ್ತವೆ, ಮತ್ತೆ ಕೆಲವು ೫ 
ವಾಗುತ್ತವೆ. ಪ್ರ ಪಂಚದ ಪ ರ್ರಥಮ ಯುದ್ಧೆ 2 ದ ಸಮಯದಲ್ಲಿ ಗಾಯಗಳ ಸೋಂಕಿ 
ನಿಂದ ಉಂಟಾದ ಜಃ ಮತ್ತು ಇಯು ಅಂಗಕಕ ಕಯಗಳು ಮುಖ ವೈದ್ಯೆ 
ಕೀಯ ಸ ಸಮಸ್ಯೆಗಳಾಗಿದ್ದಾ! ಗೃ ಈ Re ರಕ ಫೊ ಸ್ಪಿಡಿಯಾಗಳೆ ಬಗ್ಗೆ HE 
ಅಥ್ಯಯನ ನಡೆಸಲಾಯಿತು. 

ಸುಮಾರು ಇದೇ ಸಮಯದಲ್ಲಿ ಆಸಿಟೋನ”ಬ್ಮುಟನಾಲ್‌ ಹುದುಗುವಿಕೆ 
ಯನ್ನು ನಡೆಸುವ ಕ್ಲೊಸ್ಟ್ರಿಡಿಯಾಗಳ ಬಗ್ಗೆ, ಕೈಗಾರಿಕಾ ಷು ಬೃ ) ಈ ಹುದುಗು 


ಬ 


ಏಕೆಯನ್ನು ಉಪಯೋಗಿಸುವ ಗುರಿಯಿಂದ, ಅಧ್ಯಯನ ವಡೆಸಲಾಯಿತು (29ನೇ 
ಆಟ್ಯೂಯ ನೋಡಿ). 
ಹಲವಾರು ಕ್ಲೊಸ್ಟ್ರಿಡಿಯಾಗಳ ಪ ಪ್ರಜೇದಗಳಿಗೆ ಹೆಸ ಸರಿಟ್ಟಿದ್ದೆರೂ, ಇವುಗಳ 


ರ್‌ ಗೆ 


ವಿವರಣೆಗಳು ಇನ್ನೂ ಸಂಪೂರ್ಣವಾಗಿ ತಳದ ಹಾಗೂ ಇವುಗಳ ವರ್ಗೀಕರಣವು 
ಅಸಮಾಧಾನಕರವಾಗಿದೆ. ಆದಕಾರಣ ಬ್ಯಾಸಿಲಸ್‌ ಸಂತೆ, ವ ಮಖಖ್ಯುವಾ ದೆ ಪ್ರಭೇದಗಳ 
ಕ್ರಮವಾದ ಒಕ್ಸಣೆಯನ್ನು ಒದಗಿಸಲಾಗುವುದಿಲ್ಲ. ಅವಾಯುಜೀವಿ ಶ್ತಿ.ಉತ್ತಾ 
ದಕ ಜೀವದ್ರವ ಪರಿಣಾಮ ನ ಚಯ ಬಾಪಚಯಕ್ರಿ ಯೆಯ ವಿಧಾನಗಳ ಹರಿ 
ಮಾಣಗಳಲ್ಲಿ ಈ ಗುಂಪು ಸಿ ಪ್ರಾಥಮಿಕವಾಗಿ ಚರ್ಚಿಸುವ ದು ಉಪಯುಕ.. ಈ 
ಡಿ ಇತ್ರ ಎ 
ವಿಧಾನಗಳು ಬಹು ವೈವಿಧ್ಯಮಯವಾಗಿವೆ. ಇವು ಜಾತಿಯ ವರ್ಗಿಕರಣಕಸ್ಟೆ 


ಉತ್ತಮ ಆಧಾರವಾಗಬಹುದು (ಕೋಷ್ಟಕ 20.4). 


ಜು 


ಬ್ಯುಟಿರಿಕ್‌ ಆನ್ಲು ಬ್ಯಾಕ್ಟೀರಿಯಾಗಳು 
ಹಲವಾರು ಕ್ಲೊಸ್ಟ್ರಿಡಿಯವ್‌ ಪ್ರಭೇದೆಗಳು ಅಂದರೆ ಉದಾಹರಣೆಗೆ 
ಕ್ಲೊ. ಬ್ಯುಟೆರಿಕಮ್‌ ಪ್ರಭೇದಗಳು, ಕರಗುವ ಸಕ್ಕರೆಗಳನ್ನು ಮತ್ತು ಕೆಲವು ವೇಳೆ 


192 





೧೫೬೪ ೯೧ರ ಬಲಾ ea ೦೦೮೫ : 60) 
ರ್ರ್‌ ೧ 
'1೦೧೪೦-೪%ಇ "ಲ ೧೮೮೫ ಇಇ Perr cau ctoe ೨೨೧ಎ "C0೦ "THN cau N'R 
ರ ನ 
ಇರ ಲಿ * ಕ ೧s ೩೧ (ಧಣ 
C2. erro Lea ಢೂ "aaypfexr ae ಫಾ ವಿಜಯೀ ನ : em) 
2೭೫ .ರೀಜಲನಣ್ಣಣ್ಣ ' “a ಔಟ ೩೦1 ಹ ಕ sec "ಜಾ «ಆಣ 2೧೧ 0 ಎರಗಿ 0೮ 
* ರವಿ 
ಖದಿನಿಢೀಣ್ಣಂಣ "ಗಾ Runs "ನಿಗಧಿ 
ಕ) 
ಇಗ “ಆ cxace ,೩0ನಣ ಹಿಂಗೂ ಲಲ 
| ಣ್ಣ ೪ ? 
EL "ನಂಜ ! ಲಿ ಜಣ" ಲಾ eR Hasek utente 
Cu 
೨೦೧೨೩೦೧ ೧೮೧ಇಎ Cp 
(ಸತ 
ನ ' ೮ ಫಣಿ 
ಜನೀಂಂಂ) ಲಜಣ "ಇ ೧೬೦೩01 hac ಬಿ 6 ಗ್ಯ 
ಜರ ಣೆ ತ ೧೫೦೩೬೦ ಇ 0೧೧ ಬೀಜ (ಎ ಲ್‌ಿ” 35 ೪ 
ಬಸ) 
SELON 'ಉಊ ಸಿನಿಣ೧ ೩೬ ೧0೮3೫ ಓಣ ಣಿ ಇ (ಎಸಿ) ಛಂ ಎಂಭ Fae ಕ್ಲ ಹಿಂಗೂ 
ಕ ಸಸಾರ ಸಜಾ ನನಾ ಸವಾವ 
ಜೀರ ರಂ: 
(ಡಿ.ಬೀಟ ೧೦೫ ಐಎ ಬಂಡ CAUSE 
CBU: ೦೧೮೫ ಇಡಲ ೧೭೬ 'ಜಲಾಣಂಣೋಊ-ಡ ವಳಟಲಂRಊ 





ಪಟ dec Feavercoy Ug "ಈ4ಟರ೯ಣಂಣ ಗಜ ogo ಗೋ 6೦80೫೮೧೧೦೫೩ wha ಊಟ 


eRe ೩ ಗೂಡ ಕೀ. ಹಿಟಿತಿಔೀಲಣಣಲೀಜ ಎಐ ೂಲೂ-ಡೂ ಟೀ. : ೫'02 ೩೩ 


193 


ಶಿ 


ಸುವ ಬಾ ಕೀರಿಯಾಗುಳು 


ಇ ಚ 


ರ್‌ಬೀಜಕಣವನ್ನುತ್ತಾದಿ 


ಅಂತ 


ಹ ದ aS 7] ಘರಾ ಘ ಘೂಢಘ ಉರ ಘಾ ಘೌ ಘ ಘಾಾಶಘಲ್‌  ೊ ಕತ 


ಲ್‌ಫೇಖ"ಡಿಜ 3೯೧೦೫ 
ರೂ 4A "20೦ 
ಗಂಟಲು TRAY ( ಲಂಗ RecA 
RNA ದ್ರಾ - 3ಗೀಲಿಣ ೧೮೦೫ ಜೀ ೧೭೮ ಜೀ eu ಆಟಂ ₹0೦ ಎಟ 
Cay TER 
ದ ೌಂಲಂಲಡು ೀೀಂಗಗೂ ೮38೫00060೧ ನೀಂ ನ Kap ೧೯8 
ನೂರಿ ಗೂ Rep ce Teun ನಜ" ಆಆ ಗಿ “nee 
Rokr Kray ನಿರೀಟೀಲೀು ಇಬ ಎಣಣ 
0 te vg shen ೧೮೦೫ ergo ೧೯೬ vey ua pes eg + Je 
Rhoxuocee Reet ನಿರೀಬೀಲೀ 
ERROR “ಗ ಗ್ಗ HA ನಲಂ" ೧೧೦% ಆಟ 702 Ree ೧೮% ೯8110೬ 
೨2 ಣ 
೮p UR — ectvepce uec"ten Sena 0% 
DB 
ರೋಂ ಜಣ ನಿಲೀ ೪೩1211 "202 
“ಜಲಲ Teas OO ಡೀಂಥಿಒ eaten 
ರಲ Te 0328 Kap "ಇರಿ ಜಲದ Qs Feo ana CRC 


194 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ನಿಷ್ಟ ಹಾಗೂ ಪೆಕ್ಸೈನ್‌ಗಳನ್ನು ಹುದುಗಿಸುತ್ತವೆ. ಆಗ ಬ್ಯುಟಿರಿಕ್‌ ಮತ್ತು ಅಸಿಟಿಕ್‌ 
ಆಮ್ಲಗಳು, C0೦2 ಹಾಗೂ ಗ್ರ ಮುಖ್ಯ ಅಂತ್ಯ-ಉತ್ಪನ್ನಗಳಾಗಿರುತ್ತವೆ. ಈ 
ಗುಣವನ್ನು ಹಲವಾರು ಪ್ರಭೇದಗಳಲ್ಲಿ ನೋಡಬಹುದು. ಅದುದರಿಂದ ಇವುಗಳನ್ನು 
ಕೆಲವು ವೇಳೆ ಬ್ಯುಚೆರಿಕ"ಆವ್ಲು ಬ್ಯಾಕ್ಟೀರಿಯಾಗಳೆಂದು ಕಠರೆಯತ್ತಾರೆ. ಕೆಲವು ಪ್ರಭೇದ 
ಗಳಲ್ಲಿ (ಉದಾ: ಕ್ಲೊ. ಅಸಿಟೊಬ್ಯುಟಿಲಿಕಮ್‌) ಮೇಧಾಮ್ಲಗಳು ಮುಂದಕ್ಕೆ 
ಬ್ಯುಟೆನಾಲ್‌, ಇಥನಾಲ್‌ ಮತ್ತು ಅಸಿಟೋನ್‌ಗಳಾಗಿ ಪರಿವರ್ತಿಸಲ್ಪಡುತ್ತವೆ. 
ಜೀವರಾಸಾಯರನಿಕವಾಗಿ ಒಂದು ಚಿಕ್ಕ ವ್ಯತ್ಯಾಸವಿರುವ ಬ್ಯುಟಿರಿಕ್‌ - ಆಮ್ಲ 
ಹುದುಗುವಿಕೆಯಾಗಿದೆ. ಈ ಗುಂಪಿನ ಕ್ಕೊ. ಪಾಸ್ಟೊರಿಯಾನಮ"' ಪ್ರಭಾವಶಾಲಿ 
ಸಾರಜನಕ ಸ್ಮಿರೀಕಾರಕವೆ೦ದು ವಿನೊಗ್ರಾಡ್‌ಸ್ಟಿ ತೋರಿಸಿದ್ದಾನೆ. ಇತ್ತೀಚಿನ 
ಸಂಶೋಧನೆಗಳಂತೆ ಸಾರಜನಕ ಸ್ಥಿರೀಕರಣವು ಹೆಚ್ಚಾಗಿ ಬ್ಯುಬೆರಿಕ್‌ಆಮ್ಲ 
ಬ್ಯಾಕ್ಮೀರಿಯಾಗಳಲ್ಲಿದೆ. ಎಂದು ತಿಳಿದುಬಂದಿದೆ. ಅಯೋಡಿನ್‌ನಿಂದ ನೀಲಿಯಾಗಿ 
ಕಲೆಯಾಗುವ ನಿಷ್ಟದಂತಹ ಪಾಲಿಸ್ಯಾಖರೈಡ್‌, ಈ ಜೀವಿಗಳಲ್ಲಿ ಸಾಮಾನ್ಯವಾಗಿ 
ಒಂದು ಕಾಯ್ದಿಡುವ ಪದಾರ್ಥವಾಗಿರುತ್ತದೆ. ಇದಲ್ಲದೆ ಹಲವಾರು ಜೀವಿಗಳು 
ಕವಚಗಳನ್ನುತ್ಪಾದಿಸುತ್ತವೆ (ಚಿತ್ರ 20.8). 

ಸಕ್ಕರೆಗಳನ್ನು ಬ್ಯುಟೆರಿಕ್‌ ಹುದುಗುವಿಕೆಗೊಳಪಡಿಸುವ ಕೆಲವು ಕ್ಲೊಸ್ಟ್ರಿಡಿಯಾ 
ಗಳು ಪ್ರೋಟೀನ್‌ ಛೇದಕವಾಗಿರುತ್ತವೆ. ಅಮೈನೊ ಆಮ್ಲಗಳನ್ನು ಪರ್ಯಾಯವಾಗಿ, 
ಹುದುಗುವಿಕೆಗೊಳಪಡುವಂತಹೆ  ಮೂಲಪದಾರ್ಥಗಳಾಗಿ ಇವು ಉಪಯೋಗಿಸ 
ಬಲ್ಲವು. ವಾಸ್ತವವಾಗಿ ವಿವಿಧೆ ತಳಿಗಳಲ್ಲಿ, ಎಲ್ಲಾ ವಿಧವಾದೆ ಶರೀರಶಾಸ್ತ್ರೀಯ 
ವಿಧಗಳನ್ನು ಅಂದರೆ, ಸಂಪೂರ್ಣವಾಗಿ ಪ್ರೋಟೀನ್‌ ಛೇದಕವಲ್ಲದ ಮತ್ತು ಹುದುಗು 


ಟಟ ಜೂ 8 
ಸ 





ತೆ. 
ಚಿತ್ರ 20.8 : ಕ್ಲೊಸ್ಟಿಡಿಯಮ"ನ 
ಬೀಜಕಣ ಉತ್ಪಾದಿಸುವ ಕೋಶಗಳು 
(೫ 2,880) ಕಲೆಯಾಗದ ಕೋಶಗಳು 
ಕವಚಗಳಿಂದ ಆವೃತವಾಗಿವೆ. ಇದನ್ನು, 
ಕಪ್ಪುಹಿನ್ನಲೆಯನ್ನು ನೀಡುವಂತಹ 
ನೈಗ್ರೊಸಿನ' ಅನ್ನು ಬಳಿಯುವುದರಿಂದ 
ತೋರಿಸಲಾಗಿದೆ. C.F. Robinow 
ಅವರ ಕೃಪೆ. 


ವಿಕೆಗೊಳಪಡಿಸುವ ಶರ್ಕರ ಪಿಷ್ಟಗಳನ್ನು ಶಕ್ತಿಮೂಲಗಳಾಗಿ ಉಪಯೋಗಿಸುವಂತಹ 
ವಿಧಗಳಿಂದ ಹಿಡಿದು, ಪ್ರಭಾವಶಾಲಿ ಪ್ರೋಟಃರ್‌ಛೇದಕಗಳಾದ ಮತ್ತು ಸಕ್ಕರೆಗಳನ್ನು 
ದುರ್ಬಲವಾಗಿ ಹುದುಗಿಸುವ ವಿಧಗಳನ್ನು ಕಾಣಲು ಸಾಧ್ಯೆ. 


ಅಂತರ್‌ಬೀಜಕಣವನ್ನುತ್ಹಾದಿಸುವ ಬ್ಯಾಕ್ಟೀರಿಯಾಗಳು 195 


ಅಮೈನೊ ಆಮ್ಲಗಳನ್ನು ಹುಡುಗಿಸುವ ಕ್ಲೊಸ್ಟಿ 

ಪ್ರೋಟೀನ್‌ಛೇದಕ ಕ್ಲೊಸ್ಟಿಡಿಯಾಗಳಲ್ಲಿ ಅಮೈನೊ ಆಮ್ಲಗಳ ಖರ್ಚಿನಲ್ಲಿ 
ಶಕ್ತಿ-ಉತ್ಪಾದಕ ಜೀವದ್ರವ್ಯ ಪರಿಣಾಮ ಅಥವಾ ಚಯ ಪಚಯಕ್ರಿಯೆಯ ವಿಶಿಷ್ಟ 
ವಿಧಾನವೇ ಸ್ಟಿಕ್‌ ಲ್ಯಾಂಡ್‌ ಪ್ರತಿಕ್ರಿಯೆಯಾಗಿದೆ. ಇದು, ಎರಡು ಅಮ್ಚೆನೊ 
ಆಮ್ಲ ಗಳಲ್ಲೊಂದು ಜಲಜನಕದಾತವಾಗಿ, ಮತ್ತೊಂದು ಜಲಜನಕ ಗ್ರಾಹಕವಾಗಿ 


ವರ್ತಿಸುವ ಜೊತೆಯಾದ ಉತ್ಕರ್ಷಣೆ-ಆಪಕರ್ಷಣೆ ಪ್ರತಿಕ್ರಿಯೆಯಾಗಿದೆ. 


ಡಿಯಾಗಳು 


ಕೆಲವು ಇತರ ಕ್ಲೊಸ್ಟಿಡಿಯಾಗಳಿಗೆ ಉದಾಹರಣೆಗೆ ಕ್ಲೊ. ಟೆಟನೊಮಾರ್ಫ್ಶಮ್‌ಗೆ 
ಪ್ರೋಟೀನ್‌ ಛೇದಕ ಶಕ್ತಿಯಿರುವುದಿಲ್ಲ. ಆದರೆ ಎಕ್ಸೈಕ ಅಮ್ಸೆನೊ ಆಮ್ಲಗಳನ್ನು 
ಹುದುಗಿಸುವುದರಿಂದ ಶಕ್ತಿಯನ್ನು ಪಡೆಯುತ್ತವೆ. ಕ್ಲೊೊ ಟೆಟನೊಮಾರ್ಥಮ* 
ಶ್ರ ಟಾ ವನ ಸ್ಸ 
ಹಿಸ್ಟಿಡಿನ” ಮತ್ತು ಗು ಬಾಮಿಕ್‌ ಆಮ್ಲವನ್ನು ಹುಡುಗಿಸುತ್ತವೆ. ಹಿಸ್ಟಿಡಿನ", 
ಗ್ಲುಟಾಮೇಟ್‌ನ ಮೂಲಕ ವಿಭಜನೆಹೊಂದುತ್ತದೆ. ಅನಂತರ ಇದು ಹುದುಗಲ್ಪಟ್ಟು 
[ ಘೆ ಡ "ನ್‌ pec 

ಬ್ಯುಟಿರಿಕ್‌ ಆಮ್ಲ ಹುದುಗುವಿಕೆಗೆ ವಿಶಿಷ್ಟವಾದ ಅಂತ್ಯ ಉತ್ಪನ್ನಗಳನ್ನು ಮತ್ತು 
ಅಮೋನಿಯಾವನ್ನು ಕೊಡುತ್ತದೆ. ಚಿತ್ತ 20.9 ರಲ್ಲಿ ತೋರಿಸಿರುವಂತೆ, 
ಗ್ಲುಟಾಮೇಟ್‌ ಹುದುಗುವಿಕೆಯಿಂದ ಉಂಟಾದ ಉತ್ಪನ್ನಗಳು, ಸಕ್ಕರೆಗಳ ಬ್ಯುಟಿರಿಕ್‌ 
ಹುದುಗುವಿಕೆಯಿಂದ ಉಂಟಾಗುವ ಉತ್ಪನ್ನಗಳಿಗೆ ತದ್ರೂಪವಾಗಿದ್ದರೂ, ಇವು 
ಉಂಟಾಗುವ ಮಾರ್ಗವು ಭಿನ್ನವಾಗಿದೆ. ಇದೇ ರೀತಿ ಕ್ಲೊಸ್ಟಿಡಿಯಮ್‌ ಟೆಟನೂ 
ಮಾರ್ಥಮ್‌ ಕೂಡ ಸಕ್ಕರೆಗಳನ್ನು ಹುದುಗಿಸಬಲ್ಲದು. ಗ್ಲುಟಾಮೇಟ್‌ ಅನ್ನು 
ಹುದುಗಿಸುವ ಮತ್ತೊಂದು ಹ,ಭೇದ ಕೊ. ಕೊಕ್ಕೆ ಯಾರವತ್‌. ಇದು ಶರ್ಕರಪಿಷ 
ವಂ ಸಹ) ಣು ಣು ಟೆ 

ಗಳನ್ನು ಉಪಯೋಗಿಸಲಾರದು. 


ಕಲಕಿ 


ಕ್ಲೊಸ್ಟ್ರಿಡಿಯಮ್‌ ಪ್ರೊಪಿಯಾನಿಕಮ್‌ ಅಲನೀನ್‌, ಸಿರೈನ” ಅಥವಾ ಧಿ ಯೊನೀನ್‌ 
ಗಳನ್ನು ಹುದುಗಿಸಿ ಪ್ರೊನಿಯಾನಿಕ್‌ ಆಮ್ಲವನ್ನು ಮುಖ್ಯ ಅಂತ್ಯ್ಯ-ಉತ್ಪನ್ನವಾಗಿ 
ಉತ್ಪಾದಿಸುತ್ತದೆ. ಉದಾ: 
3 ಅಲನೀನ್‌ + 2H20-3NH3 + 2CH3CH2COOH + CH3COOH + C02 
ಇದು ಕೂಡ ಶರ್ಕರಪಿಷ್ಟ್ರಗಳನ್ನು ಉಪಯೋಗಿಸಲಾರದು. 


ಉಂಗುರದ ಸಂಯುಕ್ತಗೆಳನ್ನು ಹುದುಗಿಸುವ ಕ್ಲೊಸ್ಟ್ರಿಡಿಯಾಗಳು 
ಪೋಷಣಾ ವಿಶೇಷತೆಯನ್ನು ಪಡೆದಿರುವ ಹಲವು ಕ್ಲೊಸ್ಟ್ರಿಡಿಯಾಗಳು, 
ಸಾರಜನಕವಿರುವ ಉಂಗುರದ ಸಂಯುಕ್ಕಗಳಾದ ಪುರೈನ”ಗಳು, ಪಿರಿಮಿಡಿಎ" ಗಳು 
ಮತ್ತು ಪ್ಸೈರಿಡಿನ್‌ಗಳನ್ನು ಹುದುಗಿಸಬಲ್ಲವು. ಈ ಪ್ರಕ್ರಿಯೆಗಳಲ್ಲಿ ಚೆನ್ನಾಗಿ ಅಧ್ಯಯನ 
ಮಾಡಿರುವ ಪ್ರಕ್ರಿಯೆಯೆಂದರೆ ಕ್ಲೊ. ಅಸಿಡಿ-ಯುರಿಸಿಯಿಂದ ಪುರೈನ್‌ಗಳ ಹುದುಗು 


196 ಬ್ಯಾಕ್ಕಿ ಹೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವಿಕೆ. ಈ ಪ್ರಭೇದೆವು ಇತರ ಯಾನ ಶಕ್ತಿಮೂಲವನ್ನೂ ಉಪಯೋಗಿಸಲಾರದು. 
ಅಸಿಬಿಕ್‌ಆಮ್ಲ, ಅಮೋನಿಯಾ ಮತ್ತು €೦2 ಗಳು ಅಂತ್ಯ-ಉತ್ಪನ್ನಗಳಾಗಿರುತ್ತವೆ. 


‘COOH 
2 H, 


HO 130೮0011 
೧ 
ಗ್‌ೆ SCH, 
ರ NH, ~~ ಟ್ರ ಮಾ ಲೇ ಟ್‌ 


ಬ or 
2 1 
೧೦ ಮೆಸಕೊನೇಟರ್ಟ್‌ 
ಗ್ಲುಟಾಮೇಟ್‌ 
oR 


ಕ 20H 
4 ಹಾಚಾ 2 


ಚಿತ್ರ 20.9 ಃ ಕ್ಲೊಸ್ಟ್ರಿಡಿಯಾಗಳಿಂದ ಗ್ಲುಟಾಮಿಕ್‌ ಆಮ್ಲದ ಹುದುಗುವಿಕೆ. ಇದರ 
ಉತ್ಪನ್ನಗಳು, (ದಪ್ಪಅಕ್ಷರದಲ್ಲಿರುವಂತಹವು) ಅಮೋನಿಯಾ ಒಂದನ್ನು ಬಿಟ್ಟು ಶರ್ಕರಪಿಷ್ಮಗಳ 
ಬ್ಯುಟಿರಿಕ್‌ ಆಮ್ಲ ಹುದುಗುವಿಕೆಯಲ್ಲಿ ಉಂಟಾಗುವ ಉತ್ಪನ್ನಗಳೊಂದಿಗೆ ತದ್ರೂಪವಾಗಿರುತ್ತವೆ. 
ಆದರೆ ಮುಖ್ಯ ಮಧ್ಯೆ ವರ್ತಿಯಾದ ಪ್ರೈರುವಿಕ್‌ ಆಮ್ಲದ ಉತ್ಪಾದನೆಯ ಜೀವರಸಾಯನಿಕ 
ಮಾರ್ಗವು ಪೂರ್ಣವಾಗಿ ಬೇರೆಯಾಗಿದೆ. 


ಇತರ ಕ್ಲೊಸಿ ಸಡಿಯಾಗಳಿಂದ ಶರ್ಕರಪಿಷ್ಟಗಳ ಹುದುಗುವಿಕೆ 

SN ಶರ್ಕರಪಿಷ್ಟ ವಿಭಜನೆಯಿಂದ ಬ್ಯುಟೆರಿಕ್‌ ಆಮ್ಲ 
ಹುದುಗುವಿಕೆಯು ಸರ್ವಸಾಮಾನ್ಯವಾಗಿದ್ದರೂ, ಇದೊಂದೇ ಹುದುಗುವಿಕೆ ವಿಧಾನ 
ವಾಗಿಲ್ಲ. ಹಲವು ಕ್ಲೊಸ್ಟಿಡಿಯಾ ಪ್ರಭೇದಗಳು (ಉದಾ: ಕ್ಕೊ. ಡಿ. ಸಾಲ್‌ವೆನ್ಸ್‌) 
ಪಾಲಿಸ್ಯಾಖರೈಡ್‌ ಗ ಸ್‌ಅನ್ನು ಹುದುಗಿಸಿ, ಆಸಿಓಕ್‌ ಮತ್ತು ಸಕ್ಕಿನಿಕ್‌ 
ಆಮ್ಲಗಳನ್ನು, ಇಥನಾಲ್‌, ೧೦ ಮತ್ತು 2 ಗಳನ್ನು ಮುಖ್ಯ ಅಂತ್ಯ ಉತ್ಪನ್ನ 
ಗಳಾಗಿ ನೀಡುತ್ತವೆ. ಕ್ಲೊಸ್ಟಿಡಿಯಮ್‌ ಧರ್ಮೊಅಸಿಟಿಕಮ್‌ ಕರಗುವ ಸಕ್ಕರೆಗಳನ್ನು 
ಹುದುಗಿಸಿ, ಅಸಿಟಿಕ್‌ ಆಮ್ಲವನ್ನು ಮುಖ್ಯ ಅಂತ್ಯ ಉತ್ಪನ್ನವಾಗಿ ಕೊಡುತ್ತವೆ. 


ಅಂತರ್‌ಬೀಜಕಣವನ್ನುತ್ಪಾದಿಸುವ ಬ್ಯಾಕ್ಕಿ ೀರಿಯಾಗಳು 197 


ಈ ಅಪರೂಪ ಹುದುಗುವಿಕೆಯ ವಿಧಾನವನ್ನು ವಿವರವಾಗಿ ಅಧ್ಯಯನ ಮಾಡ 
ಲಾಗಿದೆ. ಹುದುಗುವಿಕೆಯ ಉತ್ತಮ ವಿಧಾನಗಳಿಂದ, ಒಂದು ಮೋಲ್‌ ಗ್ಲುಕೋಸ್‌ 
ಿಂದ ಎರಡು ಮೋಲ್‌ ಅಸಿಟಿಕ್‌ ಆಮ್ಲವನ್ನು ಉತ್ಪಾದಿಸಬಹುದು. ಈ ಹುದುಗು 
ವಿಕೆಯಲ್ಲಿ ೧೦2ನಅಪಕರ್ಷಣೆಯಿಂದ, ಅಸಿಟಿಕ್‌ ಆಮ್ಲವು ಹೆಚ್ಚಾಗಿ ಉತ್ಪಾದನೆ 
ಗೊಳ್ಳುತ್ತದೆ: 


ಗ್ಲುಕೋಸ್‌ *-21120-20ಗ,00013200%5:8ಗ 
2C02 + 8H=>CH3COOH 220 


ಕ್ಲೊಸ್ಟ್ರಿಡಿಯಮ್‌ ಬ್ಮುರೊಟೆಕಮ್‌ ಸಕ್ಕರೆಗಳನ್ನು ಹುದುಗಿಸಿದಾಗ್ಯ ಇಥನಾಲ್‌ 
ಮತ್ತು€0; ಮುಖ್ಯ ಅಂತ್ಯ ಉತ್ಪನ್ನಗಳಾಗಿರುತ್ತವೆ. ಇದ್ದು ಹಿರಿಮಿಡಿನ” 
ಸಾಧಿಕವಾದ ಓರೊಟಿಕ್‌ ಆಮ್ಲವನ್ನು ಕೂಡ ಹುದುಗಿಸುತ್ತದೆ. 


ಇಥೆನಾಲ್‌ ಮತ್ತು ಅಸಿಟೀೇಟ್‌ನ ಹುದುಗುವಿಕೆ 

ಕ್ಲೊಸ್ಟಿಡಿಯಾಗಳು ನಾನಾ ವಿಧದ ಮೂಲಪದಾರ್ಥಗಳನ್ನು ಹುದುಗಿಸು 
ತ್ತವೆ ಎಂಬುದಕ್ಕೆ ಕ್ಲೊ. ಕ್ಲುಯ್ದೆರಿಯು ಮುಖ್ಯ ಉದಾಹರಣೆಯಾಗಿದೆ. ಇದು 
ಇಥನಾಲ್‌ ಮತ್ತು ಅಸಿಟಿಕ್‌ ಆಮ್ಲಗಳ ಮಿಶ್ರಣಗಳನ್ನು ಹುದುಗಿಸಿ, ಮೇಲ್ಮಟ್ಟದ 
ಮೇಧಾಮ್ಲ ಗಳನ್ನು (ಮುಖ್ಯವಾಗಿ ಬ್ಯುಬೆರಕ್‌ ಮತ್ತು ಕ್ಯಾಪ್ರೊಯ್ಕ್‌ ಆಮ್ಲಗಳು) 


ಆಂತ್ಯ ಉತ್ಪನ್ನ ಗಳಾಗಿ ನೀಡುವುವು. 


ಸಲ್ಪೇಟ್‌_ಅಪಕರ್ಷಕ ಕ್ಲೊಸ್ಟ್ರಿಡಿಯಾಗಳು ಮತ್ತು ಕ್ಲೊ. ಅಸಿಟಿಕಮ್‌ 

ಹಲವು ಪ್ರಭೇದಗಳು ಉದಾಹರಣೆಗೆ ಕ್ಲೊ. ನೈಗಿಫಿಕನ್ಸ್‌ , ಶಕ್ತಿಯನ್ನು 
ಪಡೆಯಲು ಸಾವಯವ ಸಂಯುಕ್ತಗಳ ಅವಾಯುಜೀವಿ ಉಸಿರಾಟವನ್ನು ಉಪ 
ಯೋಗಿಸುತ್ತವೆ. 

ಡೀಸಲ್ಫೊವಿಬ್ರಿಯೊ ಜಾತಿಯ ಜೀವಿಗಳಂತೆ ಇವು ಅಂತ್ಯ ಸಾವಯವ ಬುಣಕಣ 
ಗ್ರಾಹಕವಾಗಿ ಸಲ್ಫೇಟ್‌ಅನ್ನು (H2Sen ಅಪಕರ್ಹಿಸಲ್ಪಟ್ಟ) ಉಪಯೋಗಿಸುತ್ತವೆ. 
ಆದ್ದರಿಂದ ಕೇವಲ ಸಲ್ಫೇಟ್‌ ಅಪಕರ್ಷಕ ಕ್ಲೊಸ್ಟಿಡಿಯಾಗಳೇ ಈ ಜಾತಿಯಲ್ಲಿ 
ಸ್ಫಟೊಕ್ಟೊರ್ಮಗಳಿರುವ ಪ್ರಭೇದಗಳಾಗಿವೆ. ಈ ಗುಣವು ನಿಶ್ಚಿತ ಅವಾಯುಜೀವಿ 
ಗಳಲ್ಲಿ ಅಸಾಮಾನ್ನವಾಗಿದೆ. ಸಲ್ಫೇಟ್‌ ಅಪಕರ್ಷಣೆಯಲ್ಲಿರುವ ಖುಣಕಣ ವರ್ಗಾವಣೆ 


ಸ ಫು 
ಸರಪಣಿಯಲ್ಲಿ ಈ ಓಮಿ ವರ್ಣದ್ರವ್ಯಗಳು ಭಾಗಿಯಾಗಿರುತ್ತವೆ. 


ಅಂತಿಮವಾಗಿ ಈ ಜಾತಿಯ ಒಂದು ಪ ಭೇದ ಕ್ಲೊ. ಅಸಿಟಿಕಮ್‌ ೦೦೩೪ನ್ನು 
ಖಣಕಣ ಗ್ರಾಹಕವಾಗಿ ಉಪಯೋಗಿಸಿಕೊಳ್ಳು ತ್ತದೆ ಎಂಬುದನ್ನು ಗಮನಿಸಬೇಕು. 


198 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಅಪರೂಪ ಖುಣಕಣ ದಾತವು ಅಪರೂಪದ ಜಲಜನಕವಾಗಿರುತ್ತದೆ, ಶಕ್ತಿ ಉತ್ಪಾದಕ 
ಪ್ರತಿಕ್ರಿಯೆ ಹೀಗಿದೆ, 


2C02 + 4H2—2CH3COOH +2H20 


ಖಚಿತವಾಗಿ ಹೇಳುವುದಾದರೆ, ಈ ಪ್ರಭೇದ, ಒಂದು ರಾಸಾಯನಿಕ ಸ್ವಯಂ 
ಪೋಷಿತನಾಗಿದೆ. ಏಕೆಂದರೆ ಶಕ್ತಿ-ಉತ್ಪಾದಕ ಪ್ರತಿಕ್ರಿಯೆಯ ಉತ್ಪನ್ನವು ಒಂದು 
ಸಾವಯವ ಸಂಯುಕ್ತವಾಗಿದ್ದರೂ ಅದರ ಶಕ್ತಿಮೂಲವು ನಿರವಯವವಾಗಿರುತ್ತದೆ. 


ಇತರ ಅಂತರ್‌-ಬೀಜಕಣ ಉತ್ಪಾದಕ ಬ್ಯಾಕ್ಟೀರಿಯಾಗಳು 


ಅಂತರ"ಬೀಜಕಣಗಳನ್ನುತ್ಪಾದಿಸುವ ಹಲವಾರು ದೊಡ್ಡ ಬ್ಯಾಕ್ಟೀರಿಯಾಗಳು 
ಪ್ರಾಣಿಗಳ ಕರುಳಿನ ಭಾಗಗಳಲ್ಲಿ ಬೆಳೆಯುತ್ತವೆ. ಆದರೆ ಇವು ಯಾವುದನ್ನೂ 
ಇನ್ನೂ ಪ್ರಯೋಗಶಾಲೆಯಲ್ಲಿ ಬಿಳೆಸಲಾಗಿಲ್ಲ. ಆದ್ದರಿಂದ ಅವುಗಳ ಸ್ವರೂಪ ಹಾಗೂ 
ವರ್ಗೀಕರಣ ಸ್ಥಾನ ಇನ್ನೂ ತಿಳಿದಿಲ್ಲ. ಈ ಜೀವಿಗಳಲ್ಲಿ ಬಹು ಗಮನಾರ್ಹವಾದುದು 
ಮೆಟಬ್ಯಾಕ್ಟೀರಿಯಮ್‌ ಆಗಿದೆ. ಇದು 
ಗಿನಿ ಹಂದಿಗಳ ಕರುಳಿನಲ್ಲಿರುತ್ತದೆ. 
ಪ್ರತಿಯೊಂದು ಬೀಜಕಣ-. ಉತಶ್ಪಾ 
ದಕ ಕೋಶದಲ್ಲಿ ಹಲವು ಅಂತರ್‌ 
ಬೀಜಕಣಗಳಿರುತ್ತವೆ (ಚಿತ 
ತ 


20.10). 


ಚಿತ್ರ 20.10: ಮೆಟಬ್ಯಾಕ್ಟೀರಿಯಮ್‌ 
ಪಾಲಿಸ್ಟೋರ : ಗಿನಿ ಹಂದಿಯ ಕರುಳಿನ 
ಅಂಗದ ಲೇಪ. ಎರಡು ಅಥವಾ ಹೆಚು 

ನ 
ದಂಹಾಕಾರದ ಅಂತಶರ್‌ಬೀಜಕಣಗಳಿರುವ 
ಮೂರು ಬೀಜಕಣ ಉತ್ಪಾದಕ ಕೋ 
ಗಳು ತೋರಿನಲ್ಪಟ್ಟಿವೆ (X 2,400) 
C. F. Robinow ಅವರ ಕೃಪೆ, 





ಬೀಜಕಣಗಳನ್ನುತ್ಬ್ಪಾದಿಸುವ ಪ್ರಕ್ರಿಯೆ 


ಒಂದು ಅಂತರ್‌ ಬೀೀಜಕಣವು ಅಭಿವೃ ನ್ಲಿಯಾಗುವಾಗ, ಸಂಪೂರ್ಣವಾಗಿ ಬೇರೆ 
ರೀತಿಯ ಸೂಕ್ಷ್ಮರಚನೆ, ಬೇರೆ ರಾಸಾಯನಿಕ ಸಂಯೋಜನೆ ಮತ್ತು ಬೇರೆ ಕಿಣ್ವ 


ಅಂತರ್‌ಬೀಜಕಣವನ್ನುತ್ಬಾದಿಸುವ ಬ್ಯಾಕ್ಟೀರಿಯಾಗಳು 199 


ರ್ಗಾಡ 


ಯಾಗುತ್ತದೆ. ಅಂತರ್‌ಬೀಜಕಣ ಮೊಳೆತ ನಂತರ ಪುನಃ ಮಾದರಿ ಸಸ್ಯಕ ಕೋಶ 
ವನ್ನುಂಟುಮಾಡುತ್ತದೆ. ಅಂತರ್‌ ಬೀಜಕಣ ಉತ್ಪಾದನೆ ಮತ್ತು ಮೊಳೆಯುವಿಕೆ 
ಗಳು ಸೃಷ್ಟಿಸಿದ ಕುತೂಹಲಕರ ಸಮಸ್ಯೆಗಳು ಈ ಪ್ರಕ್ರಿಯೆಗಳ ಮೇಲೆ ಆಳವಾದ 
ಪ್ರಾಯೋಗಿಕ ಅಧ್ಯಯನಗಳಿಗೆ ಎಡೆಮಾಡಿಕೊಟ್ಟವೆ. ಬಹುಪಾಲು ಕೆಲಸವು 
ವಾಯುಜೀವಿ ಬೀಜಕಣ ಉತ್ಪಾದಕತೆಯನ್ನು ಅವಲಂಬಿಸಿದೆ... ಆದರೂ 
ಕ್ಲೊಸ್ಟಿಡಿಯಾಗಳಲ್ಲಿ ಬೀಜಕಣ ಉತ್ಪಾದನೆಯನ್ನು ಕುರಿತು ದೊರೆತಿರುವ ಕಡಮೆ 
ವಿವರಗಳು, ಈ ಗುಂಪಿನ ಅಂತರ್‌ಬೀಜಕಣಗಳು ತಮ್ಮ ರಚನೆಯಲ್ಲಿ, ಉಂಟಾಗುವ 
ಬಗೆ ಹಾಗೂ ಮೊಳೆಯುವ ರೀತಿಯಲ್ಲಿ ಮೂಲಭೂತವಾಗಿ ತದ್ರೂಪವಾಗಿವೆಯೆಂದು 


ಸೂಚಿಸಿವೆ. 


ಗಳಿರುವ ಒಂದು ಹೊಸ ರೀತಿಯ ಕೋಶವು ಒಂದು ಆಲಸ ಕೋಶದಲಿ ಉತ್ಪತ್ತಿ 





Hs: Ty PAGE EN MR: me ಜಾ ಆ —~ -- ರಾರಾ EE ಣ್ಣ 
AS ವ y ಕ್‌ ಡಕ ಬಾ ನ ಆ 
» es ಡೆ ತ್‌್‌ 24 Pd, 
8x ಲ್‌ SRNR ಯುುಟ್ಟ ದು 
ಎ ಗ್‌” ಈ KE ೫ ತ್ರಾ | K 
yp ಸ SAE ಸ _ 
* ನೆ AR Ne 3 
Fj ಹ್‌ KN . 4 4ನ ೪ 
p> ಜಥ” ಜೆ ಚ ಸ್ಟ ಸ ೬೪ 6 ಕ್‌ 
4 3 ಸ 
ಹ ಲ ಸ್ಟ ಗೆ ತ py ಕ 





ಚಿತ್ರ 20.11: ಬ್ಯಾಸಿಲ್ಲಸ್‌ ಸಿರಿಯಸ್‌ನೆ ಒಂದು ಅಂತರ್‌ಬೀಜಕಣದ ಒಂದು ತೆಳು ಸೀಳಿಕೆಯ 
ಯಣಕಣ ಸೂಕ್ಷ್ಮಚಿತ್ರ (೫. 37.500), (ಅದೇ ವರ್ಮುವಿನ ಬೆಳಕಿನ ಸ 
ಹೋಲಿಸಿ, ಚಿತ್ರ 20.2) : ex. ಎಕ್ಸೊಸ್ಬೋರಿಯಮ್‌; 50. ಬಿ 

5೧. ಬೀಜಕಣಕೋಶ. Dr. ೧, ಗ. ೧೦0/17೦೬ ಅವರ ಕೈಖೆ. 


ಅಂತರ್‌ ಬೀಜಕಣ ಉತ್ಪಾದನೆ : ಕೋಶ ಶಾಸ್ತ್ರೀಯ ಪರಿಣಾಮಗೆಳೊ 


ಬೆಳಕಿನ ಸೂಕ್ಷ್ಮದರ್ಶಿನಿಯ ವಿಘಟನೆಯ ಮಟ್ಟದಲ್ಲಿ ಬೀಜಕಣ ಉತ್ಪಾದ 
ನೆಯ ಪ್ರಕ್ರಿಯೆಯ ಬಗ್ಗೆ ಸ್ವಲ್ಪವೂ ತಿಳಿಯುವುದಿಲ್ಲ. ಅಲಸ ಕೋಶಗಳ ಒಂದು 
ಜೀವಿಸಂಖ್ಯೆಯು ನಿಲ್ಲುವ ಹಂತವನ್ನು ತಲುಪಿದೆ ಕೆಲವು ಘಂಟೆಗಳ ನಂತರ ಬೀಜಕಣ 
ಉತ್ಪಾದನೆ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಮೊದಲು ಈ ಕೋಶಗಳಲ್ಲಿ ಅದು 
ಪಾರದರ್ಶಕವಾದ ಪೂರ್ವಬೀಜಕಣವಾಗಿ ಕಂಡುಬರುತ್ತದೆ. ಅನಂತರ ಕ್ರಮೇಣವಾಗಿ 


ಇದು ವಿಶಿಷ್ಟವಾಗಿ ವಕ್ರೀಕರಣಕ್ಕೊಳಗಾಗುವ ಮತ್ತು ದಪ್ಪಭಿತ್ತಿಯುಳ್ಳ ಪೂರ್ಣ 


200 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವಾಗಿ ಬೆಳೆದ ಬೀಜಕಣವಾಗುತ್ತದೆ. ಪೂರ್ವಬೀಜಕಣ ಬೆಳೆಯುವುದಕ್ಕೆ ಮುಂಚೆ 
ಕೇಂದ್ರಕದಲ್ಲಿ ಅಸಾಮಾನ್ಯವಾದ ಬದಲಾವಣೆಗಳುಂಬಾಗುತ್ತವೆ: ಅಲಸ ಕೋಶ 
ದಲ್ಲಿರುವ ಕೇಂದ್ರಕದ ಎರಡು ಅಂಗಗಳು ಒಂದಾಗಿ ದಂಡಾಕೃತಿಯಾಗುತ್ತದೆ. 
ನಂತರ ಅದು ವಿಭಜಿಸಲ್ಪಡುತ್ತದೆ. ರNAಿಯೆ ಸ್ವಲ್ಪ ಭಾಗವು ಬೆಳೆಯುತ್ತಿರುವ 
ಬೀಜಕಣದೊಳಕ್ಕೆ ಹೋಗುತ್ತದ ಮತ್ತು ಉಳಿದ ಭಾಗ ಸ್ಫೊರಾಂಜಿಯೆಮ್‌ನಲ್ಲಿರು 
ತ್ಮದೆ. ಬೀಜಕಣ ಉತ್ಪಾದಕ ಬ್ಯಾಸಿಲ್ಲೈಗಳ ತೆಳುವಾದ ಸೀಳಿಕೆಗಳನ್ನು ಯಣಕಣ 
ಸೂಕ್ಷ ಒದರ್ಶಿನಿಯಿಂದ ವೀಕ್ಷಿಸಿದಾಗ ಹೆಚ್ಚಿನ ವಿವರಗಳು ಕಿಳಿದುಬಂದವು. ದಂಡಾ 
ಕಾರದ ಕೇಂದ್ರಳವು ವಿಭಜನೆ ಹೊಂದುವುದರ ಜೊತೆಗೆ ಕೋಶದ ಅಸಮ ವಿಭಜನೆ 
ಯಾಗುತ್ತದೆ; ಕೋಶದ ತುದಿಯಲ್ಲಿ ಬೀಜಕಣದೊಳಕ್ಕೆ ಹೋಗಬೇಕಾದ ರಬಸ 
ಯಿರುವ ಸಂತಾನ ಕೋಶವನ್ನು ಬೇರ್ಪಡಿಸುವಂತೆ ಒಂದು ಹೊಸ ಅಡ್ಡಗೋಡೆ 
ಬೆಳೆಯುತ್ತದೆ, ಸಾಮಾನ್ಯವಾಗಿ ಕೋಶ ವಿಭಜನೆಯಲ್ಲಿರುವಂತೆ, ಅಡ್ಡಗೋಡೆ 
ಬೆಳೆದ ನಂತರ ಸಂತಾನ ಕೋಶಗಳನ್ನು ಬೇರ್ಪಡಿಸುವ ಅಡ್ಡ ಕೋಶಭಿತ್ತಿ ಬೆಳೆಯು 


ಚಿತ್ರ 20.12 ; ಬ್ಯಾಸಿಲ್ಲಸ್‌ 
ಸಿರಿಯಸ್‌ನಲ್ಲಿ ಅಂತರ್‌ಬೀಜಕಣ 
ಉತ್ಪಾದನೆಯ ಜೊತೆಗೆ ಉಂಟಾ 
ಗುವ ಕೋಶದಕ್ತಿನ ವೃತ್ಮಾಸ 
ಗಳನ್ನು ಚಿತ್ರಿಸಲಾಗಿದೆ. (೩) 
ಎರಡು ಕೇಂದ್ರಕ ಅಂಗಗಳನ್ನು 
(ಕಪ್ಪ ಪ್ರದೇಶಗಳ:) ಮತ್ತು 
J ಕಾಯ ಡುವ ಪದಾರ್ಥದ ಕಣ 

ಗಳನ್ನು (ಚುಕ್ಕೆಚುಕ್ಕೆಯ ಪ್ರದೇ 


0) ಶಗಳ: ) ಹೊಂದಿರುವ ಅಲಸ 


16) 
ಕೋಶ (0) ಕೇಂದ್ರಕದ ಪದಾ 
| ರ ರ್ಥವು ದಂಡಾಕಾರದ ಅಂಶವಾಗಿ 
(a) thy ಘನೀಭವಿಸುವುದು. (೧) ಆಡ್ತ 
ಭಿತ್ತಿ ಉಂಟಾಗುವಿಕೆಯು ಪ್ರಾರಂ 
ಭವಾಗಿದೆ (6) ಅಡ್ಡಭಿತ್ತಿಯು ಪೂರ್ಣಗೊಂಡಿದೆ : ಪೂರ್ವಬೀಜಕಣವು ಕೇಂದ್ರಕದೊಂದಿಗೆ ಈಗ 
ಅಲಸ ಕೋಶದಿಂದ ಬೇರ್ಪಟ್ವಿದೆ (6) ಪೂರ್ವಬೀಜಕಣದ ಸುತ್ತಲೂ ಹೊಸ ಭಿತ್ತಿಯು ಬೆಳೆದಿದೆ 
(1) ಬೀಜಕಣವನ್ನು ಆವರಿಸುವ ಭಿತ್ತಿಯು ಪೂರ್ಣಗೊಂಡಿದೆ (9) ಬೀಜಕಣ ಪಕ್ಕವಾಗುವಿಕೆ 
(೧) ಎಕ್ಲೊಸ್ಟೋರಿಯಮ್‌ ಎಂಬ ಒಂಡು ಸಡಿಲವಾದ ಹೊರ ಕವಚದಿಂದ ಅವರಿಸಲ್ಪಟ್ಟಿರುವ 
ಬಿಡುಗಡೆ ಹೊಂದಿರುವ ಬೀಜಕಣ, |. €, Young ಮತ್ತು P. 62281165 ಅವರ 
‘chemical and morphologic: : studies of bacteria spore for- 
mation |1'ನಿಂದ, Biophys. Biochem. Cytol. 6, 467 (1959). 








ಅಂತರ್‌ಬೀಜಕಣವನ್ನು ತ್ಟಾದಿಸುವ ಬ್ಯಾ ಕ್ವೀರಿಯಾಗಳು 201 


ವುದಿಲ್ಲ... ಇದಕ್ಕೆ ಬದಲಾಗಿ ಹೊಸದಾಗಿ ಬೆಳೆದ ಅಡ್ಡಗೋಡೆ ಚಿಕ್ಕ ಕೋಶದ 
ತುದಿಯ ಸುತ್ತಲೂ ಬೆಳೆಯುತ್ತದೆ. ನಂತರ ಇದು ಕಳಚಿಕೊಂಡು, ಕೊನೆಗೆ ದೊಡ್ಡ 
ಕೋಶದಿಂದ ಸಂಪೂರ್ಣವಾಗಿ ಆವೃತವಾಗುತ್ತದೆ. ಈ ಹಂತದಲ್ಲಿ ಮಾತ್ರ ಬೆಳಕಿನ 
ಸೂಕ್ಷ್ಮದರ್ಶಿನಿಯಿಂದ ಪೂರ್ವಬೀಜಕಣ ಕಂಡುಬರುತ್ತದೆ. ದೊಡ್ಡ ಕೋಶದಿಂದ 
ಅಥವಾ ಸ್ಫೊರಾಂಜಿಯನಮ್‌ನಿಂದ ಪೂರ್ಣವಾಗಿ ಆವರಿಸಲ್ಪಟ್ಟಿ ನಂತರ ಪೂರ್ವಬೀಜ 
ಕಣವು ಬೇಗನೆ ಪೂರ್ಣವಾಗಿ ಬೆಳೆವ ಅಂತರ್‌ಬೀಜಕಣವಾಗಿ ಅಭಿವೃ ದ್ಧಿ ಹೊಂದು 

ತ್ತದೆ, ಪಕ್ವವಾಗುವ ಪ ಪ್ರಕ್ರಿಯೆಯಲ್ಲಿ ಪೂರ್ವಬೀಜಕಣದ ಸುತ್ತಲೂ ನ ನ ಹೊರ 
ಪದರಗಳುಂಟಾಗುತ್ತವೆ ಈ ಪದರಗಳಲ್ಲಿ ಒಂದು ಪದರವನ್ನು ಹೊದಿಕೆ ನ್ಮೆ 
ಇದರ ಸುತ್ತಲೂ ದಪ್ಪವಾದ (ಸಾಮಾನ್ಯವಾಗಿ ಹೆಚ್ಚು ಪದ ರಗಳಿರುವ) ಬೀಜಕಣ 
ವಿರುತ್ತ ದೆ. ಅದರ ಮೇಲೆ ಟಯಲ್ಲಿ ಕೆತ್ತನೆ ಕೆಲಸದಂತಹದು ಕಾಣಬರುತ್ತದೆ. ಕೆಲವು 
ಬ್ಯಾ ನಟ್ಟ ಗಳಲ್ಲಿ ಲಲ್ಲಿ ಬೀಜಕಣಕವಚದ ಸುತ್ತಲೂ ಸಡಿಲವಾದ ಒಂದು ಹೊರಪದರವಿರು 
ತವೆ. ಬೀಜಕಣ ಪಕ್ಚವಾಗುವುದರ ಜೊತೆಗೆ ಸ್ಪೊರಾಂಜಿಯಮ್‌ನಲ್ಲಿ ಬೆಳೆಯುತ್ತವೆ. 
ಇವುಗಳಿಗೆ ನ್ಯಾ. ಘುರಿಂಜೆಯಿನ್ಸಿ ಸ್‌ನ ವಿಶಿಷ್ಟ ತೆಯಾದೆ ದಿ ಿಗೋಪುರಾಕಾರದ ಹರಳುಗಳು 
(20.5ನೇ ರ ನೋಡಿ) ಎದ್ದುಕಾ ಇ ಜೂ ತಯಾ ಪಕ್ವವಾದ 
ಬೀಜಕಣಗಳ ಸೂ ಕ ರಚನೆಯನ್ನು 20.11ನೇ ಚಿತ್ರದ ಕಿ ಮತ್ತು ಅದರ ಬೆಳವಣಿಗೆ 
ಯನ್ನು 20. 1೦ನೇ € ಚಿತ್ರ ದಲ್ಲಿ ತೋರಿಸಲಾ ಗಿದೆ, 


ಗ 


ಅಂತರ್‌ಬೀಜಕಣಗಳ ಉತ್ಪಾದನೆ ಶರೀರಕ್ರಿಯಾತ್ಮಕ ಹಾಗೂ ಜೀವ 
ರಾಸಾಯನಿಕ ಪೆರಿಣಾವುಗಳು 


ಆಂತರ್‌ಬೀಜಕಣ ಉತ್ಪಾದನೆಯಾಗುವಾಗ, ಬೀಜಕಣ ಉತ್ಪಾ ದಕ ಕೋಶ 


ದಲ್ಲಿ ಜೈವಿಕ ರೂಪಾಂತರಗಳುಂಬಾಗುಪು ದಲ್ಲದೆ ರಾಸಾಯನಿಕ ಗ ಕಿಣ್ತೀಯ 
ಸಂಯೋಜನೆಯಲ್ಲಿ ಹೆಚ್ಚ ಕಿನ ಬದೇ ಲಾವಣೆಗಳುಂಟಾಗುತ್ತವೆ. ಅಲಸ ಕೋಶದಲ್ಲಿ 
ವಿಶಿಷ್ಟ ವಾಗಿರುವ ಕಣ್ವ್ಯವ್ಯವಸ್ಥೆ ಗಳು ಆಂತರ್‌ಬೀಜಕಣಗಳಲ್ಲಿ ಬಹಳ ಕಡಮೆಯಾಗು 
ತ್ತವೆ ಕ ಪೂರ್ಣವಾಗಿ ಇಲ್ಬದಂತಾಗುತ್ತವೆ. ತದ್ವಿರುದ್ಧವಾಗಿ ಇತರ ಕಿಣ್ಣಗಳ್ಳ 


ಸ 


ಬೀಜಕಣ ಪಕ್ವ ವಾಗುವ ಸ್ಯ © ಆಯ್ಕೆಯಾಗಿ ಸಂ 


ನ 
ಹರಣೆಗೆ ಆಲನೀನ್‌ ರಸಿಮೇಸ್‌" ಆಲಸಕೋಶಗಳಲ್ಲಿರ Ne ಬೀಜಕಣಗಳ 
ಹೆಚ್ಚಾಗಿರುತ್ತದೆ. 
Ke] md 


ಆಲಸ ಕೋಶದಲ್ಲಿರದೆಂತಹ ಹೊಸ ರಚನಾ ಘಟಕಗಳ ಹೆಚ್ಚಿನ ಸಂಶ್ಲೇ 
ಬೀಜಕಣದಲ್ಲಿದೆ. ಅಲಸ ಕೋಶದ ಭಿಕ್ಕಿಗಿಂಂಲೂ 7 ವ 
ಬೀಜಕಣ ಕವ ವಚಕ್ಕಿದೆ. ಆಲಸಕೋಶ ಭಿತ್ತಿಗಳ ಸೆ 


ಡೊಗ್ಗೈ ಕನ ನಲ್ಲಿರದಂತಹ 
ಆಮೈನೊ ಆಮ್ಲಗಳು ಈ ಬೀಜಕಣದಲ್ಲಿರುತ್ತದೆ ಎಂಬುದರಿಂದ ಹಾಗೂ ಸೋಂಕು 


202 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ರಕ್ಷಣಾ ಶಾಸ್ತ್ರೀಯವಾಗಿ ಈ ಬೀಜಕಣ ಬೇರೆ ರೀತಿಯಿರುತ್ತದೆ ಎಂಬುದರಿಂದ ಇದು 
ತೋರಿಸಲ್ಪಟ್ಟದೆ ದೆ. ಕಡಮೆ ಅಣುಶೂಕದ ಡೈಪೈಕೊಲಿನಿಕ" ಆಮ್ಲವು ಹೆಚ್ಚಿನ 
ಪ್ರಮಾಣಗಳಲ್ಲಿ ಸಂಸ್ರೀಪಿ ಸಲ್ಪಡುವುದೇ ಬೀಜಕಣ ಉತ್ಪಾದನೆಯ ಜೊತೆಗೆ ಉಂಟಾ 
ವ ಅತಿ ಗಮನಾರ್ಹವಾದ ರಸಾಯನಿಕ ಬದಲಾವಣೆಯಾಗಿದೆ (ಚಿತ್ರ 20.13), 
ಈ ಪದಾರ್ಥವು ಪಕ್ವವಾದ ಬೀಜಕಣದಲ್ಲಿ ಕ್ಯಾಲ್ಸಿಯಂ 
ಲವಣದ ರೂಪದಲ್ಲಿರುತ್ತದೆ ಮತ್ತು ಅದರ ಒಣತೂಕದ 
ಶೇಕಡಾ 10ರಿಂದ 15ರಸ್ಟ್ರಿರುತ್ತದೆ. ಆದರೆ ಇದು ಆಲಸ 
ಕೋಶಗಳಲ್ಲಿರುವುದಿಲ್ಲ. ಬೀಜಕಣದ ಕ್ಯಾಲ್ಸಿಯಂ 
ಡೆಪೆ ಪೈಕೊಲಿನೇಟ್‌, ಬೀಜಕಣಕೋಶ ಮತ್ತು ಹೊರ 
ಬೀಜಕಣ ಕವಚಗಳ ಮಧ್ಯ ಹೊದಿಕೆಯಲ್ಲಿರುತ್ತದೆ. 








ನ್‌ ಕೂಲಿದಿ್‌ ಆವ ಕ ರಚನೆ. ಅಂತರ್‌ಬೀಜ 


ಲ ಭ್ರ 
'ದಾರ್ಥವು ಮುಖ್ಯವ ಪಾಗಿ ಕಾಲಿ ನಿಯಂ ಲವಣದ 


ಬೀಜಕಣದ ಒಂದು ಘಟಕವಾಗಿ ಡೆ 2 ಪೈಕೊಲಿನಿಕ್‌ ಆಮ್ಲವನ್ನು ಕಂಡು 
ಹಿಡಿಯುವ ಹಲವಾರು ವರ್ಷಗಳ ಮುಂಚೆ ನೀಲಲೋಹಿಶಾತೀತ ಬೆ ಬೆಳಕನ್ನು ಅಲಸ 





ಸ್‌ನಕ್ತಿ ಬೆಳೆಯುತ್ತಿರುವ ಅಂತರ್‌ಬೀಜಕಣಗಳು, ನೀಲಲೋಹಿತಾತೀತ 
ಬೆಳಕಿನಿಂದ ಕಲೆಮಾಡದ ತಯಾರಿಕೆಯ ಛಾಯಾಚಿತ್ರ (೫%. 2.000. ಸ್ವಲ್ಪ ಹೆಚ್ಚು ಕಡಮೆ) 
ಅಲಸ ಕೋಶಗಳಲ್ಲಿರದಂತಹ ಡೆ,ಪೆ ಕೊಲ್ರೆವಿಕ್‌ ಆಮ್ಲವು. ಬೆಳೆಯುತ್ತಿರುವ ಅಂತರ್‌ಬೀಜಕಣ 
ಗಳಲ್ಲಿರುವುದರಿಂದ ಅವು ನೀಲಲೋಹಿತಾತೀತ ಬೆಳಕನ್ನು ತೀಕ್ಷ್ಣವಾಗಿ ಹೀ ಕೊಂಡಿರುವುದನ್ನು 
ಗಮನಿಸಿ, ಔ, 6, Wyckoff ಮತ್ತು ಓ L. Terlouw ಅವರ ‘Some ultra- 
violet photomicrographs of b. 5೬01119 'ನಿಂದ ತೆಗೆದುಕೊಳ್ಳಲಾಗಿದೆ. 


J. Exptl. Med. 54, No. 3, ೧. 451 (Sept. 1931). 


Ue 
[CB 
ky 
(2 
hs 
Mm 
4 
2 
30% 
ತ್ಸ 
2L 
KF 


ಅಂಶಸ್‌ಬೀಜಕಣವನ್ನು ಶ್ಪಾದಿಸುವ ಬ್ಯಾಕ್ಟೀರಿಯಾಗಳು 203 


ಕೋಶಗಳಿಗಿ೦ತ ಹೆಚ್ಚು ತೀಕ್ಷ್ಣವಾಗಿ ಹೀರಿಕೊಳ್ಳು ತ್ತವೆಯೆಂಬುದನ್ನು ಗಮನಿಸ 
ಲಾಗಿತ್ತು (ಚಿತ್ರ 20.14). ಇದಕ್ಕೆ, ನೀಲಲೋಹಿಶಾತೀತ ವಿಭಾಗದಲ್ಲಿ ಬಲವಾದ 
ಹೀರಿಕೆ ಪಟ್ಟಯಿರುವ ಡೈಪೈಕೊಲಿನಿಕ” ಆಮ್ಲ ಅವಗಳಲ್ಲಿರುವುದೇ ಕಾರಣವಾಗಿದೆ. 
ಶಾಖನಿಕೋಧಕ ಸಮಸ್ಯೆ 

ವಿಷರಾಸಾಯನಿಕಗಳಿಗೆ ಅಂತರ್‌ಬೀಜಕಣಗಳು ನಿರೋಧಕವಾಗಿರುವುದಕ್ಕೆ, ಬೀಜ 
ಕಣದ ಹೊರ ಪದರಗಳು ತುಂಬಾ ಅಪಾರಗಮ್ಮವಾಗಿರುತ್ತವೆಂಬುದನ್ನು ಕಾರಣವಾಗಿ 
ಹೇಳಬಹುದು. ಈ ಭಾವನೆಯು ಸಮಂಜಸವಾಗಿದೆ. ಏಕೆಂದರೆ, ಕಲೆಗಳ ಪ್ರವೇಶಕ್ಕೆ 
ಬೀಜಕಣಗಳು ನಿರೋಧಿಸುತ್ತವೆ. ಆದಕೆ ಬೀಜಕಣಗಳ ಪರಕಾಷ್ಠೆಯ ಶಾಖ 
ರಿರೋಧಕಕತೆಗೆ ಅಂದರೆ, ಪ್ರೋಟೀನ್‌ಗಳ ಮತ್ತು ನ್ಯೂಕ್ಲಿಯಿಕ್‌ ಆಮ್ಲಗಳ ದ್ರಾವಣ 
ಗಳ ಸ್ವಭಾವ ಕೆಡಿಸುವಂತಹ ಶಾಖಕ್ಕೆ ತೆರೆದಿಟ್ಟರೂ ಬೀಜಕಣಗಳು ಬದುಕಿರುವುದಕ್ಕೆ 
ಕಾರಣ ನೀಡುವುದು ಸುಲಭವಲ್ಲ. ಬೀಜಕಣಗಳ ಸಾಂದ್ರತೆ ಮತ್ತು ವಕ್ರೀಕರಣ 
ಸೂಚಿಯನ್ನು ಜಾಗರೂಕತೆಯಿಂದ ಆಳತೆಮಾಡುವುದರಿಂದ, ಇವುಗಳಲ್ಲಿ ನೀರಿನಂಶವು 
ಬಹಳ ಕಡಮೆಯಿರುತ್ತದೆಯೆಂದು ತಿಳಿದುಬಂದಿತು. ಈ ಅಂಶವು ಒಣ ಉಣ್ಣೆ ಮತ್ತು 
ಕೇಸಿಎ”ಗಳಲ್ಲಿರುವ ನ£ರಿನ ಅಂಶಕ್ಕಿಂತ ಅಪ್ಪನೂ ಹೆಚ್ಚಾಗಿರುವುದಿಲ್ಲ (ಕೋಷ್ಟಕ 
20.5). ನಿರ್ಜಲವಾದ ಸ್ತಿತಿಯಲ್ಲಿ, ಪ್ರೊ ಟೀನ್‌ ಮತ್ತು ನ್ಯೂಕ್ಲಿಯಿಕ್‌ ಆಮ್ಲಗಳು 
ಇನ್ನೂ ಹೆಚ್ಚಿನ ಶಾಖದಿಂದ ಸ್ವಭಾವ ಕಳೆದುಕೊಳ್ಳದೆ ನಿರೋಧಕವಾಗಿರುತ್ತವೆ. 
ಬ್ಯಾಕ್ಟೀರಿಯಾಗಳ ಸಸ್ಮಕ ಕೋಶಗಳು ಕೂಡ ಒಣಗಿದ್ದರೆ ಬೀಜಕಣಗಳಷ್ಟೇ ಶಾಖ 
ನಿರೋಧಕ ಶಕ್ತಿಯನ್ನು ಪಡೆದಿವೆ. ಆದ್ದರಿಂದ ಆಂತರ್‌ ಬೀಜಕಣಗಳ ಶಾಖನಿರೋಧಕ 


ಕೋಷ್ಟಕ 20.5: ಬ್ಯಾಸಿಲ್ಲೈಗಳ (ಬೀಜಕಣ ಮತ್ತು ಅಲಸ ಕೋಶಗಳು 


ಮತ್ತು ಒಣಪ್ರೋಟೀನಿನ ನೀರಿನ ಅಂಶ. ಇದನ್ನು ವಕ್ರೀಕರೆಣ ಸೂಚಿಯನ್ನು 
ಅಳೆಯು ವುದರಿಂದ ನಿರ್ಧರಿಸಲಾಗಿದೆ 


ನೀರಿನ ಅಂಶ 9/100 ೧71. 





ಪೋಟೀನ್‌ಗಳು ಹ 
ಉಣೆ 15 
[an] 
ಒಣಕೇಶಸಿನಎ” 14 
ಬ್ಯಾಸಿಲ್ಲಸ್‌ ಪ್ರಭೇದಗಳು | 
ಬ್ಯಾ. ಮೆಗಚೆರಿಯುಮ್‌ 11.50 150 
ಬ್ಯಾ, ಸಿರಿಯಸ್‌ 788 230 





| 


a: K. Ross ಮತ್ತು E. Billing ಅವರ J. Gen. Microbiola೨ದ 
ತೆಗೆದುಕೊಳ್ಳಲಾಗಿದೆ, 16, 418, (1957). 

b: ಅಲಸ ಕೋಶಗಳು 

೭: ಬೀಜಕಣಗಳು 


204 ಬ್ಯಾಕ್ಟೀರಿಯಾಗಳ ವರ್ಗೀಕೆರಣ ಮೆತ್ತು ವಿವರಣೆ 


ಶಕ್ತಿಗೆ ಸುತ್ತಲೂ ಇರುವ ಕೋಶವು ನಿರ್ಜಲವಾಗಿರುತ್ತದೆಂಬ ಅಂಶವು ಕಾರಣ 
ವಾಗಿದೆ. ಹೀಗೆ ಬೀಜಕಣ ಕೋಶವು ಪ್ರಗತಿಪರವಾಗಿ ನಿರ್ಜಲವಾಗುವುದು, ಅಂತರ್‌ 
ಬೀಜಕಣ ಪಕ್ತವಾಗುವುದರೊಂದಿಗೆ ಉಂಟಾಗುವ ಮುಖ್ಯ ಶರೀರಶಾಸ್ತ್ರೀಯ 
ಪರಿಣಾಮಗಳಲ್ಲೊಂದಾಗಿದೆ. 


ನಿರ್ಜಲವಿಂಗುವ ವಿಧಾನವು ತಿಳಿಯದಿದ್ದರೂ ಹೊದಿಕೆಯ ಬೆಳವಣಿಗೆ ಮತ್ತು 
ಅದೆರೊಂದಿಗೆ ಜೈಪೈಕೊಲಿನಿಕ್‌ ಅಮ್ಲದ ಹೆಚ್ಚಿನ ಸಂಶ್ಲೇಷಣೆಗಳು ಮುಖ್ಯ ಪಾತ್ರ 
ಗಳನ್ನು ನಿರ್ವಹಿಸುತ್ತವೆಯೆಂಬುದಕ್ಕೆ ಗಣನೀಯವಾದ ಸಾಕ್ಷ್ಯ್ಯವಿದೆ. ಚಿತ್ರ 20.15 
ರಲ್ಲಿ ತೋರಿಸಿರುವಂತೆ ಬೀಜಕಣ ಪಕ್ವವಾಗುವಾಗ ಅದು ವಕ್ರೀಕರಣ ಸಾಮರ್ಥ್ಯ 
ಮತ್ತು, ಶಾಖ ನಿರೋಧಕಶಕ್ಕಿಗಳನ್ನು ಪಡೆಯುತ್ತದೆ. ಆದರೆ ಅದು ಡೈಪೈಕೊಲಿನಿಕ್‌ 
ಅಮ್ಲದೆ ಉತ್ಪಾದನೆಯ ನಂತರ ಉಂಟಾಗುತ್ತದೆ. ಕ್ಯಾ ಪ್ರಿಯಂ ಅಯಾನರ್ನಗಳಿರದ 









ಡೈಪೈ,ಕೊಲಿನೇಟ್‌ ಅಂಶ 


ಲಳ 





ಶಾಖನಿರೋಧಕ ಶಕ್ತಿ 


ಗರಿಷ ಶೇಕಡಾ 


ಗಂಬೆಗಳು 


ಚಿತ್ರ ೨೦15. ಬ್ಯಾ ಸಿಇಸ್‌ ಸಿರಿಜುಸ್‌ನ ಓಂದು ಸಾಕ? ಣೆಯಲ್ಲಿ ಬೀಜಕಣ ಉಂಟಾಗುವ ಸಮಜ, 
ವಿ ಕಂಡುಬರುವ, bre ೇಶಗಳ ವಕ್ತಿ ಕರಕ ಛಗಾಗುವ ಸ ಸಾಮರ್ಥ, ಮತ್ತು ಶಾಖನಿರೋಧ 


30 €l 


ಶಕ್ತಿಗಳಲ್ಲಿ ಹೆಚ್ಚಳ ಹಾಗೂ ಜೀವಿಸಂಖ್ಯೆಯ ಡೈಪೈಕೊ ಲಿನೇಟ್‌ ಅಂಶದಳ್ಲಿನ ಸಟ ಗಂಟೆಗಳ) 
ಸಾಕಣೆಯ ವಯ: ಸ್ತ ಗೆ ಎದುರಾಗಿ ಎಲ್ಲಾ NE, ಗುಡುತಿಸಬಾಗಿಪೆ, T. 851೧7೧0೦10, 
S. H. Black ಮತ್ತು P, Gerhardt ಅವರ ‘Development of fine 
structure, thermostability a d depicolinate during sporo- 
genesis in a bacillus’ Can. J. Microbiol, 6, 203 (1960). 


ಅಂತರ್‌ಬೀಜಕಣವನೆ ತ್ತಾ ದಿಸುವ ಬ್ಯಾಕ್ಟೀರಿಯಾಗಳು 205 


ಮಾಧ್ಯಮದಲ್ಲಿ ಬೀಜಕಣಗಳು ಉತ್ಪಾದನೆಯಾದಾಗ, ಸಿದ್ಧವಾದ ಬೀಜಕಣಗಳು 
ಬಲಹೀನವಾಗಿ ವಕಿ a ಅವ್ರು ಕಡಮೆ ಶಾಖ ನಿರೋಧಕ 
ವಾಗಿರುತ್ತವೆ. ಇವುಗಳಲ್ಲಿ ಜೆ ಸ ಪೃಕೊಲಿನಿಕ" ಆಮ್ಲ ಬಹಳ ಕಡಮೆಯಿರುತ್ತದೆ. 
ಕೊನೆಯದಾಗಿ, ಬ್ಯಾಸಿಲ್ಸೈನ ಕೆಲವು ಉತ್ಪರಿವರ್ತಿತಗಳು, ಹೊದಿಕೆಯಿರದ ಮತ್ತು 
ಡೈಪೈಕೊಲಿನಿಕ್‌ ಆಮ್ಲ ವಿರದ ಬೀಜಕಣಗಳನ್ನು ತ್ರಾದಿಸುತ್ತೆವೆ. ಇಂತಹ ಬೀಜಕಣ 
ಗಳಿಗೆ ವಕ್ರೀಕರಣಕ್ಕೊಳಗಾಗುವ ಸಾಮರ್ಥ್ಯ ಮತ್ತು ಶಾಖ ನಿರೋಧಕ ಶಕ್ತಿಗಳು 
ಕಡಮೆಯಿರುತ್ತವೆ 


ಬೀಜಕಣ ಉತ್ಪಾದನೆಯ ಅನುವಂಶೀಯ ಮತ್ತು ನಿಯಂತ್ರಣ ವಿಶೇಷಗಳು 


ಹಿಂದೆ ನಿವರಿಸಿದಂತೆ, ಅಂತರ್‌ ಬೀಜಕಣಗಳು ಉತ್ಪಾದನೆಯಾಗುವಾಗ, ಅಲಸ 
ಬೆಳವಣಿಗೆಯಲ್ಲಿರುವ ಸಂಸ್ಲೇೇಷಕ ಫೌಟಿನೆಗಳಿಗಿಂತ ಬಹು ವಿಭಿನ್ನ ನಾಗಿರುವ ವಿಶಿಷ್ಟ 
ಸಂಶ್ಲೇಷಕ ಘಟನೆಗಳು ಬೀಜಕಣ ಉಂಟುಮಾಡುವ ಕೋಶದಲ್ಲಿ ಹೆಚ್ಚು ಸಂಖ್ಯೆ 
ಯಲ್ಲಿರುತ್ತನೆ. ಪ್ರತಿಯೊಂದು ಬೀಜಕಣ ಉತ್ಪಾದಿಸುವ ಬ್ಯಾಕ್ಟೇರಿಯಮ್‌ನ 
ಜೀನೋಮ್‌ನಲ್ಲಿ ಬೀಜಕಣ ಉತ್ಪಾದನೆಗೆ ನಿಶೇಷವಾಗಿ ಸಂಬಂಧಿಸದ ಮತ್ತು ಅಲಸ 
ಬೆಳವಣಿಗೆಯಲ್ಲಿ ಭೆೌತಿಕವಾಗಿ ತೋರ್ಪಡದ ಅನುವಂಶೀಯ ಸಂದೇಶವು ಗಣಿನೀಯ 
ಪ್ರಮಾಣದಲ್ಲಿರಬೇಕೆಂಬುದನ್ನು ಇವು ತೋರಿಸುತ್ತದೆ. ಈ ವ್ಯವಸ್ಥೆಯ ಅನು 
ವಂಶೀಯ ಸಂಕೀರ್ಣತೆಯ, ಕ್ರಮವಾಗಿ ಬೀಜಕಣ ಉತ್ಪಾದನೆಯಾಗದ ಉತ್ಪರಿ 
ವರ್ತಿತಗಳ ಗುಣಗಳಿಂದ ತೋರಿಸಲ್ಪಟ್ಟಿದೆ- ಯಾವುದಾದರೊಂದು, ಬೀಜಕಣ 
ಉತ್ಪಾದಿಸುವ ಬ್ಯಾಕ್ಕೀರಿಯವರತನಿಂದಡ್‌ ಈ ಕಾರ್ಯವನ್ನು ಪ್ರಾರಂಭಿಸಲು 


ನಿಟ 
ಸಂಪೂರ್ಣವಾಗಿ ಅಶಕ್ತ ವಾದ ಉತ್ಕರಿವರ್ತಿತಗಳನ್ನು ಪಡೆಯಬಹುದು ; ಇದಲ್ಲದೆ 
ಓಿ. 
ಬೀ ಕಣ ಉತ್ಪಾದನೆಗೆ ಕಾರಣವಾಗುವ ಸಂದರ್ಭಗಳು ಮುಂದಿನ ಘಟ ಗಳಲ್ಲಿ 
ತಡೆಯಲ್ಲ, ಟ್ಲು, ಅಸಾಧಾರಣವಾದ ಅಥವಾ ಅಪಕ್ವವಾದ ಬೀಜ ಗಳನು ಟು 


BN ಉತ್ಪರಿವರ್ತಿತಗಳನ್ನೂ ಸಹ ಪಡೆಯಬಹುದು. ಕದಿಷ ಸ, 50 ಸಂತ 
ವಾಹಿಗಳು ಸ ಉತ್ಪಾದಿಸುವ ಕಾರ್ಯದಲ್ಲಿ ಭಾಗವಹಿಸಬಹುದು. ರೂಪಾಂ 
ತರ ಮತ್ತು ಅನ್ಯುವಹನ ವಿಧಾನಗಳಿಂದ ಬಾ ಸಟಿಲಿಸ್‌ನಲ್ಲಿ ಬೀಜಕಣ ಉತ್ಪಾದಿಸುವ 
ಉತ್ಸ ರಿವರ್ತಿತಗಳ ಅನುವಂಶೀಯ ಎಕ್ಲೇಷಣೆಯಿಂ ೦ದ್ಯ ಈ ವಂಶವಾಜಗಷ್ಟು 
"ಸೀರಿಯಲ್‌ ವರ್ಣ ತಂತುವಿನ ಎಲ್ಲಾ ಭಾಗಗಳಲ್ಲೂ ಹರಡುತ್ತವೆಯೆಂದು 


ಈ 
ತಿಳಿದುಬಂದಿದೆ, 
ಬೀಜಕಣ ಉತ್ಪಾದಿಸುವ ಪ್ರಕ್ರಿಯೆಯನ್ನು ಹತೋಟಯಲ್ಲಿಟು ಕೊಳ್ಳುವ 
ವಂಶವಾಹಿಗಳು ಬೀಜಕಣ ಉತ po ಬ್ಯಾಕ್ಟೀರಿಯಾಗಳ ಆಲಸ ಬೆವಣಿಗೆದು 


ಸಮಯದಲ್ಲಿ ಸಾಮಾನ್ಯವಾಗಿ ವ್ಯಕ್ತ ಕ್ರವಾಗುವುದಿಲ್ಲ. ಆದುದರಿಂದ ಅವು ದಮನ 


206. ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವ್ಯವಸ್ಥೆ ಗೊಳಗಾಗಿರುತ್ತವೆಯೆಂದು ಊಹಿಸಬೇಕು. ಈ ದಮನವು ಆಲಸ ಬೆಳವಣಿಗೆ 
ನಿಂತಾಗ ಇರುವುದಿಲ್ಲ. ಸಾರಜನಕವಿಲ್ಲದ ಮಾಧ್ಯಮಕ್ಕೆ ಬೆಳೆಯುತ್ತಿರುವ ಕೋಶ 
ಗಳನ್ನು ವರ್ಗಾಯಿಸುವುದರಿಂದೆ ಹೆಚ್ಚು ಬೀಜಕಣ ಉತ್ಪಾದನೆಯನ್ನು ಪ್ರಚೋದಿಸ 
' ಬಹುದು. ಈ ರೀತಿ ನರ್ಗಾವಣೆ ಮಾಡಿದ ನಂತರ ಸುಮಾರು 2-3 ಗಂಟಿಗಳವರೆಗೆ 
ಸಾರಜನಕವನ್ನು ಒದಗಿಸಿದಾಗ ಪುನಃ ಅಲಸ ಬೆಳವಣಿಗೆ ಪ್ರಾರಂಭವಾಗುತ್ತದೆ. 
ಆದರೆ ಒಂದು ನಿರ್ದಿಷ್ಟ ಸಮಯದ ನಂತರ, ಕೋಶಗಳು ಬೀಜಕಣ ಉತ್ಪಾದನೆಗೆ ಕಟ್ಟು 
ಪಾಡಾಗುತ್ತವೆ. ಅಂದರೆ, ಲೆ ನಿರ್ದಿಷ್ಟ ಘಟ್ಟದ ನಂತರ, ಸಾರಜನಕ ಮೂಲವನ್ನು 
ಸೇರಿಸುವುದರಿಂದ ಅಲಸ ಬೆಳವಣಿಗೆ ಪ್ರಾರಂಭವಾಗದೆ ಬೀಜಕಣ ಉತ್ಪಾದನೆ 
ಮುಂದುವರೆಯುತ್ತದೆ. ಈ ಅಂಶವು, ಬೀಜಕಣ ಉತ್ಪಾದನೆಯನ್ನು ಹತೋಟ 
ಯಕ್ಲಟ್ಟುಕೊಳ್ಳುವ ವಂಶವಾಹಿಗಳು ಕ್ರಮಬದ್ಧವಾಗಿ ವ್ಯಕ್ತವಾಗುತ್ತವೆ. ಈ ರೀತಿ 
ವಂಶವಾಹಿಗಳು ವ್ಯಕ್ತವಾಗುವುದರ ಪ್ರಾರಂಭವನ್ನು ವಂಶವಾಜಗಳ ಕ್ರಮದ ಮೊದಲ 
ವಂಶವಾಹಿಯ ದಮನವು ತಡೆಗಟ್ಟುತ್ತದೆ... ಈ ದಮನವಿಲ್ಲದಾಗ ಬೀಜಕಣ 
ಉತ್ಪಾದನೆಯು ಕಟ್ಟುಪಾಡಾಗುತ್ತದೆ ಮತ್ತು ನಂಶರ ಮುಂದಿನ ಘಟ್ಟಿ ಗಳಲ್ಲಿ ಕಾರ್ಯ 
ನಿರ್ವಹಿಸುವ ವಂಶವಾಹಿಗಳನ್ನು ತಡೆಗಟ್ಟಿ ಲಾಗುವುದಿಲ್ಲ. 


ಅಲಸ ಬೆಳವಣಿಗೆಯ ಸಮಯದಲ್ಲಿ ಬೀಜಕಣ ಉತ್ಪಾದನೆಯ ದಮನವು 
ಸಾಮಾನ್ಯವಾಗಿ ಬಹಳ ಪ್ರಭಾವಶಾಲಿಯಾಗಿರುತ್ತದೆ. ಆದರೆ, ಅದನ್ನು ಕೆಲವು 
ಸಂದರ್ಭಗಳಲ್ಲಿ ಜಯಿಸಬಹುದು. ಕೃತಕ ಮಾಧ್ಯಮದಲ್ಲಿ ಬೆಳವಣಿಗೆ ಕಡಮೆ 
ಯಿದ್ದಾಗ ವಾಯುಜೀವಿ ಬೀಜಕಣ ಉತ್ಪಾದಕಗಳು ಬೆಳವಣಿಗೆಯ ಸಮಯದಲ್ಲಿ 
ಸ್ವಲ್ಪ ಬೀಜಕಣಗಳನ್ನುತ್ಪಾದಿಸುತ್ತವೆ. ಈ ಬೀಜಕಣಗಳು ಸ್ಥಿರವಾದೆ ವೇಗದಲ್ಲಿ 
ಸಿದ್ಧವಾಗುವುವು. ಆದ್ದರಿಂದ ಅವುಗಳ ಹೆಚ್ಚುವಿಕೆಯು ಆಲಸ ಕೋಶಗಳ ಹೆಚ್ಚ 
ವಿಕೆಗೆ ಸಮಾನಾಂಶರವಾಗಿರುತ್ತದೆ. ಈ ಚರ್ಚೆಯು, ಅಂತಹ ಪರಿಸ್ಥಿತಿಗಳಲ್ಲಿ ಒಂದು 
ಕೋಶಪು ಕಟ್ಟುಪಾಡಿಗೊಳಗಾಗಲು ಸ್ವಲ್ಪ ಸಾಧ್ಯತೆಯಿರುತ್ತದೆಯೆಂದು ಸೂಚಿಸು 
ತ್ತದೆ, ಬೀಜಕಣ ಉತ್ಪಾದನೆಯನ್ನು ಪ್ರಾರಂಭಿಸಲು ಬೆಳವಣಿಗೆಯನ್ನು ಸಂಪೂರ್ಣ 
ವಾಗಿ ತಡೆಗಟ್ಟುವ ಅವಶ್ಯಕತೆಯಿಲ್ಲ ಎಂಬುದಕ್ಕೆ ಇನ್ನೂ ಹೆಚ್ಚು ಪ್ರಬಲವಾದ 
ನಿದರ್ಶನವನ್ನು ಕೀಮೊಸ್ಟಾಟ್‌ನಲ್ಲಿ ಬ್ಯಾ. ಮಗಟಿರಿಯಮ್‌ನ ಬೆಳವಣಿಗೆಯ ಮೇಲಿನ 
ಪ್ರಯೋಗಗಳಿಂದ ಪಡೆಯಲಾಗಿದೆ. ಬೆಳವಣಿಗೆ ವೇಗವನ್ನು ಮಿತಿಗೊಳಿಸುವ ಪೋಷಕ 
ವಾಗಿ ಗ್ಲುಕೋಸ್‌ನ್ನೊದಗಿಸಿದಾಗ ಒಂದು ಗಂಟಿಗೆ 0.5 ಭಾಗಕ್ಕಿಂತಲೂ ಕಡವೆ 
ಬೆಳವಣಿಗೆ ವೇಗದಲ್ಲಿ ಒಂದು ಸಸ್ಯ ಜೀವಿಸಂಖ್ಯೆಯನ್ನು ಉಳಿಸಿಕೊಂಡು ಬರಲು 
ಅಸಾಧ್ಯ. ಇವಕ್ಕೆ ಬದಲಾಗಿ ಹೆಚ್ಚು ಬೀಜಕಣಗಳು ಉತ್ಪಾದನೆಯಾಗುನುವು. 
ಬೆಳವಣಿಗೆಯ ಕೊಠಡಿಯಿಂದ ಇಂತಹ ಜೀನಿಸಂಖ್ಯೆಯು ಹೊರತಳ್ಳಲ್ಪಡುತ್ತದೆ: 


ಅಂ ಕರ್‌ಬೀಜಕಣವನ್ನುತ್ವಾದಿಸುವ ಬ್ಯಾಕ್ಟೀರಿಯಾಗಳು “೧07 


ಬೀಜಕಣ ಉತ್ಪಾದನೆಯ ಸಮಯದಲ್ಲಿ ಉಂಟಾಗುವ ಕೋಶಬಾಹ್ಯ 
ಉತ್ಪಾದನೆಗಳು 


ಹಲವು ಮಾಯುಜೀನಿ ಬೀಜಕಣ ಉತ್ಪಾದಕಗಳು ಜೈವಿಜರೋಧಕಗಳನ್ನು 
ಉತ್ಪಾದಿಸುತ್ತವೆ ಬೆ, ಈ ನ ವಿಚಿತ್ರ FE ಪೆಪೆ ಪ್ರೈಡು 
ಗಳಾಗಿವೆ. ಇವು ಚಕ್ರೀಯ ಪಾಲಿಫು ಫೈಡುಗಳಾಗಿವ. ಅಸಹಜವಾದ D- ವಿನ್ಯಾಸ 
ವುಳ್ಳ ಕೆಲವು ಅಮೈನೊ ಆಮ್ಲಗಳು ಇವುಗಳಲ್ಲಿವೆ. ಬ್ಯಾ. ಲೆಕೆನಿಫಾರ್ಮಿಸ್‌ ಉತ 
ದಿಸುವ ಬ್ಯಾಸಿಟ್ರಾಸಿನ”, ಬ್ಯಾ. ಪಾಲಿಮಿಕ್ಸೆ ದಿಂದ ವಾಲಿಮಿಕ್ಸೈನ್‌ ಮತ್ತು ಬ್ಯಾ. 
ಟಿಲಿಸ ಸ ಗ್ರಾಮಿಸಿಡಿನ್‌ ಇಂತಹ ಉದಾಹರಣೆಗಳಾಗಿವೆ. ಇವೂ ಅಲ್ಲದೆ 
NAN ಬೀಜಕಣ ಉತ್ಪಾ ದೆಕಗೆಳು, ಹೆಚ್ಚಾಗಿ ಪ್ರೊಟಿಯೇಸ್‌ ಮತ್ತು 
ಕೈಬೊನ್ಯೂಕ್ಲಿ ಯೇಸ್‌ಗಳನ್ನು ತೋಶಬಾಹ್ಮ: ದಲ್ಲಿ ಉತ್ಪಾ ದಿಸುತ್ತವೆ. ಪೆಪ್ಟೈಡ್‌ 
ಜೈವಿಜರೋಧಕಗಳ ಮತ್ತು ಈ ತೈ್ರೊಲೇಸ್‌ಗ 4 ಸಂತ್ಲೇಷಣೆಯು, ಜಲಘಾತ 
ಹಂತದಲ್ಲಿ ಉಂಟಾಗುವುದಿಲ್ಲವೆಂದು ಗತಿ ಧಧ್ಯಯನಗಳು ತೋರಿಸಿವೆ. ನಿಲ್ಲುವ ಹಂತ 
ವನ್ನು ಈ ಜೀವಿಸಂಖೈ ತ ಪ್ರವೇಶಿಸಿದಾಗ ಇವು ರೂಪ ಗೊಳ್ಳುತ ತ್ತವೆ, ಇತ್ತೀಚಿನ 
ವರದಿಗಳು ತೋರಿಸಿರುವಂತೆ, ಈ ಕೋಶಬಾಹ್ಯದ ಬಜ ಉತ್ಪಾದನೆಯು 
ಬೀಜಕಣ ಉತ್ಪ್ಯಾ ದಕ ವಿಧಾನಕೆ ಶೆ ಲಕಟವಾಗಿ ಸಂಬಂಧಿಸಿದೆ. ಬೀಜಕಣ ತ 
ದೆನೆಯ ಪ್ರಾ ಚ ಘಟ್ಟ ಗಳಲ್ಲಿ ತಜೆಯಲ್ರ ಟಿ ಕೆಲವು ಉತ್ರ ರಿವರ್ತಿತಗಳು ಜೆ 
ನೋಧಕಗಳನ್ನು ಮತ್ತು 'ಜಲವಿತ್ಸಿ "ಹಿತ ಕಿಣ್ವ ತೆ ನ್ನ್ನ ಚ ದಿಸುವ ಶಕಿ 2 
ಕಳೆದುಕೊಳ್ಳುತ್ತವೆ. ಬೀಜಕಣ ಉತ್ಪಾದನೆ ಪ್ರಕ್ರಿಯೆಯ ಟು ಹಂತಗಳಲಿ 
ಬೀಜಕಣ ಉತ್ಪಾದನೆಯನ್ನು ತಡೆದ ಉತ್ಪರಿವರ್ತಿತಗಳಲ್ಲಿ ಪೂ ಕೋಶಬಾಹ್ಯದ 
ಉ: ನ್ನ್ನಗಳು ಸಂಶ್ಲೇಹಿಸಲ್ಪಡುತ್ತವೆ. ಪ್ರೊಟಿಯೇಸ್‌ ಅಥವಾ ರೈಬೊನ್ಯೂಕ್ಲಿ 
ಯೇರ್ಸಗಳನ್ನು ಸಂಶ್ಲೆ ೇ&ಸದ ಉತ್ಪರಿವರ್ತಿತಗಳು ಬೀಜಕಣ ಉತ್ಪಾ ದಕಗಳಾಗಿರು 
ವುದಿಲ್ಲ. ಆದ್ದ ರಿಂದ 'ಜೈವಿಜರೋಧಗಳು ಬಾ! ಮತ್ತು 'ಕೈಬೊನ್ಯೂಕ್ಲಿ 3 
ಯೇಸ್‌ಗಳ "ಸಂಕ್ಲೇಷಣೆಯು ಬೀಜಕಣಗಳ ಉತ್ಪಾದಕ ವಿಧಾನಕ್ಕೆ ಸಂಬಂಧಿಸಿದ 
RS ನಿಯಂತ್ರಿಸಲ್ಪ ಡುವಂತೆ I. ಇವು ಸಸ್ಯಕ 
ಬೆಳವಣಿಗೆಯ ಸಮಯದಲ್ಲಿ ಆದೇ ರೀತಿಯ ದಮನವಿಧಾನಕ್ಕೊಳಗಾಗುತ್ತವೆ. 
ೇ(ಗಕಾರಕ ಕ್ಲೊಸ್ಟಿಡಿಯಾಗಳಿಗೆ ವಿಶಿಷ್ಟವಾದ ಎಕ್ಸೊಟಾಕ್ಸಿನ”ಗಳ ಉತ್ಪಾದನೆಯ 
ಪ್ರಭೇದಗಳಲ್ಲಿ ಬೀಜಕಣ ಉತ್ಪಾದಕ ವಿಧಾನಕ್ಕೆ ಸಂಬಂಧಿಸಿರಬಹುದು. 


ರೊ 


ಅಂತರ್‌ ಬೀಜಕಣ ಮೊಳೆಯುವಿಕೆ ಮತ್ತು ಹೊರ ಬೆಳವಣಿಗೆ 


ಅಂತರ್‌ ಬೀಜಕಣ ಮೊಳೆಯುವಿಕೆಯು ಏಕಕಾಲದಲ್ಲಿ ರಚನಾತ್ಮಕ ಮತ್ತು 
ಶರೀರಶಾಸ್ತ್ರೀಯ ಬದಲಾವಣೆಗಳಿಂದ ಕೂಡಿದೆ. ಬೀಜಕಣಗಳು ವಕ್ರೀಕರಣಕ್ಕೊಳ 


208 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಗಾಗುವ ಸಾಮಥ್ಯ ವನ್ನು ಕಳೆದುಕೊಳ್ಳು ತ್ರ ತ್ರಬೆ ಮತ್ತು ಕಲೆಯನ್ನು ಬೇಗನೆ ತೆಗೆದು 
ಕೊಳ್ಳು ತ್ತವೆ. ಅಲ್ಲಸಿ, RSS ಕಳೆದುಹೋಗುತ್ತದೆ. ಈ ಬನಲಾ 
ಚ! ಬಹು ವೇಗವಾಗಿ ಆಗುತ್ತವೆ, ಇದೇ ಸಮಯದಲ್ಲಿ ಹೊದಿಕೆ ಕಳೆದುಹೋಗು 
ವುದಲ್ಲಡಿ ಕರಗುವ ಸಾವಯವ 'ಭದಾರ್ಥಗಳು ಬಿಡುಗಡೆ ಹೊಂದುತ್ತವೆ. ಇವು 
ಬೀಜಕಣದ ಒಣಶೂಕದ ಶೇಕಡ 30ರಷ್ಟಿ ರಬಹುದು. ಮೊಳೆಯುದಿಕೆ ಕಾಲದಲ್ಲಿ 
ಬಿಡುಗಡೆಯಾದ ಅರ್ಧದಷ್ಟು ಪದಾರ್ಥವು ಕ್ಯಾಲ್ಸಿಯ 3೦ ದೈಷ್ಸ ಸೆ ಆಗಿರು 

ತ್ರದೆ. ಇನ್ನು ಉಳಿದ ೪ a ಕಡಮೆ ಆಣುಕೂಕವಿರುವ ಪ್ರೊ ಚ್‌ ಬ್‌ ರ ಡು 
ಗಳು ಆತ ಪನ್ಪಿ ಡೊಗೆ ಗ ಕನ್‌ಗಳಾಗಿವೆ. ಮೊಳೆಯುವಿಕೆ Ss ಗ 
ಮವು ಸಸ್ಯಕ ಬೆಳವಣಿಗೆಗೆ ಸಾಕಾಗದಾಗ ಮತ್ತೇನೂ ಬದಲಾವಣೆಗಳಾಗುವುದಿಲ್ಲ. 
ಅದರೆ ಬೆಳವಣಿಗೆಗೆ ಆವಶ್ಯಕವಾದೆ ಪೋಷಕಗಳಿದ್ದಾಗ ಮೊಳೆಯುವಿಕೆಯ ನಂತರ 
ಬೀಜಕಣಕೋಶವು ಅಆಲಸ ಕೋಶವಾಗಿ ಪರಿವರ್ತಿಸಲ್ಪಡುತ್ತದೆ. 30೦ರಿಂದ 60 
ನಿಮಿಷಗಳನಂತರ ಬಾಹ್ಮ ಬೀಜಕಣ ಕವಚ ಹರಿದು ಸಸ್ಯ ಕೋಶವು ಹೊರಬರು 


8 
ತ್ತದೆ (ಚಿತ್ರ 20.16). 


ಮೊಳೆಯುವಿಕೆಯನ್ನು ಉತ್ತೇಜಿಸುವ ಅಂಶಗಳು ಪ್ರಭೇದದಿಂದ ಪ್ರಭೇದಕ್ಕೆ 
ಭಿನ್ನವಾಗಿವೆ. ಕೆಲವು ಬೀಜಕಣ ಉತ್ಪಾದಕಗಳಲ್ಲಿ ಶಾಖ ಸಕ್ರಿಯತೆಯಿಂವ ಬೇಗನೆ 
ಹೆಚ್ಚು ಮೊಳಕೆಯನ್ನುಂಟುಮಾಡಬಹುದು. ಬೀಜಕಣಗಳನ್ನು ೮೧೦-8000 ಉಷ್ಣತೆ 
ಯಲ್ಲಿ ಕೆಲವು ನಿಮಿಷಗಳು ತೆರೆದಿಟ್ಟ 
ನಂತರ ಅನು ನೀರಿನಲ್ಲಿ ಮೊಳೆಯು 
ತ್ತವೆ. ಇತರ ಪ್ರಭೇದಗಳಲ್ಲಿ ಮೊಳೆ 
ಯುವಿಕೆಗೆ ವಿಶಿಷ್ಟ ರಾಸಾಯನಿಕಗಳ 
ಅವಶ್ಯಕತೆಯಿದೆ. ಹೀಗೆ ಬ್ಯಾ. 


| 





ಬೇಕು; ಬ್ಲಾ. ಹ ಬಾ. 
ಶಿ ಶಿ 


ತೌ: ಜು ದ್‌್‌ 2 ದ್ಯಾ ಡ್‌್‌ 
ಪಾಲಿಮಿಕ ಮಶಿ, ಬಾ. ಸ್ನೇರಿಯಸ್‌ 
fe) ತಿ ಸಿ ಇ 


ಚಿ 16 : (a) ಬ್ಯಾಸಿನ್ಲಿಸ ಪಾಲಿ 
ಮಿಕ್ಸ ಮತು, (0) ಬ್ಯಾ. ಸರ್ಕುಲನ್ಸ್‌ 
ಗಳಲ್ಲಿ ಬೀಜಕಣ ಮೊಳೆಯುವಿಕೆ (ಕಲೆ 
| ke ಮಾಡಿದ ತಯಾರಿಕೆಗಳು, X 4.500) 
A C. F. Robinow ಮತ್ತು C.L. 
ಓಟಿ) ಆ ಆಸ. ಹಿವ 2.೬೬. ಎ... ಹಟ ಹ 


Hannay ಅವರ ಕೃಪೆ, 


ಅಂತರ್‌ಬೀಜಕಣವನ್ನು ತ್ಬಾ ದಿಸುವ ಬ್ಲಾ ಕ್ಕಿ ₹ರಿಯಾಗಲು 209 


ಗಳಿಗೆ L-ಅಲನೀರ್‌ ಬೇಕಾಗಿದೆ. ಬೀಜಕಣಗಳ ಸುಪ್ತಾವಸ್ಥೆಯನ್ನು ಉಷ್ಣದ 
ಆಘಾತ ಮತ್ತು ವಿಶಿಷ್ಟ ರಾಸಾಯನಿಕಗಳು ಹೇಗೆ ಹೋಗಲಾಡಿಸುತ್ತವೆಂಬುದು 
ಇನ್ನೂ ತಿಳಿದಿಲ್ಲ. ಬರ ಮೊಳೆಯುವಿಕೆಯನ್ನು ಒಂದು ಬಗೆಯ ಯಾಂತ್ರಿಕ 
ಸಂಸ್ಕರಣದಿಂದಲೂ ಪ್ರಚೋದಿಸಬಹುದು. ಟೂ ದರೆ ಬೀಜಕಣಗಳ ಒಂದು 
ನಿಲಂಬಿಯನ್ನು ಕೆಲವು ನಿಮಿಷಗಳವರೆಗೆ ಸೂಕ್ಷ ಕ ಗಾಜಿನ ಮಣಿಗಳಿಂದ ಕದಲಿಸು 
ವುದೆರಿಂದ ಪ್ರ ಚಾದಿಸಬಹುದು, ಈ ಸಂಸ್ಕರಣದ ಈ ತರ ಬಹುಪಾಲು ಬೀಜಕಣ 
ಗಳು ಮೊಳೆಯುತ್ತವೆ ವೆ. ಸರಿಯಾದ ಮಾಧ್ಯಮದಲ್ಲಿ ಗ ಹೊರ ಬೆಳವಣಿಗೆಯುಂಟಾ 
ಗುತ್ತದೆ. ಈ ವಿಧಾನದಲ್ಲಿ ಬೀಜಕಣ [| ಯಾಂತ್ರಿಕವಾಗಿ ಉಜ್ಜಿ ಹಾಕು 


ವುದರಿಂದ ಬೀಜಕಣಗಳ ಸುಪ್ತಾವಸ್ಥೆಯ ಯ ನೀಟು. 


ಅಧ್ಯಾಯ ಇಪ್ಪತ್ತೊಂದು 


ಅಂತರ್‌ಬೀಜಕಣಗಳನ್ನು ಉತ್ಪಾದಿಸದೆ ಗ್ರಾಮ್‌-ಧನ 
ಯೂಬ್ಯಾಕ್ಟೀರಿಯಾಗಳು 





ಅಂತರ್‌ ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಬ್ಯಾಕ್ಟೀರಿಯಾ 
ಗುಂಪಿಗ್ಸೆ ಹಲವು ಏಕಕೋಶಜೀವಿಗಳುು ಹಾಗೂ ಕವಕಜಾಲದೆ ಬ್ಯಾಕ್ಟೀರಿಯಾಗಳು 
ಅಥವಾ ಕಿರಣಣಬೆಗಳು ಸೇರಿವೆ. ಈ ಏಕಕೋಶಜೀವಿಗಳು ಮತ್ತು ಕವಕ ಜಾಲದ 
ಬ್ಯಾಕ್ಟೀರಿಯಾಗಳು ಸ್ಥಿತ್ಯಂತರದ ಹಲವು ರೂಪಗಳ ಮೂಲಕ ಸಂಬಂಧ ಪಡೆದಿವೆ. 


ಆದುದರಿಂದೆ ಇವುಗಳನ್ನು ಒ೦ದೇ ಅಧ್ಯಾಯದಲ್ಲಿ ಚರ್ಚಿಸುವುದು ಸುಲಭ. 


ರಚನೆ ಮತ್ತು ಸಂತಾನೋತ್ಪಾದನೆ : ಮುಖ್ಯ ಗುಂಪುಗಳು 


ಇಲ್ಲಿ ವಿವರಿಸಲಾಗುವ ಯೂಬ್ಯಾಕ್ಟ್ವೇರಿಯಾಗಳನು , ಅವುಗಳ ರಚನೆ ಮತ್ತು 
ಸಂತಾನೋತ್ಪಾದನೆಯ ವಿಧಿಗಳ ಆಧಾರದ ಮೇಲೆ ಮೂರು ಪ್ರಧಾನ ಗುಂಪುಗಳಾಗಿ 
ವರ್ಗೀಕರಿಸಬಹುದು (ಕೋಷ್ಟಕ 21.1). ನೇ ಗುಂಪಿನಲ್ಲಿ ದೆಂಡಾಕಾರದೆ ಅಥವಾ 
ಗೋಳಾಕಾರದ ಜೀವಿಗಳಿವೆ. ಇವು ಏಕಕೋಶಯುಕ್ತವಾಗಿದ್ದು, ಕೇವಲ ಯುಗ್ಮ 


ವಿದಳನದಿಂದ ಮಾತ್ರ ಸಂತಾನೋತ್ಪಾದನೆ ಮಾಡುತ್ತವೆ. ॥1ನೇ ಗುಂಪಿನಲ್ಲಿ, 
ಕೆಲವು ಲೇಖಕರು ಹೆಸರಿಸಿದಂತೆ, ನಿಜಕಿರಣಣಬೆಗಳಿವೆ. ಇವು ಹೆಚ್ಚಾಗಿ, ಅಡ್ಡಭಿತ್ತಿ 


ರಹಿತವಾಗಿ ಮತ್ತು ಹೆಚ್ಚು ಶಾಖೆಗಳಿರುವ ಕವಕಜಾಲವಾಗಿ ಬೆಳೆಯುತ್ತವೆ. ಕವಕ 
ಜಾಲದ ಬೆಳವಣಿಗೆಯ ಕೊನೆಯ ಹಂತದಲ್ಲಿ ವಿಶೇಷವಾದ ಸಂತಾನೋತ್ಪಾದಕ 
ಕೋಶಗಳನ್ನು ಇವು ಉತ್ಪಾದಿಸುತ್ತವೆ. ಈ ಸಂತಾನೋತ್ಪಾದಕ ಕೋಶಗಳು ಕವಕ 
ತಂತುಗಳ ತುದಿಗಳಲ್ಲಿ ಬೆಳೆಯುತ್ತವೆ. ಕೆಲವು ನಿಜಕಿರಣಣಬೆಗಳಲ್ಲಿ ಇವು ಕವಕ 
ತಂತುಗಳ ತುದಿಯಲ್ಲಿ ಅಡ್ಡ ವಿಭಜನೆಯಿಂದ ಉಂಟಾದ ಕೊನಿಡಿಯೊಬೀಜಕಣ 
ಗಳಾಗಿವೆ. ಮಿಕ್ಸವುಗಳಲ್ಲಿ, ಕವಕತಂತುಗಳ ದಪ್ಪವಾದ ತುದಿಗಳಲ್ಲಿ ಬೆಳೆಯುವ 
ಸ್ಫೊರಾಂಜಿಯೊ ಬೀಜಕಣಗಳಾಗಿವೆ. ಪ್ರತಿಯೊಂದು ಬೀಜಕಣ ಬಿಡುಗಡೆಯಾದ 
ನಂತರ ಮೊಳಕೆಯಾಗಿ ಒಂದು ಹೊಸ ಕವಕಜಾಲದ ಸಮುದಾಯವನ್ನು ಉತ್ಪಾದಿಸ 
ಬಲ್ಲದು. ಭಿಜಕಿರಣಣಬೆಗಳು, ರಚನೆಯಲ್ಲೂ ಹಾಗೂ ಸಂಶಾನೋತ್ಪಾದನೆ 
ವಿಧಾನದೆಲ್ಲೂ ಕೆಲವು ನಿಜಕೇಂದ್ರೀಯ ಶಿಲೀಂಧ್ರಗಳನ್ನು ಹೆಚ್ಚಾಗಿ ಹೋಲುತ್ತವೆ. 


ಅಂತರ್‌ಬೀಜಕಣಗಳನ್ನು ಉತ್ಪಾ ದಿಸದ ಗ್ರಾಮ್‌- ಧನ ಯೂಬ್ಯಾಕಿ ಜೆ ಒರಿಯ ಗಳು 211 


|ನೇ ಮತ್ತು 11|ನೇ ಗುಂಪುಗಳ ಯೂಬ್ಯಾ ಕ್ವೀರಿಯಾಗಳಿಂದ ಪ್ರ ಪ್ರತಿನಿಧಿಸಲ್ಪ 
ಹಾಗೂ ಸುಲಭವಾಗಿ ಪ್ರತ ಕ್ರಿ ಜಾ? ಎರಡು ರಚನಾ ನೆರಾಕಾಷ್ಟ ಭಿ 
ಮಧ್ಯೆ 11ನೇ ಗುಂಪಿನ ಜೀವಿಗಳ ಇವು, ಏಕಕೋಶಯುಕ್ತ ಮತ್ತು ಸ ದ 
ರೀತಿಯ ಬೆಳವಣಿಗೆಗಳ ಮಧ್ಯೆ. ಇರುವ ಎಲ್ಲ್ಲಾ ಹಂತಗಳನ್ನೂ ತೋರಿಸುತ್ತವೆ. 
ಏಕಕೋಶಯುಕ್ಕ ಜೀವಿಗಳ ಪಟ್ಟಿ ಯ ತುದಿಯಲ್ಲಿ ಕೊರಿನಿಫಾರ್ಮ್‌ ಬ್ಯಾಕ್ಟೀರಿ Me 


TUT 


ಈ ಬ್ಯಾಕ್ಟೀರಿಯಾಗಳು ವೈಜ್ಞಾ ನಿಕವಾಗಿ ಏಕಕೋಶಯುಕ್ತ ವಾಗಿದ್ದ ರೂ, ಕೋಶ 
ಆಕಾರದಲ್ಲಿ ಮತ್ತು ಕೋಶ ವಿಭಜನೆಯಲ್ಲಿ ವ್ಯತ್ಯಾಸಗಳನ್ನು ತೋರಿಸ ನಿವ್ರುದರಿಂದ 
ಅವುಗಳನ್ನು ನೇ ಗುಂಪಿನ ಏಕಶೋಶಮುಕ್ಕ ಜೀವಿಗಳಿಂದ ಪ್ರತ್ಯೇಕವಾಗಿಡಲಾಗಿದೆ. 
ಪಟ್ಟಿಯ ಕವಕಜಾಲದ ತುದಿಯಲ್ಲಿರುವ ಜೀವಿಗಳ ನ್ನ್ನು ಒಟ್ಟಾಗಿ ಪೂರ್ವಕಿರಣಣ 
ಗಳೆನ್ನುತ್ತಾರೆ. ಈ ಎಲ್ಲಾ ಜೀವಿಗಳು ಕವಕಜಾಲವಾಗಿ ಬೆಳೆಯಬಲ್ಲವು. ಆದರೆ 
ಕವಕಜಾಲವು ಸ್ಥಿರವಾಗಿರುವುದಿಲ್ಲ, ಹಾಗೂ ಚಿಕ್ಕ ದಂಡಾಕಾರದ ಕೋಶಗಳಾಗಿ 
ಹೆಚ್ಚು ಕಡಮೆ ಪೂರ್ಣವಾಗಿ ತುಂಡುತುಂಡಾಗುತ್ತದೆ. ಕೆಲವು ಕಿರಣಣಬೆಗಳಲ್ಲಿ 
ಬಹಳ ಸೂಕ್ಷ್ಮವಾದ ಕವಕಜಾಲವು ಬೆಳೆಯುತ್ತದೆ. ಇದು ಬಿಳೆವಣಿಗೆಯ ಪೂರ್ವಾರ್ಧ 
ದಲ್ಲೇ ತಾಗಿಕ ಇತರವುಗಳಲ್ಲಿ ಕವಕಜಾಲವು ಹೆಚ್ಚಾಗಿ ಬೆಳೆಯುತ್ತದೆ 
ಮತ್ತು ಪೂರ್ಣವಾಗಿ ತುಂಡಾಗುವುದಿಲ್ಲ. ಎರಡನೆಯದಾಗಿ ವಿವರಿಸಿರುವ ಪೂರ್ವ 
ಕೆರಣಣಬೆಗಳಿಂದ ಸ್ವಲ್ಪ ದೊರದಲ್ಲಿ ನಿಜಕಿರಣಣಬೆಗಳಿವೆ 


ಕೋಷ್ಟಕ 21.1: ರಚನಾಗುಣಗಳ ಆಧಾರದಿಂದ ಗ್ರಾ ಮ್‌ -ಧನ ಶೋಬಾ ಸಕ್ಸ 
ಜಾ (ಬೀಜಕಣ ಉತ್ಪಾದಕಗಳನ್ನು ಬಿಟ್ಟು ಗಳನ್ನು ಗುಂಪು ಮಾಡುವಿಕೆ 





ಕೋಶ ಆಕಾರ ಜಾತಿ ಜಾತಿಯ ಮೇಲ್ಮಟ್ಟದ ಗುಂಪು 





1ನೇ ಗುಂಪು: ಕ್ರಮವಾದ ಕೋಶರೂಪದ್ಕ ಏಕಕೋಶಯುಕ್ತ ದಂಡಾಕಾರದ 
ಅಥವಾ Ae ಜೀವಿಗಳು, ಯುಗ್ಮ ಅಡ್ಡಡ್ಡ ವಿದಳನದಿ೦ದ ಸಂತಾರೋ 
ತ್ಪಾದೆನೆ ಮಾಡುತ್ತವೆ. 


bra ಸೌ ದೊ ರ್‌ ಫೆಸ್‌ 

ಗೋಳಗಳು ಸ್ವೈಪ್ಟೊಕಾಕ | 
ಲ್ಮೂಕೊನಾಸ್ತಾಕ್‌ 

ಗೋಳಗಳು ಲ್ಕೂ | ಲ್ಮಾಕಿಕ್‌ ಆಮ್ಲ 

೨ ಶ್ರ ದ್ಯಾಾಳೆ ಎಡ ವಾಕಿ | ಕಿ ಫೈ 
ಗೋಳಗಳು ಹಿಡಿಯೂಕಾಕಸ ಬ್ಯಾಕ್ಟೀರಿಯಾಗಳು 
ದಂಡಾಣುಗಳು ಲ್ಯಾಕ್ಕೊಬ್ಯಾಸಿಲ್ಲಸ್‌ 
ದಂಡಾಣುಗಳು ಮಿಥಿನೊಬ್ಬಾಕ್ಟೀರಿಯಮ್‌ | 
ವ ಡಾ ಎ ik aT) ನ್ವ 
ಗೋಳಗಳು ವಿಥನೊಕಾಕಸ್‌ | ಥೇನಿ 


| ಬ್ಯಾಕ್ಸೀರಿಯಾಗಳು 
ಗೋಳಗಳು ಮಿಥನೊಸಾರ್ಲಿನ | ಜಿಟಿ 


€ 


212 ಬ್ಮಾಕ್ಮೀರಿಯಾಗಳ ವರ್ಗೀಕರಣ ಮತ್ತು ವಿವರ 
ಕೋಷ್ಟಕ 21.1 (ಮುಂದುವರೆದಿದೆ) 











ಕೋಶ ಆಕಾರ ಜಾತಿ ಜಾತಿಯ ಮೇಲ್ಮಟ್ಟದ ಗುಂಪು 
ಗೋಳಗಳು ಸ್ವಫೈಲೊಕಾಕಸ 

ಗೋಳಗಳು ಮೈಕ್ರೊಕಾಕಸ" 

ಗೋಳಗಳು ಸಾರ್ಲಿನ 

ದಂಡಾಣುಗಳು ಬುಟ್ಟಿರಿಬ್ಯಾಕ್ಮೀರಿಯಮ` 


||ನೇ ಗುಂಪು: ಅಕ್ರಮವಾದ ಕೊೋಶರೂಪಕ್ಕೆ ಮತ್ತು ಆಯುಗ್ಮ ವಿದಳನಕ್ಕೆ 
ಒಳಗಾಗುವಂಥ ಕೋಶಯುಕ್ಕ ಜೀವಿಗಳು ಅಥವಾ ಕವಕಜಾಲದ ಒಟ್ಟು ತುಂಡಾಗು 
ವಿಕೆಯಿಂದ ಸಂತಾನೋತ್ಪಾದನೆ ಮಾಡುವ ಕವಕಜಾಲದೆ ರೀತಿಯ ಜೀವಿಗಳು, 


ಏಕಕೋಶಯುಕ್ತ ಕೊರಿನಿಬ್ಬಾಕ್ಕೀರಿಯಮ್‌ | ಕೊರಿನಿಫಾರ್ಮ್‌ 
ಏಕಕೋಶಯುಕ್ತ ಪ್ರೊಪಿಯೊನಿಬ್ಯಾಕ್ಟೀರಿಯಮ್‌ | ಬ್ಯಾಕ್ಟೀರಿಯಾಗಳು 
ಮ ಥೋಃ 
ಏಕಕೋಶಯುಕ್ತ ಆರ್ಥೋಬ್ಮಾಕ್ಟರ್‌ | 
ಫೆ ಸೆಲುಲೊಮೋನಾಸ್‌ 
ಏಕಕೋಶಯುಕ್ತ ಸಿಲ್ಲುಲೂಮೋನಾಸ | ಕೊರಿನಿಫಾರ್ಮಾ 
ಏಕಕೋಶಯುಕ್ತ ಮೈಕ್ರೊಬ್ಯಾಕ್ಟೇರಿಯಮ | ಬ್ಯಾಕ್ಕಿ ₹ರಿಯಾಗಳು 
ಏಕಕೋಶಯುಕ ಬ್ರವಿಬಾ ಕ್ವೀರಿಯಮ್‌ 
ಹಾಗ ಕಿ | 
ಏಕತೋಶಯುಕ್ತ ಬೈಫಿಡೊಬ್ಯಾಕ್ಟೀರಿಯಮ್‌ 
ಏಕಕೋಶಯುಕ್ತ ಆಕ್ಕಿನೊಮ್ಮೈಸಿಸ್‌ 
| ಸೊಆಕ್ಸಿನೊ 
ಮೆ.ಕೊಬ್ಬಾಕ್ಟೀರಿಯಮ್‌ ನ 
ಕವಕಜಾಲದ ರೀತಿಯ ಮ್ಬ 'ಕ್ವೀರಿಯ | ಮೈಸೀರ್ಟೆಗಳು 
ಕವಕಜಾಲದ ರೀತಿಯ ನೊಕಾರ್ಡಿಯ | 
ನಳ 


111ನೇ ಗುಂಪು: ಖಜು ಕರಣಣಬೆಗಳು ; ಸಸ್ಯಕ ಬೆಳವಣಿಗೆಯು ಕವಕಜಾಲದ 
ರೀತಿಯಲ್ಲೇ ಇರುತ್ತವೆ ; ವಿಶೇಷ ಕೊನಿಡಿಯೊ ಬೀಜಕಣಗಳು ಅಥವಾ ಸ್ಟೊರಾಂ 
ಜಿಯೊ ಬೀಜಕಣಗಳು ಉಂಟಾಗುವುದರಿಂದ ಸಂತಾನೋತ್ಪಾದನೆಯಾಗುತ್ತದೆ. 
ಕೊನಿಡಿಯೊ ಬೀಜಕಣಗಳನ್ನು ಂಟುಮಾಡುವ ಜಾತಿಗಳು: 

ಸೈಪ್ತೊಮ್ಮೆಸಿಸ್‌ 


ಬಜಾರ” 
ಮೈಕ್ರೊಮೆಮೊಸ್ಟೊರ 


ಲ 


ಲ 
ಜಿ 2 ಬಿ ನ ಡ್‌್‌ 
ಧರ್ಮಾಃ ಆಕ್ಟಿನೊಮ್ಮಸಿಸ್‌ 


ಅಚಲವಾದ ಸ್ಟೊರಾಂಜಿಯೊ ಬೀಜಕಣಗಳನ್ನುಂಟುಮಾಡುವ ಜಾತಿಗಳು: 


ಸೈಪ್ನೊಸೊರಾಂಜಿಯಮ್‌ 
ಅ್‌ಐ ಲ 





ಅಂತರ್‌ಬೀಜಕಣವನ್ನು ಉತ್ಪಾದಿಸದ ಗ್ರಾಮ್‌.ಧನ ಯೂಯ್ಯಾಕ್ಟೀರಿಯಾಗಳು 213 


ರಚನಾ ಅಖಂಡತ್ವವನ್ನು ತೋರಿಸುವ ||ನೇ ಗುಂಪಿನ ಜೀವಿಗಳು ಬಹಳ 
ಕ್ಲಿಷ್ಟವಾದ ವರ್ಗೀಕರಣ ಶಾಸ್ತ್ರೀಯ ಸಮಸ್ಸೆ ಗಳನ್ನುಂಟುಮಾಡುತ್ತನೆ. ಈ ಸಮಸ್ಯೆ 
ಗಳನ್ನು ಇನ್ನೂ ಬಿಡಿಸಲು ಸಾಧ್ಯವಾಗಿ ಲ್ಲ. ಗ್ರಾಮ್‌-ಧನ ಏಕಕೋಶಮಯುಕ್ತ ಯೂ- 
ಬ್ಯಾಕ್ಟೀರಿಯಾಗಳ ಮತ್ತು ಕೆರಣಣಬೆಗಳ ಮಧ್ಯೆ ವರ್ಗೀಕರಣ ಶಾಸ್ತ್ರೀಯ ಎಲ್ಲೆ ಗಳ 

ಎಂ ಥ್ರ K ಸ 2 ನ 

ಬಗ್ಗೆ ಒಮ್ಮತ ಇನ್ನೂ ದೊರೆತಿಲ್ಲ. ಹಲವು ಬ್ಯಾಕ್ಟೀರಿಯಾ ಶಾ ಸ್ವಜ್ಞರು ತೊರಿಸಿ 
ಫಾವರ್ಶ್‌ ಗುಂಪನ್ನು ಏಕಕೋಶಯುಕ್ತ ಯೂಬ್ಯಾಕ್ಸಿ (ರಿಯಾಗಳೊಂದಿಗೆ ಸೇರಿಸಿ 
ದ್ದಾರೆ. ಈ ವರ್ಗೀಕರಣವನ್ನು ಕೇವಲ ರಚನಾ ಆಧಾರದಿಂದ ಮಾತ್ರ ಸಮರ್ಥಿಸ 


ಬಹುದು. ಬೇರೆ ವಿಷಯಗಳಲ್ಲಿ, ಕೊರಿನಿಫಾವ್ವ್‌ ಗುಂಪಿಗೂ ಮತ್ತು ಪೂರ್ಣ 


& 


ಆಪಿ 


ವಾಗಿ ಕವಕಜಾಲದ ರೀತಿಯ ಪೂರ್ವಕಿರಣಣಬೆಗಳಿಗೂ ಬಹುಪಾಲು ಸಾಮ ಗಳಿವೆ, 
ತದ್ವಿ ರುದ್ಧ ವಾಗಿ [ನೇ ಗುಂಪಿನ 
ಈ; ಯೂಬ್ಯಾಕಟಿಯತಗಳ ನ 


3 
ಮೇಲೆ ಅರ್ಥವಿವರಣೆ ನೀಡುವುದು 







ಚಿತ್ರ 21.1 : ನಿಲ್ಲುವ ಹಂತದ್ದೊರುವ ಒಂದು ದ್ರವ ಸಾಕಣೆಯ ರುವ ಆರ್ಥ್ಟೋಬ್ಯಾಕ್ಸರ್‌ನ 
ಟಃ A 
ಶಂಖಾಕೃತಿಯ ಕೋಶಗಳು (ಸ್ಥಿತಿ ವೈದೃಶ್ಯ ೫.೩, 771), MP. Starr ಮರ್ತ D. A. 


Kuhn ಆವರ ‘On the origin of V-forms in Arthobacter atro- 
cyaneus'2co, Arch. Microbiol. 42 289, (1962). 


11ನೇ ಗುಂಪಿನ ಜೀವಿಗಳಲ್ಲಿ ನಡೆಯುವ ರಚನಾ ಆಂತರಗಳನ್ನು ಸೂ 
ನಿರೂಪಿಸಲು ಕೊರಿನಿಫಾರ್ಮ್‌ ಗುಂಪಿನ ಮಾದರಿಯೆನಿಸಿದ ಆರ್ಟ್ರೈ್ಯಾಕ್ಕ 
ಸಯನಿಯಸ'ನ ರಾ  ಪಘ್ಯ್ಯಾಸಣಸನ ನ್ನ್ನು ವಿವರವಾಗಿ ವಿವರಿಸೋಣ. ನಿಲ್ಲುವ 
ಹಂತದಲ್ಲಿ ಆ. ಅಟ್ರೊಸಮನಿಯಸ'ವ ತೋಳು ಅಂಡಾಕಾರವಾಗಿ ಆಥವಾ ಗೋ 


ಕಾರವಾಗಿರುತ್ತವೆ (ಚಿತ್ರ 21.1). ಈ ಜೀವಿಯ ಬೆಳವಣಿಗೆಯ ಈ ಘಟ್ಟದಲ್ಲಿ 


3 6 


214 ಬ್ಯಾಕ್ಟಿರೀಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಇದನ್ನು |ನೇ ಗುಂಪಿನ ಅಕ್ರಮವಾದ ಮೈಕ್ರೊಕಾಕಸ್‌ ಎಂದು ತಪ್ಪಾಗಿ ಭಾವಿಸ 
ಬಹುದು, ಈ ಜೀವಿಗಳನ್ನು ಹೊಸ ಮಾಧ್ಯಮಕ್ಕೆ ಬದಲಾಯಿಸಿದಾಗ ಗೋಳಾ 





ಚಿ 

ತ್ರ 21.2 : ಬೆಳವಣಿಗೆಯ ಪ್ರಾರಂಭದ ಚಲಾಘಾತ ಹಂತದಲ್ಲಿ ಒಂದು ದ್ರವ ಸಾಕಣೆಯಲ್ಲಿರುವ 
ಆರ್ಥ್ಪೋಬ್ಯಾಕ್ಟರ್‌ನ ದಂಡಾಕಾರದ ಕೋಶಗಳು (ಸಿತಿ ವೈದೃಶ್ಯ ೫.೨೦೦ 0. Ps 
Starr ಮತ್ತು D. A. Kuhn ಅವರ ‘On the origin of V-forms in 
Arthrobacter atrocyaneus ‘doದ ಗೆದುಕೊಲ್ಸ ಲಾಗಿದೆ. Arch. Mikrabiol. 
42, 209 (1962). 


ಕೃತಿಯ ಈ ಕೋಶಗಳು ಉದ್ದವಾಗಿ, ಅಕ್ರಮವಾದ ದಂಡಾಕೃತಿಯಾಗುತ್ತವೆ 


ಕಾಲ ನಿಮಿಷಗಳಲ್ಲಿ 
0 IS 45 





ಚಿತ್ರ 21. 3: ಆರ್ಥ್ರೈೊಬ್ಯೂಕ್ಕರ್‌ನಲ್ಲಿ ವಿಭಜನೆಯ ನಂತರದ ಚಲನೆಯನ್ನು ಅಗಾರ್‌ನ ಮೇಲೆ 

ಬೆಳೆಯುಶ್ತಿರುವ ಕೋಶಗಳ ಒಂದು ಗುಂಪಿನ, ಸಮಯ;-ವಿರಾಮವುಛ ಚಿತ್ರಗಳಿಂದ ತೋರಿಸ 
ಒ) 

ಲಾಗಿದೆ (ಸ್ಥಿತಿ ವೈದೃಶ್ಯ X 1,620), M. P. Starr ಮತ್ತು ಐ. ಓ. Kuhn ಅವರ 

‘On the origin of V-forms i.. Arthrobacter atrocyaneus’'Dಿಂದ 

ತೆಗೆದುಕೊಳ್ಳಲಾಗಿದೆ. Arch. Mikrobiol. 42, 289 (1362, 


ಆಂತರ್‌ಬೀಜಕಣಗಳನ್ನು ಉತ್ಪಾದಿ-ದ ಗ್ರಾಮ*-ಧನ ಯೂಜ್ಯಾಕಿ ಎರಿಯಾಗಳು 215 


(ಚಿತ್ರ 21.2). ಇವು ಮುಖ್ಯವಾಗಿ ಯುಗ್ಮ ಅಡ್ಡಡ್ಡ ವಿದಳನದಿಂದ ಸಂಶಾನೋ 
ತ್ರಾದನೆ ಮಾಡುತ್ತವೆ. ಸಾಮಾನ್ಯವಾಗಿ ಕೋಶ ವಿಭಜನೆಯ ನಂತರ "ಚುರುಕು 
ಚಲನೆ'ಯಿರುತ್ತದೆ. ಇದು ಎಂಡು ಸಂತಾನ ಕೋಶಗಳನ್ನು ್ಭ ಆಕೃತಿಗೆ ತರುತ್ತದೆ. 
ಇದು ಕೊರಿನಿಘಾವರ್ತ್‌ ಬ್ಯಾಕ್ಟೀರಿಯಾಗಳ ಸಾರ್ವತ್ರಿಕವಾದ ಒಂದು ಗುಣವಾಗಿದೆ 
ವಿಭಜನೆಯಾದನಂತರದ ಚುರುಕು ಚಲನೆಯನ್ನು, ಆ. ಅಟ್ರೊಸಯನಿಯಸ್‌ದಲ್ಲಿನ 45 
ನಿಮಿಷಗಳ ಅವಧಿಯಲ್ಲಿ ತೆಗೆಯಲಾನ, ಕೋಶಗಳ ಗುಂಪಿನ ಮೂರು ಅನುಕ್ರಮ 
ಛಾಯಾ ಸೂಕ್ಷ ಒನಕ್ಲೆಗಳಿಂದ ತೋರಿಸಲಾಗಿದೆ (ಚಿತ್ರ 21.3).  ಮೊವಲನೆಯ 
ಛಾಯಾ ಸೂಕ್ಷ ಒನ್ಸ್‌ ಯಲ್ಲಿ ಚಲನೆಯು ಬಹಳ ನೇಗವಾಗಿದೆ; ಎಡತುದಿಯಲ್ಲಿದ್ದ 
ಕೋಶವು ಛಾಯಾಚಿತ್ರ ತೆಗೆಯುವ ಸಮಯವಾದ 15 ನಿಮಿಷಗಳಲ್ಲಿ ಚಲಿಸಿ 


ವುದನ್ನು ಕಾಣಬಹುದು. ಚಲನೆಗೆ ಮುಂಚಿನ ಮತ್ತು ನಂತರ ಸ್ಥ್ಯಾನಗಳರಡನ್ನೂ 





ಚಿತ್ರ 41.4 : ಅಗಾರ್‌ನ ಮೇಲೆ, ಕೋನಾಕೃತಿಯ ಬೆಳವಣಿಗೆಯನ್ನು ತೋರಿಸುತ್ತಿರುವ ಆರ್ಥ? 
ಬ್ಯಾಕ್ಟರ್‌ನ ಎರಡು ಸೂಕ್ಷ್ಮಸಮುದಾಯಗಳು (ಬಾಣಗಳು) (ಸ್ಥಿತಿ ವೈದೃಶ್ಯ Xx 1,344). 
M. P. Starr ಮತ್ತು D. A. Kuhn ಅವರ ‘On the origin of V-forms 
in Arthrobacter atrocyaneus'ನಿಂದ ತೆಗೆದುಕೊಳ್ಳಲಾಗಿದೆ. Arch. Mikro- 
biol. 82, 289 (1562). 


ಚಿತ್ರದಲ್ಲಿ ಗುರುತಿಸಲಾಗಿದೆ. ಕೆಳಗೆ ಎಡಭಾಗದಲ್ಲಿರುವ ವಿಭಜಿಸುವ ಕೋಶದ 
ಎರಡನೆಯ ಚುರುಕು ಚಲನೆಯು ಎರಡನೆಯ ಮತ್ತು ಮೂರನೆಯ ಛಾಯಾಸೂಕ್ಷ್ಮ 
ನಕ್ಷೆಗಳ ಮಧ್ಯಕಾಲದಲ್ಲಿ ನಡೆದಿದೆ... ದಂಡಾಣುಗಳು ಬೆಳೆಯುವ ಸಮಯದಲ್ಲಿ, 
ಎಲ್ಲಾ ವಿಭಜನೆಗಳೂ ಕ್ರಮವಾಗಿ ಆಗುವುದಿಲ್ಲ. ಕೆಲವು ವೇಳೆ ಸಂತಾನ ಕೋಶಗಳ್ಳ 
"ಕೋನಾಕೃತಿಯ ಬೆಳವಣಿಗೆ'ಯಿಂದ ತಾಯಿಕೋಶದ ಉಪಧ್ಗು ಜದ ಸ್ಥಳದಿಂದ 
ಬೆಳೆದುಬಂದ ನವಿರಾದ ದಂಡಾಣುಗಳಾಗಿ ಬೆಳೆದು Y ಆಕೃತಿಯನ್ನು ೦ಟುಮಾಡು 
ತ್ತವೆ (ಚಿತ್ರ 21.4). ಈ ವಿಧವಾದ ಕೋನಾಕೃ ತಿಯ ಬೆಳವಣಿಗೆಯ ನಂತರ 


216 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವಣೆ 


ತಕ್ಷಣವೇ ಕೋಶ ವಿ ವಿಭಜನೆಯಾಗದಿದ್ದಕೆ, ಕವಕಜಾಲದ ರೀತಿಯ ಬೆಳವಣಿಗೆಯ 
ಉಂಟಾಗಬಹುದು. ಆ. ಆಟ್ರೊಸಯನಿಯಸ' ನಂಥ ಕಾರಿನಿಫಾರ್‌ ಬ್ಯಾಕ್ಟೀರಿಯಾ 
ಗಳನ್ನು, ಕವಕಜಾಲದ ರೀತಿಯ ಬೆಳವಣಿಗೆಗೆ ಖುತಿಯಾದ ಸಾಮರ್ಥ್ಯವಿರುವ 
ಬ್ಮಾಕಿ 4 ರಿಯಾಗಳೆಂದು ಭಾವಿಸಬಹುದು, 


ಕೋಶಭಿತ್ತಿಯ ಸಂಯೋಜನೆ 
ನ್ಸಿ ರಾಸಾಯನಿಕ ಸಂಯೋಜನೆಗಳನ್ನು ಪರಿ 
€ ಗುಂಪುಗಳ ಎಲ್ಲಾ ಜೀವಿಗಳೂ ಗ್ರಾಮ್‌- ಧನ 


ಬಗೆಯವೆಂದಾಗುತ್ತದೆ. ಇವುಗಳಲ್ಲಿ ಹೆಚಿ ಚ್ಚಿ ನವು, ಇಥೆನಾಲ್‌ ನೊಂದಿಗೆ ಸಂಸ್ಕರಿಸಿ 
ಲ್ರಟೈ ನಂತರವೂ ಜೆಂಟಿಯನ್‌" ನೀಲಲೋಹಿತ-ಆಯೊಡಿನ” ಸಂಕೀರ್ಣವನ್ನು ಉಳಿಸಿ 
ಕೊಳ್ಳು ತ್ತವೆ. ಇದರ ಪರಿಣಾಮವಾಗಿ ಸಂಕುಚಿತ ತಾಂತಿಕ ಅರ್ಥದಲ್ಲಿ ಮಾತ 

೪ ಸ 8 ರ್ಗ ಸಾ 


ಲ 


ಇವು ಗ್ರಾಮ್‌-ಧನವಾಗಿವೆ. ಕೆ ಕೆಲವು ಘಟಕ ಗುಂ ಪುಗಳಲ್ಲಿ ಗ್ರಾಮ್‌-ಕಲೆ ಮಾಡಿದಾಗ 
ಕ್ರಮವಾಗಿರದ ಫಲಿತಾಂಶಗಳು ಬರುತ್ತವೆ. ಬೆಳವಣಿಗೆಯ ಕೆಲವು ಘಟ್ಟಿ ಗಳಲ್ಲಿ 
ಕೋಶಗಳು ಅಂಶಿಕವಾಗಿ ಆಥವಾ ಪೂರ್ಣವಾಗಿ ಬಣ್ಣವ ಹ ಕಳೆದು ಕೊಳ್ಳುತ್ತವೆ. 

“ಗ್ರಾಮ್‌. -ವ್ಯತ್ಯಾಸವಾಗುವಿಕೆ' ಯು ಬಹುತೇಕ ಕೊರಿನಿಘಭಾರ್ಮ್‌ ಬ್ಯಾಕ್ಟೀರಿಯಾ 
ಗಳ ಮುಖ್ಯ ; ಗುಣವಾಗಿದೆ. 


ಕೋಶ ಭಿತ್ತಿಯ ಬಹುತಯಗಳ ರಾಸಾಯನಿಕ ಸಂಯೋಜನೆಯು, ಈ 
ಯೂಜ್ಯಾಸ್ಟೀರಿಯಾಗಳನ್ನು ವರ್ಗೀಕರಿಸುವುದರಲ್ಲಿ ಬಹು ಪಾಮುಖ್ಯತೆ ಪಡೆದಿದೆ. 


ಪಟ “ee 
ಘಟಕ ಗುಂಪುಗಳು, ಅವುಗಳ ಮುರೈನಗಳಿ ಳಿಗೆ ಸ ಸಲಾದ ದೈಅಮೈನೊ ಆಮ್ಲ 
ಕೃನುಗುಣವಾಗಿ ಸ ಕೆಲವು ಗುಂಪುಗಳಲ್ಲಿ ಇದು ಮೆಸೊ- -ಡೈಅಮೈನೊ 
ವಿಮಿಲಿಕ್‌ ಅಮ್ಲವಾಗಿದೆ. ಮಿಕ್ಕವುಗಳಲ್ಲಿ ಭಃ (1-ಜೈಆಮೈಮೊ ಪಿಮಿಲಿಕ್‌ 


ಆಮ್ಲ ಅಥವಾ ಲೈಸಿನ್‌ ಆಗಿದೆ. ಕೆಲವು ಗುಂಪುಗಳ ಭಿತ್ತಿಗಳಲ್ಲಿ ವಿಶಿಷ್ಟ ಸಕ್ಕರೆ 
ಘಟಕಗಳೊಂದಿಗೆ ಪಾಲಿಸ್ಯಾಖರೈಡ್‌ಗಳೂ ಇವೆ. ಈ ಸಕ್ಕರೆ ಘಟಕಗಳು ಹೀಗೆ 
ಗುಂಪು ಸೂಚಿಗಳಾಗಿ ವರ್ತಿಸುತ್ತವೆ. | || ಮತ್ತು 1||ನೇ ಗುಂಪುಗಳ ಭಿತ್ತಿ 
ಸಂಯೋಜನೆಯ ಇನ್ನೂ ಹೆಚ್ಚು ಪ್ರಮುಖವಾದ ಲಕ್ಷಣಗಳನ್ನು DO 
ಕೋಷ್ಟಕದಲ್ಲಿ ಸಂಗ್ರಹಿಸಲಾಗಿದೆ. ರಚನೆಯಲ್ಲಿ ವೈವಿಧ್ಯತೆಯುಳ್ಳೆ ||ನೇ ಗುಂಪಿನ 


ಜೀವಿಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಹಲವು ನೊರಿನಿಘಾವರ್ತ್‌ ಬ್ಯಾ ಯ 


ಗಳು, ನಬ್ಟಕೊಬು್ಬಕ್ಕೇ ೇರಿಯಾಗಳು ಮತ್ತು ನೊಕಾರ್ಡಿಯಾಗಳಲ್ಲಿ, ; ಗ್ಯಾಲಕ್ಟೋಸ್‌ 
ಮತು ಅರ್ಯಾಬಿನೆ ಸ್‌ಗಳಿಗಿರುವ ಭಿತ್ತಿ ಪಾಲಿಸ್ಯಾಖರೈಡ್‌ಗಳಿರುವುದರಿಂದ ಅವು 


sg 


ಬಾರಿ 
೦ದೇ ಗುಂಪಿಗೆ ಸೇರಿವೆಯೆಂಬುದ ದನ್ನು ಗಮನಿಸಬೇಕು. 


ಅಂತರ'ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಬ್ಯಾಕ್ಟೀರಿಯಾಗಳು 217 
ಅಮ್ಲೀಯ ದೀರ್ಫತೆ 


11ನೇ ಗುಂಪಿನ ಕೆಲವು ಜೀವಿಗಳ ಭಿತ್ತಿಗಳಲ್ಲಿ ಮೇಣದ ರೀತಿಯ ಪದಾರ್ಥ 
ಗಳಿವೆ. ಕ್ಲೊರೊಫಾರ್ಮ್‌ನಲ್ಲಿ ಕರಗುವಂತಹ ಈ ಮೇಣವಸ್ತುಗಳಿಗೆ ಅತ್ಯಂತ 
ಸಂಕೀರ್ಣ ಮತ್ತು ಅಸಾಮಾನ್ಯವಾದ ರಾಸಾಯನಿಕ ಸಂಯೋಜನೆಯಿದೆ. ಇವು 
ಕೋಶಕ್ಕೆ ಆಮ್ಲೀಯ ದೀರ್ಫ್ಥತೆ ಎಂಬ ಒಂದು ವಿಶೇಷ ಕಲೆಮಾಡುವ ಗುಣವನ್ನು 
ಕೊಡುತ್ತವೆ. ಆಮ್ಲೀಯ ದೀರ್ಫ್ಥತೆಯನ್ನು ಜೀಲ್‌-ನೀಲ್‌ಸನ್‌ ಕಲೆ ಎಂಬ 
ವಿಧಾನದಿಂದ ನಿರ್ಧರಿಸಲಾಗುತ್ತದೆ. ನಿಗದಿಯಾದ ಕೋಶಗಳನ್ನು, ಫ್ಯೂಸಿನ್‌ ಎಂಬ 
ಕೆಂಪು ಬೇಸಿಕ್‌ ಬಣ್ಣದ ಒಂದು ದುರ್ಬಲ ಹಾಗೂ ಬಿಸಿಯಾದ ಫಿನೊಲಿಕ್‌ ದ್ರಾವಣ 
ದಿಂದ 10 ನಿಮಿಷಗಳವರೆಗೆ ಸಂಸ್ಕರಿಸಬೇಕು. ಅನ೦ತರ ಅವುಗಳನ್ನು ತೊಳೆದು 
ಪ್ರಬಲ ಖುನಿಜಾಮ್ಲದ 1101 ಅಥವಾ 250%) ಶೇಕಡಾ ೨೦ರ ದ್ರಾವಣದಿಂದ 
ಕೋಣೆ ಉಷ್ಣತೆಯಲ್ಲಿ 10 ನಿಮಿಷಗಳವರೆಗೆ ಸಂಸ್ಕರಿಸಬೇಕು. ಆಮ್ಲೀಯ-ದೀರ್ಥತೆ 
ಯುಳ್ಳೆ ಬ್ಯಾಕ್ಟೀರಿಯಾಗಳ ಕೋಶಗಳು ಫ್ಯೂಸಿನ್‌ನ ಕೆಂಪು ಬಣ್ಣವನ್ನು ಉಳಿಸಿ 


ಕೊಳ್ಳುತ್ತವೆ ಆದರೆ ಇತರ ಬ್ಯಾಕ್ಟೀರಿಯಾಗಳು ಬೇಗನೆ ವಿವರ್ಣವಾಗುತ್ತವೆ. 


ಆಮ್ಲೀಯ ದೀರ್ಫತೆಯು ಮೈಕೊಬ್ಯಾಕ್ವೀರಿಯಮ್‌ ಜಾತಿಯ ಜೀವಿಗಳ ವಿಶಿಷ್ಟತೆ 
ಯಾಗಿದೆ. ನೊಕಾರ್ಡಿಯಾ ಜಾತಿಯ ಜೀವಿಗಳಲ್ಲೂ ಇದು ಕಂಡುಬರುತ್ತದೆ. ಈ 
ಗುಣವಿದ್ದಾ ಗೃ ಅದೊಂದು ಗಮನಾರ್ಹ ಗುರುತಿಸುವ ಗುಣವಾಗಿರುತ್ತದೆ ; ಆದರೆ 
ಹಲವು ಮೈಕೊಬ್ಯಾಕ್ಟೇರಿಯಾಗಳಲ್ಲಿ ಆಮ್ಲೀಯ ದೀರ್ಥೆತೆಯು, ಜೀವಿಯನ್ನು 
ಬೆಳೆಸುವಂಥ ಮಾಧ್ಯಮದ ಪ್ರಕೃತಿಯನ್ನು ಅವಲಂಬಿಸಿ ಭಿನ್ನವಾಗಿರುತ್ತದೆ. ಆದ್ದ 
ರಿಂದ ಇದು ||ನೇ ಗುಂಪಿನ ಜೀವಿಗಳನ್ನು ಗುರುತಿಸಲು ಪೂರ್ಣವಾಗಿ ನಂಬಲರ್ಹ 
ವಾದ ಪರೀಕ್ಷೆಯಲ್ಲ. 


ಚಲನಶಕ್ತಿ 


ಕಶಾಂಗಗಳಿರುವಿಕೆ ಮತ್ತು ಅದರಿಂದ ಸಕೆ.ಯ ಚಲನೆಯ ಸಾಮರ್ಥ್ಯವು ಈ 
ಗ್ರಾಮ್‌ -ಧನ ಬ್ಯಾಕ್ಟೀರಿಯಾಗಳಲ್ಲಿ ಬಹಳ ಅಪರೂಪವಾಗಿದೆ; ಘಟಕ ಜಾತಿಗಳಲ್ಲಿ 
ಹೆಚ್ಚಿನವು, ಶಾಶ್ವತವಾದ ಅಚಲ ಜೀವಿಗಳಾಗಿವೆ. 1ನೇ ಗುಂಪಿನಲ್ಲಿ ಲ್ಲಾಕಿ ಕ್‌ಅಮ್ಲ 


8 ಟಿ 
ಬ್ಯಾ ಕ್ರೇರಿಯಾಗಳು ಮತ್ತು ಹಲವಾರು ಕಾಕ್ಫೆಗಳು ಅಚಲವಾಗಿವೆ; ಆದರೆ ಲ್ಯಾಕ್ಟಿಕ್‌ 
ಆಮ್ಲ ಬ್ಯಾಕ್ಟೀರಿಯಾಗಳ ಕೆಲವು ಪ್ರಭೇದಗಳಲ್ಲಿ (ಉದಾ: ಸೈಪ್ರೊಕಾಕಸ್‌ 


ಏಿಕಾಲಿಸ್‌) ಬಹಳ ಅಪರೂಪವಾದ ಚಲಿಸುವ ತಳಿಗಳನ್ನು ಕೆಲವು ವೇಳೆ ಬೇರ್ಪಡಿಸ 
ಲಾಗುತ್ತದೆ. ||ನೇ ಗುಂಪಿನಲ್ಲಿ ಭೈಫಿಡೊಬ್ಯಾಕ್ಟೀರಿಯಮ್ಮ ಪ್ರೊಪಿಯೊನಿ ಬ್ಯಾಕ್ಟೀರಿಯಮ್‌ 
ಆಕ್ಸಿನೊಮೆ ಸಿಸ್‌. ಮೈಕೊಬ್ಯಾಕ್ಟೀರಿಯಮ* ಮತ್ತು ನೊಕಾರ್ಡಿಯ ಗಳು ಸಾಮಾನ್ಯವಾಗಿ 
ಅಚಲವಾಗಿವೆ, ಆದರೆ ಅಪರೂಪವಾಗಿ, ಚಲಿಸುವಂಥ ನೊಕುರ್ಡಿಯ ತಳಗಳಿರುವುದಕ್ಕೆ 


218 


ದಾಖಶೆಗಳಿವೆ. 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕೊರಿದಿಫಾರ್ಮ್‌ ಗುಂಪಿನಲ್ಲಿ ಚಲನಶಕ್ತಿಯು ಭಿನ್ನತೆ ತೋರುವ 


ಗುಣವಾಗಿದೆ. ಇದು ಕೆಲವು ಪ್ರಭೇದಗಳಲ್ಲಿರುತ್ತದೆ, ಆದರೆ ಇತರವುಗಳಲ್ಲಿ ಇರುವುದಿಲ್ಲ. 


ಕೋಷ್ಟಕ 21.2: ಏಕಕೋಶಯುಕ್ತ ಗ್ರಾಮ್‌-ಧನ ಯೂ 


ಕ್ಟೀರಿಯಾ 


ಗಳ ಮತ್ತು ಕರಣಣಬೆಗಳೆ ಕೋಶಭಿತ್ತಿ ಸಂಯೋಜನೆಯ, ವರ್ಗೀಕರಣ 
ಶಾಸ್ತ್ರೀಯ ಪ್ರಮುಖ ಲಕ್ಷಣಗಳು 


ಜಾತಿ 


1ನೇ ಗುಂಪು 
ಎನಿ . 
ಸಿ ಶ್ರಪ್ಟೊಕಾಕಸ್‌ 
ಉಲೂಕೊನಾಸ್ನಾಕ್‌ 
ಕ್ಷಿ po] 
ಲಾಕೊೊಬಾಸಿಲಸ್‌ 
ಕ್ಷಿ ಚಿ ಕ್ಷ 
ಸ್ಮಫೈಲೊಕಾಕಸ್‌ 


ಮೆ ಕೊ ಕಾಕ ಸ್‌ 


1ನೇ ಗುಂಪು 

ವೊ ಶಿ ಪಿಯಾನಿ ಬ್ಯಾಕ್ಜೀರಿ ಯಮ್‌ 
ಆಕಿ ಸನೊಮ್ಮೈಸಿಸ್‌ 

ಬೆ ಕೈಫಿಡೊಬ್ಮಾಕ್ಟೀರಿಯಮ್‌ 
ಕೊರಿನಿಫಾಮ" ೯ಬ್ಮಾ ಕ್ವೀರಿಯಾ 


ಮುರೈೈನ್‌ನಲ್ಲಿ ಡೈಅಮೈನೊಆವ್ಣು 


ಲೈಸಿನ್‌ 
| -ಲೈಸಿನ” 
(ಲೈಸಿನ್‌ b 
ಲೈಸಿನ್‌ 
ಓ-ಲೈ ಹಿನ್‌ 


ವೇಸೊ- 0೧ 
ಓ-ಲೈಸಿನ್‌ 
-ಲ್ವೆಸಿನ್‌ 
ಮೆನೊ-DAP 


(ಕೊರಿನಿಬ್ಯಾಕ್ಟೀರಿಯವ, ಆಥೊ ್ರ್ರೋಬ್ಮಾಕ್ಟರ್‌) 


ಮೈಕೊಬಾ ಕ್ಲೇರಿಯವ್‌ 
ಲ ಲ 
ನೊಕಾರ್ಡಿಯಾ 


11ನೇ ಗುಂಪು 
ಸ್ಪೈಷ್ಟೊಮೈಸಿಸ್‌ 


ಇತರ ಎಲ್ಲಾ ಜಾಕಿಗಳು 


ಮೆಸೊ-DAP 
ಮೆನೊ-DAP 


LL-DAP 


ಮೆಸೊ-DAP 


ನಿರ್ದಿಷ್ಟ ಭಿತ್ತಿ ಸಕ್ಕರೆಗಳು 


ಹಾ 


ಸ್‌ 
ಅರ್ಯಾ ಬಿನೊಸ | ar ಸೀಸ್‌ 


ಅರ್ಯಾಬಿನೊಸ್‌, ಗ್ಯಾಲಕ್ಟೋಸ್‌ 
ಅರ್ಯಾಬಿನೊಸ್‌, ಗ್ಯಾಲಕ್ಟೋಸ್‌ 





೩ : ಬಹುಪಾಲು (ಎಲ್ಲವೂ ಅಲ್ಲ) ಪ್ರಭೇದಗಳಲ್ಲಿ 


0: ಮೆಸೊ- 0 ಡಿಗಯಿರುವ ಲ್ಮಾ. ಪ್ಲಾಂಟರಮ್‌ಆನ್ನು ಬಿಟ್ಟು 


ಬಹಳ ಕಾಲದೆವರೆಗೂ, 1ನೇ ಗುಂಪಿನಲ್ಲಿ (ನಿಜಕಿರಣಣಬೆಗಳು) ಶಾಶ್ವತ 
ವಾದ ಅಜಚಲತೆ ಸಾರ್ವತ್ರಿಕವಾಗಿರುತ್ತದೆ ಎ೦ದು ನಂಬಲಾಗಿತ್ತು. ಆದರೆ 1950ರಲ್ಲಿ, 


ಅಂತರ್‌ ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ'-ಧನ ಯೂಬ್ಯಾಕ್ಟೀರಿಯಾಗಳು 219 


ಸ್ಫೊರಾಂಜಿಯೊ ಬೀಜಕಣಗಳಿಂದ ಸಂತಾನೋತ್ಪಾದೆನೆ ಮಾಡುವ ಕರಣಣಬೆಗಳನು N 
ಕಂಡುಹಿಡಿದಾಗ, ಇವುಗಳಲ್ಲಿ ಕೆಲವು, ಕಶಾಂಗಗಳೆ ತುದಿಯಲ್ಲಿ ಒಂದು ಕುಚ್ಛಿರುವ 
ಇತಲಿಸುವಂತಹ ಸ್ಟೊರಾಂಜಿಯೊ ಬೀಜಕಣಗಳನ್ನು ತ್ಯಾದಿಸುತ್ತವೆಂದು ತಿಳಿದುಬಂದಿದೆ. 


|, || ಮತ್ತು |||ನೇ ಗುಂಪುಗಳ ಕೆಲವು ತಳಿಗಳಲ್ಲಿ, ಪ್ರಭೇದಗಳಲ್ಲಿ ಅಥವಾ 
ಜಾತಿಗಳಲ್ಲಿ ಅಪರೂಪವಾಗಿ ಕಶಾಂಗಗಳಿರುವಿಕೆಯು, ಬಹುತೇಕ ಈ ಯೂ 
ಬ್ಯಾಕ್ಟೀರಿಯಾಗಳ ವಿಶಿಷ | ತೆಯಾದ ಶಾಶ್ವತ ಅಚಲತೆಯು ಸಕ್ರಿಯ ಚಲನಾಶಕ್ರಿಯ 
ವಿಕಾಸದ ನಷ್ಟವೆಂದು ಸೂಚಿಸುತ್ತದೆ. ಕಶಾಂಗಗಳಿಂದ ಚಲನೆಯು ನೀರಿನಲ್ಲಿ 
ಮಾತ್ರ ಸಾಧ್ಯ. ಈ ಗುಂಪುಗಳ ಕೇವಲ ಕೆಲವು ಜೀವಿಗಳು ಮಾತ್ರ ಜಲಚರ 
ಗಳಾಗಿವೆ. ಬಹುಪಾಲು ಈ ಜೀವಿಗಳು ಮಣ್ಣಿನಲ್ಲಿ ಅಥವಾ ಪ್ರಾ ಜಿಯೆ ದೇಹದಲ್ಲಿ 
ವಾಸಿಸುತ್ತವೆ. 


DNA ಪ್ರತ್ಯಾಮ್ಲ ಸಂಯೋಜನೆ 


ಈ ಗ್ರಾಮ್‌-ಧನ ಯೂಬ್ಯಾಸ್ಟ್ರೀರಿಯಾಗಳ ವಿಕಾಸದ ವೈವಿಧ್ಯತೆಯು, ಆವು 
ಗಳ ವಿವಿಧ ರಚನೆಗಳಿಂದ ಗೊತ್ತಾಗಿದೆ. ಇದಕ್ಕೆ ಕೋಷ್ಟಕ 21.3ರಲ್ಲಿ ಸಂಗ ಹಿಸ 
ಲಾಗಿರುವ ಸರಾಸರಿ DNA ಸಂಯೋಜನೆಯ ಅಂಕೆಅಂಶಗಳು ಪ್ರಭಾವಶಾಲಿಯಾಗಿ 
ಬೆಂಬಲ ನೀಡುತ್ತವೆ; ಈ ಮೌಲ್ಯಗಳು ಪೂರ್ವಕೇಂದ್ರೀಯ ಜೀವಿಗಳಲ್ಲಿ ಕಂಡು 
ಬರುವ ಪೂರ್ಣ ಏರಿಳಿತ ಸ ರ್ರಮಾಣವನ್ನು ಹೊಂದಿವೆ. |ನೇ ಗುಂಪಿನ ಏಕಕೋಶ 
ಯುಕ್ತ ಜೀವಿಗಳಲ್ಲಿ ಬಹುಪಾಲು ಲ್ಯಾಕ್ಟಿಕ್‌ಆಮ್ಲ ಬ್ಯಾಕ್ಟೀರಿಯಾಗಳಲ್ಲಿ, ಕಡಮೆ 
೧ 3-೧೮ ಅಂಶದ ರNಸಿಯಿರುತ್ತದೆ ; ಈ ಅಂಶ 33ರಿಂದ 45 ಮೋಲ್‌ ಶೇಕಡಾ 
ಇರುತ್ತದೆ. ಲ್ಯಾಕ್ಟೊಬ್ಮಾಸಿಲ್ಲಸ್‌ ಪ್ರಭೇದಗಳಲ್ಲಿ ಈ ಏರಿಳಿತ ಪ್ರಮಾಣವು 
ಹೆಚ್ಚಾಗಿರುತ್ತದೆ. ಸ್ವಫೈಲೊಕಾಕಸ್‌ ಗುಂಪಿನ ಗೋಳಾಕಾರದ ಏಕಕೋಶಯುಕ್ತ 
ಜೀವಿಗಳು ಸಹ 67೮ ಮಾಪಕದ ಕೆಳತುದಿಯಲ್ಲಿರುತ್ತವೆ. ಆದರೆ ಅದೇ ರೀತಿಯ 
ಕೋಶರಚನೆಯಿರುವ ಮೈಕೊಕಾಕಸ್‌ ಜೀವಿಗಳಲ್ಲಿ 0:೮ ಅಂಶ ಬಹಳ ಹೆಚ್ಚಾಗಿ 
ರುವ ರಿಸಸಿಯಿರುತ್ತಜೆ. ಇವುಗಳಲ್ಲಿ 64೮ ಅಂಶವು 66ರಿಂದ 72 ಮೋಲ್‌ 
ಶೇಕಡಾ ಇರುತ್ತದೆ. 111ನೇ ಗುಂಪಿನ ಕವಕಜಾಲದ ಜೀವಿಗಳು ಕೂಡ 10 ಮೋಲ್‌ 
ಶೇಕಡಾಕ್ಸಿಂತ ಹೆಚ್ಚಿನ G+ ಅಂಶವಿರುವ 0ಗಿಡಿಯನ್ನು ಪಡೆದಿವೆ. ರಚನೆಯಲ್ಲಿ 
ಸ್ಪಿತ್ಯಂತರ ಹೊಂದುವ 11ನೇ ಗುಂಪಿನ ಜೀವಿಗಳು ಕೂಡ DNA ಪ್ರತ್ಯಾಮ್ಲ 
ಸಂಯೋಜನೆಯ ಮಾಪಕದ ಮಧ್ಯಭಾಗವನ್ನು ಆಕ್ರಮಿಸಿಕೊಂಡಿವೆ. ಅವುಗಳಲ್ಲಿ 
51ರಿಂದ 72ರವರೆಗೆ ಮೋಲ್‌ ಶೇಕಡಾ ೧-೧ ಅಂಶವಿದೆ. ಬಹು ಕಡಮೆ ಮಾಲ್ಯ 


220 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಗಳು ಶೆಲಪು ಕೊರಿನಿಪಾರ್ಮ್‌ ಬ್ಯಾಕ್ಟೀರಿಯಾಗಳಲ್ಲಿ ಮತ್ತು ಅತಿ ಹೆಚ್ಚಿನ ಮೌಲ್ಯ 
ಗಳು ನೊಕಾರ್ಡಿಯ ಜಾತಿಯ ಕವಕಜಾಲದೆ ಜೀವಿಗಳಲ್ಲಿ ಕಂಡುಬರುತ್ತವೆ. 


ಕೋಷ್ಟಕ 21.3: ಏಕಕೋಶಯುಕ್ತ ಗ್ರಾಮ್‌-ಧನ ಯೂಬ್ಯಾಕ್ಟೀರಿಯಾ 
ಗಳ ಮತ್ತು ಕಿರಣಣಬೆಗಳಲ್ಲಿನ ೧Nಸಿಯ ಸರಾಸರಿ ಪ್ರತ್ಯಾಮ್ಲ ಸಂಯೋಜ 
ನೆಯಂ ಏರಿಳಿತ ಪ್ರಮಾಣಗಳು 











ಜೀವಿಗಳು ಮೋಲ್‌ % GC 
|ನೇ ಗುಂಪು 
ಲ್ಯಾಕ್ಟೈಕ್‌ಆಮ್ಲ ಬ್ಯಾಕ್ಟೀರಿಯಾಗಳು 
ಲ್ಯೂಕೊನಾಸ್ಟಾಕ್‌ 39-4] 
ಹಿವಿಯೊಕಾಕಸ್‌ ” 38-41 
ಲ್ಮಾಕ್ಟ್ರೋ್ಯೂಸಿಲ್ಲಸ್‌ 35.53 
ಗ್ರಾಮ್‌-ಧನ ಕಾಕ್ಸೈ 
ಸ್ಪಫೈಲೊಕಾಕಸ 30-35 
ಮೈಕ್ರೊಕಾಕಸ್‌ 66-72 
ಸಾರ್ಲಿನ 29.31 
||ನೇ ಗುಂಪು 
ಬೈಫಿಡೊಬ್ಮಾಕ್ಟೀರಿಯಮ' 58. 
ಪೊ )ಹಿಯಾನಿಬ್ಯಾಕ್ಟೀರಿಯಮ್‌ 67.70 
ಕೊರಿನಿಬ್ಯಾಕ್ಟೀರಿಯಮ' | ಆರ್ಫ್ಭೊಬ್ಬಾಕ್ಚರ' 51.64 
ಮೆ ೃಕೊಬ್ಸಾಕಿ ೩ರಿಯಮ' 63-70 
ನೊಕಾರ್ಡಿಯಾ 64-72 
1||ನೇ ಗುಂಪು 
ಸ್ಟೈಪ್ಯೊಮೈಸಿಸ' 70.74 
ಮೆ ಕೊ )ಮಾನೊಸ್ಟೊರ 72 


ಆಕ್ಕಿನೊಪ್ಲೇನಿಸ್‌ 73 





ಅಂತರ್‌ಬೀಜಕಣಗಳನ್ನು ಉತ್ಪಾದಿಕದ ಗ್ರಾಮ್‌-ಧನೆ ಯೂಬ್ಯಾಕ್ಟೀರಿಯಾಗಳು 221 


ಶಕ್ತಿ-ಉತ್ಪಾದಕ ಜೀವದ್ರವ್ಯ ಪರಿಣಾಮ ಅಥವಾ 
ಚಯಾಪಚಯಕ್ರಿಯೆ ಮತ್ತು ಆಮ್ಲಜನಕದೊಡನೆ 
ಸಂಬಂಧಗಳು 


ಮಿಥೇನ” ಬ್ಯಾಕ್ಟೀರಿಯಾಗಳು ನಿಶ್ಚಿತ ಅವಾಯುಜೀನಿ ರಾಸಾಯನಿಕ ಸ್ವಯಂ 
ಪೋಷಿತಗಳಾಗಿವೆ. ಇವು ಒಂದು ವಿಚಿತ್ರ ರೀತಿಯ ಅವಾಯುಜೀವಿ ಉಸಿರಾಟದಿಂದ 
ಶಕ್ತಿಯನ್ನು ಪಡೆಯುತ್ತವೆ. ಈ ಜೀವಿಗಳಲ್ಲದೆ, |, || ಮತ್ತು 11ನೇ ಗುಂಪಿನ 
ಜೀವಿಗಳು ರಾಸಾಯನಿಕ ಪರ ಪೋಷಿಶಗಳಾಗಿವೆ ಇವು ವಾಯುಜೀವಿ ಉಸಿರಾಟ 
ದಿಂದ ಅಥವಾ ಹುದುಗುವಿಕೆಯಿಂದ ಶಕ್ತಿಯನ್ನು ಪಡೆಯುತ್ತವೆ (ಕೋಷ್ಟಕ 21.4). 


|||ನೇ ಗುಂಪಿನ ಸುಮಾರು ಎಲ್ಲಾ ಜೇವಿಗಳಲ್ಲೂ ಕೇವಲ ಉಸಿರಾಟದಿಂದ 
ಜೀವದ್ರವ್ಯ ಪರಿಣಾಮ ಅಥವಾ ಚಯಾಪಚಯಕ್ರಿಯೆ ನಡೆಯುತ್ತದೆ ; ಅವು ನಿಶ್ಚಿತ 
ವಾಯುಜೀವಿಗಳಾಗಿವೆ. 11ನೇ ಗುಂಪಿನಲ್ಲಿರುವ ಪೂರ್ವಕಿರಣಣಬೆಗಳಲ್ಲಿ ಮತ್ತು 
ಬಹುಪಾಲು ಕೊರಿವಿಫಾರ್ಮ್‌ ಬ್ಯಾಕ್ಟ್ರೀರಿಯಾಗಳಲ್ಲಿ ಹಾಗೂ |ನೇ ಗುಂಪಿನಲ್ಲಿರುವ 
ಮೈಕ್ರೊಕಾಕಸ್‌ನಲ್ಲಿಯೂ ಇದು ವಾಸ್ತವಮಾಗಿದೆ. |ನೇ ಮತ್ತು 1ನೇ ಗುಂಪುಗಳ 
ಬಹುತೇಕ ಜೀವಿಗಳು ಹುದುಗಿಸುವ ಸಾಮರ್ಥವನ್ನು ಪಡೆದಿವೆ. ಹೆಚ್ಚು ಕಡವೆ 
ಎಲ್ಲಾ ಸಂದರ್ಭಗಳಲ್ಲೂ ಹುದುಗುವಿಕೆಗೆ ಒಳಗಾಗುವಂಥ ಮೂಲಪದಾರ್ಥಗಳು 
ಶರ್ಕರವಿಷ್ಟಗಳಾಗಿವೆ ; ಅದರೆ ಮುಖ್ಯವಾದೆ ವಿನಾಯತಿಯೆಂದರೆ, ಪ್ರೊಪಿಪಿಯಾನಿಕಃ 
ಆಮ್ಲ ಬ್ಯಾಕ್ಟೀರಿಯಾಗಳೆನಿಸಿವೆ. ಇವು ಲ್ಯಾಕ್ಸಿಕ್‌ಆಮ್ನುವನ್ನು ಮತ್ತು ಶರ್ಕರ 
ವಿಷಗಳನ್ನು ಉಪಯೋಗಿಸಿಕೊಳ್ಳ ಬಲ್ಲವು. | ಗುಂಪಿನ ಕೆಲವು ಜೀವಿಗಳು 
ಬ್ಯುಟಿರಿಕ್‌ ಅಥವಾ ಮದ್ಯಸಾರೀಯ ಹುದುಗುವಿಕೆಯನ್ನು ನಡೆಸಿದರೂ, ಹುದುಗು 
ವಿಕೆಯ ಅತ್ಯಂತ ಸಾಮಾನ್ಯವಾದ ವಿಧಾನಗಳು ಲ್ಯಾಕ್ಟಿಕ್‌ ಮತ್ತು ಪ್ರೊಪಿಯಾನಿಕ್‌ 
ಹುದುಗುವಿಕೆಗಳಾಗಿವೆ, 


ಹುದುಗಿಸುವ ಶಕ್ತಿಯನ್ನುಳ್ಳ | ಮತ್ತು ॥|ನೇ ಗುಂಪಿನ ಜೀವಿಗಳ ಮಧ್ಯ, 
ಆಮ್ಲ ಜನಕದೊಡನೆ ಅವುಗಳಿಗಿರುವ ಸಂಬಂಧದ ವಿಷಯದಲ್ಲಿ ಬಹು ಭಿನ್ನತೆಗಳಿವೆ. 
ಶರೀರಶಾಸ್ತ್ರೀಯವಾಗಿ ಇಲ್ಲಿ ಮೂರು ಗುಂಪುಗಳನ್ನು ಕಾಣಬಹುದು. ಇವುಗಳಲ್ಲಿ 
ಕೆಲವು (ಉದಾಹರಣೆಗೆ ಸ್ಪಫ್ಸೈಲೊಕಾಕ್ಕೈ ಮತ್ತು ಬಹುತೇಕ ಕೊರಿನಿಫಾರ್ಮ್‌ 
ಬ್ಯಾಕ್ಟೇರಿಯಾಗಳು, ಯಜು ಐಚ್ಛಿಕ ಅವಾಯುಜೀವಿಗಳಾಗಿವೆ. ಇವುಗಳಲ್ಲಿ ಉಸಿ 
ರಾಟದ ಖುಣಕಣ ವರ್ಗಾವಣೆ ಸರಪಣಿಯಿದೆ. ಆಮ್ಲಜನಕವಿದ್ದಾಗ ಉಸಿರಾಟದ 
ಮೂಲಕ ಹಾಗೂ ಇಲ್ಲದಾಗ ಹುದುಗುವಿಕೆಯಿಂದ ಇವು ಬೆಳೆಯಬಲ್ಲವು. ಲ್ಯಾಕ್ಟಿಕ್‌ 


ಹ ಷ್‌ 2 , 
ಅಮ್ಮ ಬ್ಯಾಕ್ಟೀರಿಯಾಗಳು ಇದೇ ರೀತಿ ಗಾಳಿಯಿದ್ದಾಗ ಸುಲಭವಾಗಿ ಬೆಳೆಯುತ್ತವೆ 


ವಿವರಣೆ 


ld 


ಟಿ 


3 


ಬಾ ಕ್ಷೇರಿಯಾಗಳ ವರ್ಗೀಕರಣ ಮತು 


222 


`` "ಜಿಂ ರುದ o Upon Tee CUCU YRCUCOCD ಅಜೀಂ 1:8 
ನಾರ್‌ 











CBUTIRCCCOLN 5% ಣೀಂ%೧ಗೂ 63೫೦೫೦ ಇಗ 700೩6 Il 
3 | ತಲದ 
೧೮3೫8೧೧೦6೮ ಎಲೋ 4೦೫೧೨ ಣಿ 
೦ ಸ ೬೦೧ ಪಜರ | ಮನಾಂ ಟಟ 
CAUTION ೩೯೩೦ pease sh 9,.ನೀಜೀಜ (೧9೦0, "೧ ಗ pa 
ಆಧಿ ದ PRG ಬೀಜೀ ಗಂಗ ಜಾಣ | ೭೫003 endo 
| ಜಳ ಅಭಿ 4ಣ 
UOINccecA | 
ಣಿ 
hoon ಬೀರ ಡಿಗ್‌ ಓರೇಟೀಬೀಜ | ಬಿನಾ 4 "ಆಣ ಆಭಣಿ ವಣ 
| spo Hencecpog ಲಾ ॥ 
ಲಾಲ ರುರೀಂದ್ರಲಣ CERO "ಲೇ 
ಿಂದಂಜಣಜ ನೀಂ ಡಿಗೆ ಆ | "ಸ್ತೇ 
CAUTION ಇಡಿ ಲಂ CIRC asap 
&(/( 2೫೦೧೦೭೧ ಇರಿ pCR ೮ರಿದಿ ಗಂಗೂ CIR ಎಲ ಗು 
11೮3೫೮೧೧೮೫ ee SN IRAOCER (೩೮೧೦೦೫1 Whe 
CUT IRCCEOELA hc OCU CAUTROQ) Fer ea eo | 
ಡಿಟದಿಂಂಂಜ ಅರ್ಯ ಸ ಅದಿ ಳಂ Ronen ಆದಿಂ ಅಂಜ ಎರು ೩0೧ AUC ಜಂಟ 


ಕಿರಂ ಭಬಿಲಲಂಲನ (ಜಣ 0//920,ಉಯಂ ನಉಣರೀಉಣ ಅನಿಂ ಉಂಡ ೧" 
8೦೫೦೫ ಹು ಸನಿಲಭಸಿಬ ಪ ಸೋಡ ಸಣಣ ಗಣ ಡೋಣ 0೪09 ಸ 
॥0೦8:೫೮೧೦೫ ಗಿಂ ಬಲಂ ಮಧ ೩ಬ'ಊ-ಇ ಔouerog Wenerceo ಜಥ ದು 1 012 ಇರಲ 


ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನೆ ಯೂಬ್ಯಾಕ್ಟೀರಿಯಾಗಳು 223 


ಆದರೆ, ಇವುಗಳಲ್ಲಿ ಸಾಧಾರಣ ಉಸಿರಾಟಿದ ಯಣಕಣ ವರ್ಗಾವಣೆ ಸರಪಣಿಯಿಲ್ಲ. 
ಅಲ್ಲದೆ, ವಾತಾವರಣದ ಎಲ್ಲಾ ಪರಿಸ್ಥಿತಿಗಳಲ್ಲೂ ಶರ್ಕರಸಿಷ್ಟಗಳ ಹುದುಗುವಿಕೆಯಿಂದ 
ಮಾತ್ರ ಅವು ಶಕ್ತಿಯನ್ನು ಪಡೆಯಬೇಕಾಗಿದೆ. ಕೊನೆಯದಾಗಿ, | ಮತ್ತು 11ನೇ 
ಗುಂಪುಗಳಿಗೆ ಸೇರಿದ ಕೆಲವು ಹುದುಗಿಸುವ ಜೀವಿಗಳು ಮುಕ್ತ ಆಮ್ಲಜನಕದ 
ಪ್ರಭಾವಕ್ಕೊಳಗಾಗುತ್ತವೆ. ಇವು ಶಕ್ತಿಯ ಪೂರೈಕೆಗೆ ಹುದುಗುವಿಕೆಯನ್ನು 
ಅವಲಂಬಿಸಿವೆ, ಇವು, ಕೇವಲ ಅವಾಯುಜೀವಿ ಪರಿಸ್ಥಿ ತಿಗಳಲ್ಲಿ ಅಥವಾ ಅಮ್ಲ ಜನಕದ 
ಅಂಶಿಕ ಒತ್ತಡ ಬಹು ಕಡಮೆಯಿದ್ದಾಗ ಬೆಳೆಯಬಲ್ಲವು. ಈ ನಡವಳಿಕೆ ಸಾರ್ಲಿನ. 
ಬೈಫಿಡೊಬ್ಬಾಕಿ ಎನರಿಯಮ್‌ - ಪೊ ಫಹಿಯಾನಿಬ್ಯಾಕಿ ಆ ರಿಯೆಮ ಮತ್ತು ಆಕ್ವಿನೊಮೈಸಿಸ್‌ಗಳಲ್ಲಿ 
ವಿಶಿಷ್ಟ ಗುಣವಾಗಿದೆ. ಇವು, ಉಸಿರಾಟದಿಂದ ಜೀವದ್ರವ್ಯ ಪರಿಣಾಮ ಅಥವಾ 
ಚಯಾಪಚಯಕಿಯೆ ನಡೆಸುವ ಸ್ಪೈರಿಲ್ಲಮ್‌ ಪ ಠ್ರಭೇದಗಳಂತೆ ಅಲ್ಪವಾಯುಜೀವಿ 
ಗಳಲ್ಲ. ಆದರೆ ಆಮ್ಲಜನಕದ ಸಾಧಾರಣ ಅಂಶಿಕ ಒತ್ತಡದ ಪ್ರಭಾವಕ್ಕೊಳಗಾಗು 
ತ್ತವೆ. ಮುಕ್ತ ಆಮ್ಲಜನಕದ ಸಂಪರ್ಕದಲ್ಲಿ ಬೇಗನೆ ಸಾಯುವಂತಹ ಕ್ಲೊಸ್ಟಿಡಿಯಮ 
ಮತ್ತು ಡೀಸಲ್ಫೊವಿಬ್ರಿಯೊಗಳಂತೆ ಇವು ನಿಶ್ಚಿತ ಅವಾಯುಜೀವಿಗಳಲ್ಲ. ಇವುಗಳು 
ಆಮ್ಲಜನಕದೊಂದಿಗೆ ಹೊಂದಿರುವ ಸಂಬಂಧಗಳನ್ನು ವಿವರಿಸಲು, ಸ್ವಲ್ಪ ಗಾಳಿಯನ್ನು 
ಸಹಿಸುವಂತಹ ಅವಾಯುಜೀವಿಗಳು ಎನ್ನುವ ಪದಗುಚ್ಛ ಸೂಕ್ತವಾಗಿದೆ. 


ಲ್ಯಾಕ್ಟಿಕ್‌ಆಮ್ಲ ಬ್ಯಾಕ್ಟೀರಿಯಾಗಳು 


(ನೇ ಗುಂಪಿನ ಏಕಕೋಶಯುಕ್ತ ಬ್ಯಾಕ್ಟ್ರೀರಿಯಾಗಳಲ್ಲಿ, ಅತಿ ದೊಡ್ಡ ಘಟಕ 
ಗುಂಪಿನಲ್ಲಿ ದಂಡಾಕಾರದ ಅಥವಾ ಗೋಳಾಕಾರದ ಜೀವಿಗಳಿವೆ. ಇವುಗಳನ್ನು 
ಒಟ್ಟಾಗಿ ಲ್ಯಾಕ್ಟಿಕ್‌ಆಮ್ಲ '್ಯಾಕ್ಟ್ರೀರಿಯಾಗಳೆನ್ನುತ್ತಾರೆ (ಚಿತ್ರ 21.5). ಈ ಬ್ಯಾಕ್ಟ್ವೀ 
ರಿಯಾಗಳಿಗೆ ಬಹು ಭಿನ್ನವಾದ ಶರೀರಶಾಸ್ತ್ರೀಯ ಮತ್ತು ಜೀವರಾಸಾಯಸಿಕ 
ಶಾಸ್ತ್ರೀಯ ಗುಣಗಳಿವೆ. ಇವು ಹುದುಗುವಿಕೆಯಿಂದ ಶಕ್ತಿಯನ್ನು ಪಡೆಯುತ್ತವೆ. 
ಶರ್ಕರಪಿಷ್ಟಗಳು ಮತ್ತು ಬಹು ವಿಧವಾದ ಮೋಧೊಸಾಖರೈಡ್‌ಗಳು, ದೈಸಾಖ 
ಕೈಡ್‌ಗಳು, ಪಾಲಿಆಲ್ಫೋಹಾಲ್‌ಗಳು ಹಾಗೂ (ಕೆಲವು ಪ್ರಭೇದಗಳಲ್ಲಿ) ಪಿಷ್ಟಗಳು 
ಹುದುವಿಕೆಗೊಳಗಾಗುವಂತಕ್‌ ಮೂಲಪದಾರ್ಥಗಳಾಗಿವೆ. ಲ್ಯಾಕ್ಸಿಕ್‌ಆಮ್ಲ ವು 
ಯಾವಾಗಲೂ ಹುದುಗುವಿಕೆಯ ಪ್ರಧಾನ ಅಂತಿಮ ಉತ್ಪನ್ನವಾಗಿರುತ್ತದೆ. ಕೆಲವು 


ಸಂದರ್ಭಗಳಲ್ಲಿ ಕೇವಲ ಇದೊಂದೇ ಅಂತ್ಯ-ಉತ್ಸನ್ನವಾಗಿರುತ್ತದೆ. 


ಗಾಳಿಯ ಸಂಪರ್ಕದಲ್ಲಿರುವ ಘನ ಮಾಧ್ಯಮದಲ್ಲಿ ಲ್ಯಾಕ್ಟಿಕ್‌ಆಮ್ಲ ಬ್ಯಾಕ್ಟೀ 


ರಿಯಾಗಳು ಉಸಿರಾಟದಿಂದ ಶಕ್ತಿಯನ್ನು ಪಡೆಯಲು ಅಸಮರ್ಥವಾಗಿದ್ದರೂ 


224 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಸುಲಭವಾಗಿ ಬೆಳೆಯಬಲ್ಲವು, ಉಸಿರಾಟದಿಂದೆ ಶಕ್ತಿ-ಉತ್ಪಾದಕ ಜೀವದ್ರವ್ಯ 
ಪೆರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಯಿಲ್ಲದಿರುವುದ್ಕು, ಈ ಜೀವಿಗಳು 
ಹಿಮಿಯನ್ನು ಸಂಶ್ಲೇಹಿಸಲಾರವೆಂಬುದನ್ನು ಮತ್ತು ಇದೆರಿಂದ, ಸೈಟೊಕ್ರೊಮ್‌ಗಳು 
ಅಥವಾ ಹಿಮಿಯಿರುವ ಕಿಣ್ವಗಳಿರುವುದಿಲ್ಲವೆಂಬುದನ್ನೂ ತೋರಿಸುತ್ತದೆ. ಕೆಲವು 
ಸಾವಯವ ಪದಾರ್ಥಗಳನ್ನು ಮಾತ್ರ ಇವು ಮಿತಿಯಾಗಿ ಉತ್ಕೃರ್ಹಿ ಸಬಲ್ಲವು ಪ್ರ 
ಉತ್ಕೃರ್ಷಣೆಗಳು ಫ್ಲೇವೊಪ್ರೋಟೀನ" ಕೆಣ್ವಗಳಿಂದೆ ಉಂಟಾಗುತ್ತವೆ. ಆದರೆ ATP 
ಸಂಶ್ಲೇಷಣೆ ಇಲ್ಲಿರುವುದಿಲ್ಲ. ಆದ್ದರಿಂದ ಲ್ಯಾಕ್ಟಿಕ್‌ಆಮ ಬ್ಯಾಕ್ಟೀರಿಯಾಗಳ 
ಬೆಳವಣಿಗೆ ಉತ್ಪನ್ನಗಳು ಗಾಳಿಯಲ್ಲಿ ಮತ್ತು ಅವಾಯುಜೀವಿ ಪರಿಸ್ಥಿತಿಗಳಲ್ಲಿ ಒಂದೇ 
ಪ್ರಮಾಣದಲ್ಲಿರುತ್ತವೆ. ಎರಡು ಪರಿಸ್ಥಿ ತಿಗಳಲ್ಲೂ ಸಕ್ಕರೆಗಳ ಹುದುಗುವಿಕೆಯೇ 
ಶಕ್ತಿಯ ಮೂಲವಾಗಿದೆ. 


ಹಿಮಿ ವರ್ಣದ್ರವ್ಯಗಳಿರದ ಬಹುಪಾಲು ನಿಶ್ಚಿತ ಅವಾಯುಜೀವಿಗಳು (ಉದಾ: 
ಕ್ಲೊಸ್ಟಿಡಿಯ) ಆಮ್ಲಜನಕದ ಸಂಪರ್ಕದಲ್ಲಿ ಬೇಗನೆ ಸಾಯುತ್ತವೆ. ಫ್ಲೇವೊ- 
ಪ್ರೋಟೀನ್‌ ಮಧ್ಯವರ್ತಿಯಾಗಿರುವ ಉತ್ಕೃರ್ಷಣೆಗಳ ಮೂಲಕ ಜಲಜನಕ ಪೆರಾ 
ಕ್ಸ್ಪೆಡ್‌ ಉತ್ಪತ್ತ್ರಿಯಾಗುವುದರಿಂದ ಇವು ಸಾಯುತ್ತವೆ. ಏಕೆಂದಕ್ಕೆ ಹಿಮಿ 
ಪ್ರೋಟೀನ್‌ ಕಟಿಲೇಸ್‌ ಇಲ್ಬದಿರುವುದರಿಂದೆ ಹೆಚ್ಚು ವಿಷಕಾರಿಯಾದ ' ಈ ಪದಾರ್ಥ 
ವನ್ನು ಕೋಶಗಳು ನಾಶಮಾಡಲಾರವು. ಲ್ಯಾಕ್ಟಿಕ್‌ಆಮ್ಲ ಬ್ಯಾಕ್ಟೀರಿಯಾಗಳಲ್ಲಿ 
ಕೂಡ ಕೆಟಿಲೇಸ್‌ ಇರುವುದಿಲ್ಲ. ವಾಸ್ತವವಾಗಿ, ದುರ್ಬಲ. ಜಲಜನಕ ಪೆರಾಕ್ಸೈಡ್‌ ನ 
ಒಂದು ತೊಟ್ಟ ನೊಂದಿಗೆ ಕೋಶಗಳನ್ನು ಬೆರಿಸಿದಾಗ ಆಮ್ಲಜನಕ ಉತ್ಪೃತ್ತಿಯಾಗು 
ವುದರಿಂದ ಈ ಕಿಣ್ವವಿಲ್ಲದಿರುವುದನ್ನು ಸುಲಭವಾಗಿ ತೋರಿಸಬಹುದು. ಈ ಕಣ್ವ 
ವಿಲ್ಲದಿರುವುದು, ಈ ಜೀವಿಗಳನ್ನು ಗುರುತಿಸಲು ಬಹು ಉಪಯುಕ್ತವಾದ ನಿಷ್ಕೃಷ್ಟ 
ನಿರ್ಣಯಕಾರಿ ಗುಣಗಳಲ್ಲಿ ಒಂದಾಗಿದೆ. ಏಕೆಂದರೆ ಆಮ್ಲಜನಕವಿರುವಾಗ ಕೆಟಲೇಸ್‌ 
ಇಲ್ಲದಿದ್ದರೂ ಬೆಳೆಯಬಲ್ಲಂತಹ ಬ್ಯಾಕ್ಟೀರಿಯಾ ಕೇವಲ ಇದೊಂದೇ ಆಗಿದೆ. ಜಲ 
ಜನಕ ಪೆರಾಕ್ಸೈಡ್‌ನ ಮಾರಕ ಪ್ರಭಾವಗಳಿಗೆ ಇವು ಹೇಗೆ ರಕ್ಷಣೆ ಪಡೆದಿವೆ? ಈ 
ಬ್ಯಾಕ್ಟೀರಿಯಾಗಳಲ್ಲಿ ಪೆರಾಕ್ಸೈಡ್‌ ಅನ್ನು ನಾಶಮಾಡುವ ಕಿಣ್ವಗಳ ಇನ್ನೊಂದು 
ವರ್ಗದ ಪ್ಲೇವೊಪ್ರೋಟೀನ್‌ಗಳಾದ ಪುರಾಕ್ಸಿಡೇಸ್‌ಗಳಿವೆಯೆಂದು ಕಂಡುಹಿಡಿಯ 
ಲಾಗಿದೆ. ಇವು ಗ್ಲೊ೦-ನ ಮೂಲಕ ಸಾವಯವ ಮೂಲಪದಾರ್ಥಗಳ ಉತ್ಕರ್ಷಣೆ 
ಗಳನ್ನು ನಡೆಸುತ್ತವೆ. ಆದ್ದೆ ರಿಂದ ವಾಯುಜೀವಿ ಪರಿಸ್ಥಿತಿಗಳಲ್ಲಿ ಲ್ಯಾಕ್ಟೆಕ್‌ರಮ್ಲ 
ಬ್ಯಾಕ್ಟೀರಿಯಾಗಳಿಂದ ಉತ್ಪಾದಿಸಲಾದ 11202ಅನ್ನು ಪೆರಾಕ್ಸಿಡೇಸ್‌ನ ಕ್ರಿಯ 
ಯಿಂದ ನಾಶಮಾಡಬಹುದು. 


ಸಾಮಾನ್ಯವಾಗಿ ಕೆಟಿಲೇಸ್‌ ಇರದ ಲ್ಯಾಕ್ಟೈಕ್‌ಅಮ್ಲ ಬ್ಯಾಕ್ಟೀರಿಯಾಗಳನ್ನು 
ಹೆಮಿನ” ಇರುವ ಮಾಧ್ಯಮಗಳಲ್ಲಿ (ಉದಾ : ರಕ್ತವಿರುವ ಮಾಧ್ಯಮಗಳು) ಬೆಳೆಸಿ 


ಅಂತರ್‌ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಬ್ಯಾಕ್ಟೀರಿಯಾಗಳು 225 


ದಾಗ ಅವು ಪ್ರಬಲವಾಗಿ ಕೆಟಲೇಸ್‌ 
ಅನ್ನು ಪಡೆಯುತ್ತವೆ. ಬಾಹ್ಯದಿಂದ 
ಒದಗಿಸಲಾದ. ಹೆಮಿನ್‌ಮೊಂದಿಗೆ 

ಯೋಗ ಹೊಂದಿ ಕೆಟಿಲೇಸ್‌ನ 
ಗುಣಗಳರುವ ಒಂದು ಅನುಬದ್ಧ 
ಸಂಯೋಜಿತ ಪ್ರೊ (ಹೀನ ನ್ನು 


ಉತ್ಪಾ ಬ ಜ್‌ ಓರ ಹು 
ಪ್ರೋಟೀನನ್ನು ಪ್ರ ಪ್ರಭೇದಗಳು 
ಸಂಶ್ಲೇಸಿಸುತ್ತನೆ. 


ಹೆಮಿನ್‌ ಅನ್ನು ಸ ೦ಶ್ಲೆ ಗೆ 
ಸಲು ಸಾಧ್ಯವಾಗದಿರುವಕೆಯು, 
ಲ್ಯಾಕ್ಟೈಕ್‌ಆಮ್ನ್ಲ ಬ್ಯಾಕ್ಟೀರಿಯಾ 
ಗಳ ವಿಶಿಷ್ಟತೆಯಾದ ಬಹಳ ಕಡಮೆ 
ಸಂಶ್ಲೇಷಣೆ ಸಾಮರ್ಥ್ಯದ ಒಂದು 
ಸೃಷ್ಟ ಲಕ್ಷಣವಾಗಿದೆ. ಈ ಎಲ್ಲಾ 
ಜೀವಿಗಳಿಗೆ ಸಂಕೀರ್ಣ ಬೆಳವಣಿಗೆ 
ಆಂಶ ಆನಶ್ಯಕತೆಗಳಿವೆ. ಇವುಗಳಿಗೆ 
B ಜೀವಸತ್ವಗಳು ಆಗತ್ಯ ಬೇಕಾ 
ಗಿವೆ. ವ ಒಂದು ಸಂದರ್ಭ 
ವಿನಃ (ಸೈಪ್ಟೊಕಾಕನ್‌ ಬೊಪಿಸ್‌) ಮಿಕ್ಕ 
(೧) ಪ್ರಗಳಿಗೆ ಹಲವಾರು ಅಮೈನೂ 
ಆಮ್ಲಗಳ ಅಗತ್ಯವಿದೆ. ಬಹುತೇಕ 
ಲ್ಯಾಕ್ಟೈಕ್‌ಅಮ್ಲ ಬ್ಯಾಕ್ಟ್ರೇರಿಯಾಗಳ 
ಅಮೈನೂ ಆಮ್ಲಗಳ ಆವಶ್ಯಕತೆ 
ಗಳು ಮೇಲ್ಮಟ್ಟದ ಪ್ರಾ ಣಿಗಳ 


ಅವಶ್ಯಕ ತಗಳಿಗಿಂತ ಹೆಚು 


ಚಳ; 21.5: ಲ್ಯಾ ಕ್ವಿಕ್‌ ಆ ಷ್ಟ 
ಬ್ಯಾಕ್ಟೀರಿಯಾಗಳ ಮೂರು ಜಾತಿಗಳಲ್ಲಿ 
ಕೋಶಕಣಗಳ ಆಕಾರ ಮತ್ತು ಜೋಡಣೆ; 
೩) ಲಾ ಕ್ಹೊ ಬ್ಯಾಸಿ 
ರಾರ: 0) "೫ 








ಲ್ಲ 


226 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವ್ಯಾ ಪಕವಾಗಿವೆ. ಲ್ಯಾ ಕ್ಸಿ ಕ್‌ಅಮ್ಲ್ಲ ಬ್ಯಾಕ್ಟೀರಿಯಾಗಳಿಗೆ ಸಂಕೀರ್ಣ ಪೋಷಣಾ 
ಆ ಕತೆಗಳಿರುವುವರಿಂನ್‌ ಅವುಗಳನ್ನು ಸಾಮಾನ ಸೃವಾಗಿ, ಪೆಸ್ಟೋನ್‌, ಈಸ್ಟ್‌ಸಾರ 

ಟಾ ಸಸ್ಯ ಇಲ್ಲವೆ ಪ್ರಾಣಿ ಪದುರ್ಥದ ಇತರ ಜಿ:ರ್ಣವಾಗಬಲ್ಲ ಪದಾರ್ಥಗಳಿರುವ 
ಮಾಧ್ಯಮಗಳಲ್ಲಿ ಬೆಳೆಸಲಾಗುತ್ತದೆ. ಇವುಗಳ ಜೊತಿಗೆ ಶಕ್ತಿಯನ್ನೊದಗಿಸಲು 


ಹುಡುಗುವಿಕೆಗೊಳಿಗಾಗುವ ಶರ್ಕರಸಿಷ್ಟವನ್ನು ಅನುಪೂರಕವಾಗಿ ಒದಗಿಸಬೇಕು. 


ಬಹು ಶ್ರಿ (ಮಂತ ಮಾಧ್ಯ Rk 
ಗಳಲ್ಲಿ RE ಲಾಕ 
ಕ್‌ಆಮ್ಲ್ಲ ಬ್ಲಾಕ ಶಿಯಾಗಳ ಸಮು 


ಧಾ "ವಾಗಿಯೇ ಇರು 
ತ್ರವೆ (ಬಹು ಹೆಚ್ಚೆಂದರೆ, ಕೆಲವು 
ಮಿಲಿಲೀಟಿರ್‌  ವ್ಯಾಸವಿರುತ್ತದೆ) 
(ಚಿತ್ರ 21.6). ಇವುಗಳಲ್ಲಿ ವರ್ಣ 
ದ್ರ ವ್ಯ ಗಳಿರುವುದಿಲ್ಲ. ಸೈಟೊ 
ಕ್ರೊ ಮಗಳಿರುವುದಿಲ್ಲವಾದ್ದರಿಂದ 
ಬೆ3ವಣಿಗೆಯು ಸೀಮೆಸುಣ್ಣ ದಂತೆ 
ಬರ ಭಗ ಕಂಡುಬರುತ್ತದೆ. ಇದು ಇವು 
(8) ಹ ವಿಶಿಷ್ಟ INE ಈ 





ಬ್ಯಾಕ್ಟೀರಿಯಾಗಳು ಕೇವಲ ಹುದು 


ಗುವಿಸೆಯಿಂದ ಶಕ ಉತ್ಪಾದಕ 
ತಾರಿ 0) 


ಜೀವದ,ವ ಶ್ರವ್ಯ ಪರ ಹಾ ವ) ಕೆ ಯೆ 


ಆಥವಾ ಚಯಾಪಚಯ ಕ್ರಿಯೆ 
ಯನ್ನು ನಡೆಸುವುದರಿಂದ ಉಂಟಾ 


ಚಿತ್ರ 21,0: (8) ಲ್ಮಾ ಕ್ಲೊ ನ ಸಿಲಸ ಸ್‌ 
ಪ್ಲಾಂಟೆರಮ್‌ ಮತ (b) ಸವ್ವಾ 
ಕಾಕಸ್‌ ()€68,9)ಗಳ ಸಮುದಾಯ 





(b) 
ಗುವ ಕಡಮೆ ಬಿಳವಣಿಗೆ ಚತತ ಇವುಗಳ ಸಮುದಾಯಗಳಿಗೆ ಚಿಕ್ಕ ಗಾತ್ರ 
ವಿದೆ. ಕೆಲವು ಪ್ರಭೇದಗಳ ನ್ನು ಸುಕ್ರೋ (ಸ್‌ ಇರುವ ಮಾಧ್ಯ ಮಗಳಲ್ಲಿ ಬೆಳೆಸಿದಾಗ, 


ಅಂತರ್‌ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಬ್ಯಾಕ್ಟೀರಿಯಾಗಳು ೩.೭3 


ಈ ಡೈಸಾಖರೈಡ”ಅನ್ನು ಉಪಯೋಗಿಸಿ ಕೋಶಬಾಹ್ಯ ದಲ್ಲಿ ಪಾಲಿಸ್ಯಾಖರೈಡ್‌ಗಳು 
(ಡೆಕ್ಸ್ಟ್ಪ್ರಾನ” ಅಥವಾ ಲೆವನ್‌) ಒಟ್ಟಾಗಿ ಸಂಕ್ಲೇಷಿಸಲ್ಪಡುವುದರಿಂದ, ಅಸಾಮಾನ್ಯ 
ವಾಗಿ ದೊಡ್ಡ ಸಮುದಾಯಗಳನ್ನು ಅವು ಉತ್ಪಾದಿಸುತ್ತವೆ. ಈ ವಿಶೇಷ ಸಂದರ್ಭ 
ದಲ್ಲಿ ಸಮುದಾಯದ ಬಹುತೇಕ ಭಾಗವು ಪಾಲಿಸ್ಯಾಖರೈಡ್‌ ಆಗಿರುತ್ತದೆ. ಸುಕ್ರೋಸ್‌ 
ನಿಂದ ಮಾತ್ರ ಡೆಕ್ಸ್ಟಾನ” ಮತ್ತು ಲೆವನ್‌ಗಳು ಸಂಶ್ಲೇಷಿಸಲ್ಪಡುವುದರಿಂದ, ಇತರ 
ಯಾವುದೇ ಉಪಯೋಗಿಸಲ್ಪಡುವಂತಹೆ ಸಕ್ಕರೆಯಿರುವ ಮಾಧ್ಯಮಗಳಲ್ಲಿ ಒಂದು 
ಪ್ರಭೇದವು ಚಿಕ್ಕ ಸಮುದಾಯಗಳನ್ನು ತ್ಯಾದಿಸುತ್ತದೆ. ಪ್ರಾಕಂಭದ pಗ 7 ಅಥವಾ 
ಅದಕ್ಕಿಂತ ಹೆಚ್ಚಾಗಿರುವ ಮಾಧ್ಯಮಗಳಲ್ಲಿ ಬೆಳೆಯುವಂತಹ ಗೋಳಾಕಾರದ 
ಲ್ಯಾಕ್ಟಿಕ್‌ಅಮ್ಲ ಬ್ಯಾಕ್ಟೀರಿಯಾಗಳ ಬೇರ್ಪಡಿಸುವಿಕೆಯಲ್ಲಿ ಸ್ಲೇಟಂಗ್‌ ಮಾಧ್ಯಮಕ್ಕೆ 

ಚೂರ್ಣವಾದ €8€0೦ಯನ್ನು ಸೇರಿಸು 
ವುದು ಉಪಯುಕ್ತ. ಏಕೆಂದರೆ ಆಮ್ಲ 
ಉತ್ಪಾದನೆಯಿಂದ ಉಂಟಾದ ಸ್ಪಷ್ಟವಾದ 


1, ಚಿತ್ರ 21.7: ಕ್ಕಾಲ್ಚಿಯಂ ಕಾರ್ಬೊನೇಟ್‌ನ 

| ಒಂದು ವಿಲಂಬಿಯಿಶರುವ ಒಂದು ಟಿಗಾರ್‌ ಮಾಧ್ಮ 

೫೫ ವ:ದ ಮೇಲೆ ಬೆಳೆಯುತ್ತಿರುವ ಸೈೈಪ್ವೊಕಾಕಸ್‌ನ 

ಸಮುದಾಯಗಳು. ಉತ್ಪಾದಿತವಾದ ಲ್ಮಾಕ್ಚಿಕ* 

ಆಮ್ಲವು ಕ್ಯಾಲ್ಸಿಯಮ್‌ ಕಾರ್ಬೊನೇಟ್‌ಅನ್ನು 

೬.4 ಕರಗಿಸಿ, ಪ್ರತಿಯೊಂದು ಸಮುದಾಯದ ಸುತ್ತಲೂ 
್ಥ ವಲಯೆ.ಗಳನ್ನು ಉಂಟುಮಾಡಿದೆ, 





[| ಸ್ಪಷ್ಟ 
ಸುತ್ತಲಿನ ವಲಯಗಳಿಂದ ಸಮುದಾಯಗಳನ್ನು ಸುಲಭವಾಗಿ ಗುರುತಿಸಬಹುದು 
(ಚಿತ್ರ 21.7). 

ಆಮ್ಲವನ್ನು ಹೆಚ್ಚಾಗಿ ಸಹಿಸುವಿಕೆಮು ಲ್ಯಾಕ್ಸೈಕ್‌ಆಮ್ಲ ಬ್ಯಾ ಕ್ಲೇರಿಯಾಗಳ 
ಇನ್ನೊಂದು ವಿಶಿಷ್ಟ ಶರೀರಶಸ್ತ್ರೀಯ ಗುಣವಾಗಿದೆ. ಇವು ಶಕ್ತಿ.ಉತ್ಪಾದೆಕ ಜೀವ 
ದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಯನ್ನು ನಡೆಸುವ ವಿಧಾನ 
ದಿಂದ ಅವಶ್ಯಕವಾಗಿ ಈ ಗುಣ ಉಂಟಾಗುತ್ತದೆ. ಗೋಳಾಕಾರದ ಲಾ ಶೈಕ್‌ ಆಮ್ಲ 
ಬ್ಯಾಕ್ಟೀರಿಯಾಗಳು ತಟಸ್ಥ ಅಥವಾ ಕ್ಷಾರೀಯ ಮಾಧ್ಯಮಗಳಲ್ಲಿ ಬೆಳವಣಿಗೆಯನ್ನು 
ಪ್ರಾರಂಭಿಸಬಲ್ಲವಾದರೂ, ಹೆಚ್ಚಿನ ದೆಂಡಾಕಾರದ ಜೀವಿಗಳು 6 ಅಥವಾ ಅದಕ್ಕಿಂತ 
ಪ್ರಾರಂಭದ pHಯಿರುಪ ಮಾಧ್ಯಮಗಳಲ್ಲಿ ಬೆಳೆಯಲಾರವು. ಹುದುಗುವಿಕೆಯ 
ಮೂಲಕ ಮಾಧ್ಯಮದ pH, 5 ಅಥವಾ ಇನ್ನೂ ಕಡಮೆ ಆಗುವವರೆಗೂ ಎಲ್ಲಾ 


ಲ್ಯಾಕ್ಟೈಕ್‌ಆಮ್ಲ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯು ಮುಂದುವರೆಯುತ್ತದೆ. 


228 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಲ್ಲಾತಿಕ್‌ಆಮ ಬ್ಯಾಕೀರಿಯಾಗಳು ಹೆಚ್ಚಿನ ಸಾಂದ ತೆಯಲಿ ಲ್ಲಾಕಿಕ್‌ 
ಕಿಟ ಕಾ ಗ್‌ ಇತ ಈ, ಣೌ ಹಟ 
ಆಮ್ಲವನ್ನು ಉತ್ಪಾದಿಸುವುದು ಹಾಗೂ ಅದನ್ನು ತಡೆಯುವ ಸಾಮರ್ಥ್ಯ ಅನುಗಳಿ 
ಗಿರುವುದು ಈ ಜೀವಿಗಳನ್ನು ಆಯ್ದೆಯಾಗಿ ಬೇರ್ಪಡಿಸಲು ಬಹಳ ಉಪಯುಕ್ತ 
ವಾಗಿದೆ. ಏಕೆಂದರೆ ಇದ್ದು, ಹೆಚ್ಚು ಪೋಷಕಗಳಿರುವ ವಾತಾವರಣಗಳಲ್ಲಿ ಬಹುಶೇಕ 
ಕ ಎನೆ ವೆನಂ ಲ be 
ಬ್ಯಾಕ್ಟ್ಮೀರಿಯಾಗಳಿಂದ ಪೈಪೋಟಿಯನ್ನು ನಿವಾರಿಸುತ್ತದೆ, ಹೆಚ್ಚು ಸಕ್ಸರೆಯನ್ನುಳ್ಳ 
ಸಂಕೇರ್ಣ ಮಾಧ್ಯಮಗಳಲ್ಲಿ ನೈಸರ್ಗಿಕ ಮೂಲಗಳಿಂದ ಲ್ಯಾಕ್ಟೆಕ್‌ಆಮ್ಲ ಬಕ 


ಬಿಟ 

ರಿಯಾಗಳನ್ನು ಹೆಚ್ಚಿ ಸಬಹುದೆಂಬ ಅಂಶದಿಂದ ಇದನ್ನು ತೋರಿಸಲಾಗಿದೆ. ಈ ವಿಧ 
ವಾದ ಮಾಧ್ಯಮಗಳು ಬಹುತೇಕ ಇತರ ರಾಸಾಯನಿಕ ಸಾವಯವ ಪೋಷಿತ 
ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿದರೂ, ಬೆಳವಣಿಗೆಯು ಮುಂದು 
ವರೆದಂತೆ ಲ್ಯಾಕ್ಟೈಕ್‌ಆಮ್ಲ ಬ್ಯಾಕ್ಟೀರಿಯಾಗಳ ಜೀವದ್ರವ್ಯ ಪರಿಣಾಮ ಅಥವಾ 
ಚಯಾಪಚಯಕ್ರಿಯೆಯಿಂದ ಉಂಟಾದ ಲ್ಯಾಕ್ಟೈಕ್‌ಆಮ್ಲದ ಶೇಖರಣೆಯಿಂದ ಸ್ಪರ್ಧಿ 
ಸುವ ಜೀವಿಗಳು ಹೆಚ್ಚು ಕಡಮೆ ಪೂರ್ಣವಾಗಿ ನಿರ್ಮೂಲವಾಗುತ್ತವೆ. 

ಗ ವ 2 ನ ಡಿ ಲೆ ಖಿ ಈ ಇ ಹ” 

ಲ್ಯಾಕ್ಟಿಕ್‌ಆಮ್ಲ್ಲ ಬ್ಯಾಕ್ಟೀರಿಯಾಗಳು ತಮ್ಮ ಅತ್ಯಂತ ಹೆಚ್ಚೆನ ಶರೀರ 
ಶಾಸ್ತ್ರೀಯ ವಿಶೇಷಶೆಯಿ:೦ದ, ಕೇವಲ ಕೆಲವು ವಿಶಿಷ್ಟ ಮತ್ತು ಪರಿಮಿತಿಗೊಂಡ 
ನೈಸರ್ಗಿಕ ವಾತಾವರಣಗಳಲ್ಲಿ ಮಾತ್ರ ಬೆಳೆಯುತ್ತವೆ. ಕೆಲವು, ಸಸ್ಯಗಳ ಜೊತೆ 
ಯಲ್ಲಿ ಜೀವಿಸುತ್ತವೆ ಮತ್ತು ಸಸ್ಯ ಊತಕಗಳ ಸಾವಿನಿಂದ ಮತ್ತು ವಿಘಟನೆಯಿಂದ 
ಬಿಡುಗಡೆಯಾದ ಪೋಷಕಗಳನ್ನು ಉಪಯೋಗಿಸಿಕೊಂಡು ಬೆಳೆಯುತ್ತವೆ. ಉಪ್ಪಿನ 
ಕಾಯಿ, ಸವರ”ಕ್ರಾಟ', ಹಗೇವು ಮಾಡಿದ ಹಸುಗಳ ಹುಲ್ಲು, ವೈನಿ” ಮತ್ತು ಬೀರ್‌ 
ಗಳಂತಹ ಸಸ್ಯಗಳಿಂದ ತಯಾರಿಸಿದ ಆಹಾರ ಮತ್ತು ಪಾನೀಯಗಳಲ್ಲಿ ಇವು ಇರು 
ತ್ರವೆ. ಉಪ್ಪಿನಕಾಯಿ, ಸವರ್‌ಕ್ರಾಟ್‌ ಮತ್ತು ಹಗೇವುಗಳಲ್ಲಿ ಮೊದಲಿದ್ದ 
ಸಕ್ಕರೆಯು ಹುದುಗಿಸಲ್ಪಟ್ಟು ಲ್ಯಾಕ್ಚೈಕ್‌ಆಮ್ಲ್ಲ ಉತ್ಪಾದನೆಯಾಗುತ್ತದೆ. ಹುಡುಗಿ 
ಸಿದೆ ಪಾನೀಯಗಳಲ್ಲಿ ಲ್ಯಾಕ್ರಿಕ್‌ಅಮ್ಲ ಬ್ಯಾಕ್ಸೇರಿಯಾಗಳು ಹಾಳುಮಾಡುವ 
ನಿಯೋಗಿಗಳಾಗಿವೆ. ಇವು ಕೆಲವು ಸಂದರ್ಭಗಳಲ್ಲಿ ಬೆಳೆದು ಅಪೇಕ್ಷಣೀಯವಲ್ಲದ 

ಹ ಸ | 

ಆಮ್ಲೀಯತೆಯನ್ನು ಉಂಟುಮಾಡುತ್ತವೆ. 

ಇತರ ಲ್ಯಾಕ್ಸೈಕ್‌ಅಮ್ನು ಬ್ಯಾಕ್ಟೀರಿಯಾಗಳು ಪಾ ಣಿ ಶರೀರದ ಸಾಧಾರಣ 
ಜೀವಿಗಳ ಸಮುದಾಯದಲ್ಲಿ ಒಂದು ಭಾಗವಾಗಿವೆ. ಇವು ಮೂಗು ಗಂಟಲು ಕುಹರ 
ದಲ್ಲಿ, ಕರುಳಿನ ಅಂಗದಲ್ಲಿ ಮತ್ತು ಯೋನಿಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುತ್ತವೆ. ಇವು 
ಗಳಲ್ಲಿ, ಸೈಪ್ನೊಕಾಕಸ್‌ ಜಾತಿಗೆ ಸೇರಿದ ಮತ್ತು ಮಾನವ ಹಾಗೂ ಇತರ ಸಸ್ತನಿಗಳಿಗೆ 
ಪ್ರಮುಖ ರೋಗಕಾರಕವಾದ ಜೀವಿಗಳೂ ಸೇರಿವೆ, 


ಅಂತರ್‌ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ-ಭನ ಯೂಜ್ಯಾಕ್ಟೀರಿಯಾಗಳು 229 


ಲ್ಯಾ ಕ್ಟಿಕ್‌ಆಮ್ಚ್ಲ ಬ್ಯಾಕ್ಸಿ "ರಿಯಾಗಳ ಮೂರನೆಯ | ವಾಸಸ್ಥ ಥವೆಂದಕೆ 
ಹಾಲು. ಹಾಲು ಹಿಂಡುವಾಗ ಹಸುವಿನ ಶರೀರದಿಂದ ಅಥವಾ ಸ ಸೈಷದಾರ್ಥಗಳಿಂದ 
ಹಾಲಿಗೆ ಇವು ಸೇರಬಹುದು- ಸಾಮಾನ್ಯವಾಗಿ ಹಾಲನ್ನು ಕೆಲವು ಸ್ಮೈಪ್ಟೊ ಕಾಳ್ಫೆ 
ಗಳು ಹುದುಗಿಸುತ್ತವೆ ಮತ್ತು ದಂಡಾಕಾರದ ಹಾಗೂ ಗೋಳಾಕಾರದ ಲ್ಯಾಕ್ಟಿಕ್‌ 
ಆಮ್ಮ ಬ್ಯಾಕ್ಟೈ ಯಾಗಳು ಹುದುಗಿಸಿದ ಹಾಲಿನ ಉತ್ಸನ್ನಗಳನ್ನು (ಬೆಣ್ಣೆ, ಗಿಣ್ಣು 
ಗಳು, ಮಜ್ಜಿಗೆ, ಯೋಗರ್ಟ್‌) ತಯಾರಿಸುವುದರಲ್ಲಿ ಪ್ರಮುಖ ಕಾರ್ಯಗಳನ್ನು 
ನಿರ್ವಹಿಸುತ್ತವೆ. 


ಆಹಾರಗಳನ್ನು ತಯಾರಿಸುವುದರಲ್ಲಿನೆ ಇವುಗಳ ಚಟುವಟಕೆಗಳಿಂದೆಲೂ, 
ಶಾನವನ ಮತ್ತು ಪ್ರಾಣಿಗಳ ರೋಗಗಳ ನಿಯೋಗಿಗಳಾಗಿರುವುದರಿಂದಲೂ ಲ್ಯಾಕ್ಟೈಕ್‌ 
ಆಮ್ಲ ಬ್ಯಾಕ್ಟೀರಿಯಾಗಳು ಆರ್ಥಿಕವಾಗಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದ 
ಗು೦ಪಾಗಿವೆ. 


ಲ್ಯಾಕ್ಟಿಕ್‌ ಆಮ್ಲ ಬ್ಯಾಕ್ಮೀರಿಯಾಗಳಲ್ಲಿ ಹುದುಗುವಿಕೆಯ ವಿಧಾನ 


ಭಟ 
ಸುಮಾರು 7920ರಲ್ಲಿ, ಎಸ್‌. ಬರ್ಲಾಜೆನ್ಸ್ನನ್‌ ಅವರು ನಡೆಸಿದ ಲ್ಯಾಕ್ಟಿಕ್‌ 
ಆಮ್ಲ ಬ್ಯಾಕ್ಟೀರಿಯಾಗಳ ಮೊದಲ ಕ್ರಮವಾದ ಅಧ್ಯಯನವು, ಈ ಜೀವಿಗಳನ್ನು 


ಗ್ಲುಕೋಸ್‌ ಹುದುಗುವಿಕೆಯ ಉತ್ಪನ್ನಗಳಿಂದ ಅರ್ಥವಿವರಣೆ ಕೊಡಲಾದ ಎರೆಡು 
ಶರೀರಶಾಸ್ತ್ರೀಯ ಉಪಗುಂಪುಗಳಾಗಿ ವಿಂಗಡಿಸಬಹುದೆಂದು ಶೋರಿಸಿದೆ. ಸಮ 
ಹುದುಗಿದ ಲ್ಯಾಕ್ಟಿಕ್‌ಆಮ್ಲ ಬ್ಯಾಕ್ಟೀರಿಯಾಗಳು ಗ್ಲುಕೋಸನ್ನು ಹೆಚ್ಚು ಕಡಮೆ ಪ್ರಮಾ 
ಹಾತ್ಮಕವಾಗಿ ಲ್ಯಾಕ್ಟಿಕ್‌ಆಮ್ಲವಾಗಿ ಪರಿವರ್ತಿಸುತ್ತವೆ. ಭಿನ್ನ ಹುದುಗಿದ ಲಕ್ಕಿ 
ಅಮ, ಬ್ಯಾಕ್ಟೀರಿಯಾಗಳು ಅದನ್ನು 1:1:1 ಮೋಲಾರ್‌ ಪರಸ್ಪರ ಪ್ರಮಾಣದಲ್ಲಿ 
ಲ್ಯಾಕ್ಟಿಕ್‌ಆಮ್ಲ, ಇಥನಾಲ್‌ ಮತ್ತು 0೦) ಗಳಾಗಿ ಬದಲಾಯಿಸುತ್ತವೆ. ಈ 
ಎರಡು ಹುದುಗಿಸುವ ವಿಧಾನಗಳಿಗೆ ಚನ ನಿವರಣೆಯು ಬಹು ಕಾಲದ 
ನಂತರ ದೊರೆಯಿತು. ಸಮ ಹುದುಗಿದ ಪ್ರಭೇದಗಳು ಗ್ಲೂ ಕೋಸನ್ನು ಎಮ್ಮೆ ನ್‌- 

ಮೇಯರ"ಹಾಫ್‌ ಮಾರ್ಗದಿಂದ ಉಪಯೊಗಸಿಕೊಳ್ಳುತ ತ್ತವೆ. ಆದರೆ ಭಿನ್ನ ಹುದು 
ಗಿದೆ ಪ ಪ್ರಜ ಸೀದಗಳು ಘೂ ಜ್‌ ಹೆಕ್ಸೊ ಸ್‌ ಮಾಸೊಫಾಸ್ಟೇಟ್‌ ಮಾರ್ಗದಿಂದ 


ಬ 1% ಕೊಳ್ಳು ತ್ತವೆ ಅದ್ದರಿಂದ ಬಂತ್ಯ. -ಉತ ತೆ ಗಳಲ್ಲಿರುವ ವ್ಯತ್ಯಾಸಗಳು 
ರೆ ವಿಭಜನೆಯ ಜೀವರಾಸಾಯನಿಕ ವಿಧಾನದಲ್ಲಿರ rs ಮೂಲ ೩ ವ್ಯತ್ಯಾಸಗಳನ್ನು 


ಸಕ 

ಬಿ 
ಪು.ತಿ ಬಿಂಬಿಸುತ ಹ 
(gD; ಆತ 


€ 


ಸಮ ಹುದುಗಿದ ಆಥವಾ ಇನ್ನ ಹುದುಗಿದ ಲ್ಯಾಕ್ಸಿ ಕ್‌ಆಮ್ಲ ಬ್ಯಾಕ್ಸ್ವೀ 


ಮ್ಮ್‌ ಯಾವುದೆಂದು ನಿರ್ಧರಿಸಲು, ಗ್ಲೂಕೋಸ್‌ ಹುದುಗುವಿಕೆಯಿಂದ ಉತ್ಪಾದಿತ 


230 


ವಾದ ಉತ್ಪನ್ನಗಳು ಆಧಾರವಾಗಿರಬೇಕು. 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕೆಲಪು ಸಮಹುದುಗಿದ ಮತ್ತು ಭಿನ್ನ 


ಹುದುಗಿದ ಭ ಗಳು ಅರ್ಯಾಬಿನೊ್ಸ್‌ ಮತ್ತು ಕೆ ರೋಸ ಸ್‌ನಂತಹ ಸೆಂಟೋಸ್‌ 


ಗಳನ್ನು ಅನುಸರಿಸಬೇಕು. ಬ: 





ಕ 
೩ 


ಗಳನ್ನು ಹುದುಗಿಸಿ, ತದ್ರೂಪವಾದೆ 
ಅಂತ್ಯ: -ಉತ್ಸನ ನ್ನ ಗಳನ್ನು ಅಂದರೆ 
ಲ್ಯಾಕ್ಸೈಕ್‌ ಗಲ ಸಿಟಿಕ ಆಮ್ಲ 
ಗಳನ್ನು ಸಮನೋಲಾರ್‌ ಪ್ರಮಾಣ 
ಗಳಲ್ಲಿ ಉತ್ಪಾದಿಸುತ್ತವೆ. 

ಇಸ್ತವವಾಗಿ, ಗ್ಲುಕೋಸ್‌ 
ಹುದುಗುವಿಕೆಯ ವಿಧಾನವನ್ನು, ೧೦೭ 
ಉತ್ಪಾದಿಸಲ್ಪ ೬ ಸತೋ ಇಲ್ಲವೋ ಎಂಬು 
ದನ್ನು i 5603 ಸಾಮಾನ್ಯ 
ವಾಗಿ ಖಚಿತಪಡಿಸಿಕೊಳ್ಳ ಲಾಗುತ್ತದೆ. 
ಈ ವಾಯುವು ಕೇವಲ ಭಿನ್ನಹುದುಗಿದ 
ಗ್ಲೂಕೋಸ್‌ ವಿಭಜನೆಯ ಅಂತ್ಯ- 
ಉತ್ಪನ್ನವಾಗಿದೆ. ೧೦. , ನೀರಿನಲ್ಲಿ 


| 


ಸುಲಭವಾಗಿ ಕರಗುವ್ರದರಿಂದಲೂ 


ಮತ್ತು ಒಂದು ಮೋಲ್‌ ಗ್ಲೂಕೋಸ್‌" 
ಹುದುಗಿಸಲ್ಪಟ್ಟಾಗ ಕೇವಲ ಒಂನು 
ಮೋಲ್‌ ಉತ್ಪಾದಿಸಲ್ಪಡುವು ದ 
ರಿಂದಲೂ, ಇದೆರ ಉತ್ಪಾದನೆಯನ್ನು 
ತೋರಿಸಲು ವಿಶೇಷ ಸಾಕಣೆ ವಿಧಾನ 
ಚಿತ್ರ 21.8 : ಅಗಾರ್‌ ek 
ಹೆಜ್ಜೆ ಸಕ್ಕ ರೆಯೆನ್ನು ಲ ಮಾಧವ ಗಳಿರುವ 
ನಳಿ ಕೆಗಳಲ್ಲಿ ಲ್ಯಾಕಿ ಕ್ವಿಕ್‌ಆಮ್ಲ್ಲ ಬ್ಯಾಕ್ಟೀರಿಯಾ 
ಗಳಿಂದ C0೦2 ಉತ್ಪಾ ದನೆಯನ್ನು ತೋರಿನ 
ಲಾಗಿದೆ: (8) ಸ್ಥೆ ಸ್ವೈಪ್ಟೊಕಾಕಸ್‌ ಲ್ಯಾಕ್ಟಿಸ' ; 
(0) ಲ್ಕೂಕೊನಾಸ್ಮಾಕ್‌ ಮೆಸೆಂಟೆರಾರಿ ಸ್‌. 


ಕಿ ಕ್ಟೀರಿಯಾಗಃ ಳನ , ಹೆಚ್ಚು ಸಕ್ಕರೆಯಿರುವ ಹಾಗೂ 


ಕಾಪುತಡೆ ಜೆನ್ನಾಗಿರುವ ಮತ್ತು ೫ ಜಟ ಮಾಧ್ಯಮದಲ್ಲಿ ಬೆ ಬೆಳೆಸು 
ತ್ತಾರೆ... ಈ ಅಗಾರ್‌ ಮುಚ್ಚಳವು, ಉಕ್ಪಾದಿತವಾದ ೮೦2೮ನ್ನು ಕ್ರೋಡೀಕರಿಸ್ಟ 


ತ್ತದೆ (ಚಿತ್ರ 21.8). 


ಅಂತೆರ್‌ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಬ್ಯಾಕಿ ಎೀರಿಯಾಗಳು 231 


ಸಮಹುದುಗಿದ ಮತ್ತು ಭಿನ್ನ ಹುದುಗಿದ ಲ್ಯಾಕ್ಟಿ ಕ್‌ಅಮ್ಲ ಬ್ಯಾಕ್ಟೆ (ರಿಯಾಗಳು 

ಫ್ರಕ್ಟೋಸನ್ನು ಹುದುಗಿಸುವ ವಿಷಯದಲ್ಲೂ ನೈತ್ಯಾಸವಿದೆ. ಚಿನ್ನಹುದುಗಿದ 

ಪ್ರಭೀದಗಳು ಈ ಕೀಟೊಹೆಕ್ಸೋಸನ್ನು ಆಪಕರ್ಷಿಸಿ ಅದಕ್ಕನುಗುಣವಾದ ಪಾಲಿ 
ಆಶ್ಯೋಹಾಲ್‌ಅದ ಮ್ಯಾನಿಬಾಲ್‌ಅನ್ನು ಉತ್ಪಾದಿಸುತ್ತವೆ ; 


ಫ್ರಕ್ಟೋಸ್‌ + NADH: ್‌ಮ್ಯಾನಿಟಾಲ್‌ + NAD 


ಆದ್ದರಿಂದ ಫ ಕೋಸ್‌ ಹುದುಗುವಿಕೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮ್ಯಾನಿಟಾಲ್‌ 


ಬ 
ಉತ್ಪಾದಿಸಲ್ಪಡುತ್ತದೆ ಮತ್ತು ಅಂತ್ಯ-ಉತ್ಸ ನ್ನವಾಗಿ ಇಥನಾಲ್‌ಗೆ ಬಡಲಾಗಿ 
ಅಸಿಟಿಕ್‌ಆಮ್ಲವು ಉತ್ಪಾದಿಸಲ್ಪಡುತ್ತದೆ. ದು ಛಿನ್ನಹುದುಗಿದೆ ಬ ಸ್ಯಾಕ್ರ್ವೇರಿ 


ಯಮ್‌ನಿಂದ ಗ್ಲೂಕೋಸ್‌ ಮತ್ತು ಫ್ರಕ್ಟೋಸ್‌ ಗಳ ಹುದುಗುವಿಕೆಯ ಮಾದರಿ 
ಸಮಾಕರಣಗಳು ಈ ರೀತಿ ಇವೆ, 


ಗ್ಲೂಕೋರ್ಸ್‌ಾಲಾ ಕ್ರಿಕ್‌ಆಮ್ಲ - ಇಥನಾಲ್‌ + 002 


ಪಿಟಿ 
3 ಫ್ರಕ್ಟೋಸ್‌--ಲ್ಯತ್ಸಿಕ್‌ಅಮ್ನ + ಅಸಿಟಿಕ್‌ಆಮ್ಲ 4+ 02 +2 ಮ್ಯಾನಿಬಾಲ್‌ 
ಸಮಹುದುಗಿದ ಲ್ಯಾ AA ಕ್‌ಆಮ್ಲ ಬಾ ಶ್ಚ ಓ£ರಿಯಾಗಳು ಪ ಕ್ಟೋಸ ಸನ್ನು ಮ್ಯಾ ನಿಬಾಲ್‌ 


ಆಗಿ ಅಪಕರ್ಷಿಸುವುದಿಲ್ಲ. ಗ್ದ ಕೋಸ್‌ ಹಾಗೂ ಫ್ರಕ್ಟ್ರೋ (ಸ್‌ ಹುದುಗುವಿಕೆಯ 
ಉತ್ಪನ್ನಗಳು ತದ್ರೂಪವಾಗಿವೆ 


ಬರ್ಲ ಜೆನ್ಸೆನ” ಕಂಡುಹಿಡಿದ ವರ್ಗೀಕರಣ ಶಾಸ್ತ್ರಿ ಯವಾಗಿ ಉಪಯುಕ್ತ 
ಮಾದಿ ಲ್ಯಾಕ್ಟೈಕ"ಆಮ್ಲ ಬ್ಯಾ ಕ್ಟೀರಿಯಾಗಳ ಮತ್ತೊ ಂದು ಗುಣ, ಉತ್ಪಾದಿಸಲ್ಪಟ್ಟ 
ಲ್ಯಾಕಿಕ್‌ಅಮ್ಲುದ ದೃಗ್ವಿ ಪಾನದ ವಿನ್ಯಾಸವಾಗಿದೆ. ಇದು ಹುದುಗುವಿಕೆಯ ಅಂತಿಮ 
ಫಟ್ಟ ದ ಪ್ರತಿಕ್ರಿಯೆಯಿಂದ ಪೆ ಪೈರುವಿಕ್‌ಆಮ್ಲ ದೆ ಅಪಕರ್ಷಣೆಯಲ್ಲಿ ಕಾರ್ಯನಿರ್ವಜಿ 
ಸುವ ಒಸಗೆ ಬಂಧನ ಟ್ಟ, ಲ್ಯಾಕ್ಸ ಕ್‌ ಡೀಹೈಡ್ರೊ ಜಿನೇಸ್‌ ಕಿಣ್ವಗಳ ಪರಮಾಣು 


ವಿನ್ಯಾಸದ ವಿಶೇಷತೆಯನ್ನು ಸೋರಿಸುತ್ತದೆ.: 


CH ;COCOOH + NADH2—CH3CHOHCOOH + NAD 


ಕೆಲವು ಲ್ಯಾಕ್ಸಿಕ್‌ಆಮ್ಲ್ಲ ಬ್ಯಾಕ್ಟ್ಮೀರಿಯಾಗಳಲ್ಲಿ ಈ ಅಪಕರ್ಷಣೆಯು, ಪರ 
ಮಾಣು ವಿನ್ಯಾಸ ನಿಶೇಷತೆಯುಳ್ಳಿ ಒಂದೇ ಒಂದು ಕಿಣ್ವದಿಂದ ಉಂಟಾಗುತ್ತದೆ 
ಮತ್ತು ಲ್ಯಾಕ್ಟೈಕ್‌ಆಮ್ಲದ (7-) ಆಥವಾ D(—) ಐಸೊಮರ್‌ ಉತ್ಪಾದನೆ 
ಹೊಂದುತ್ತದೆ. ಇತರ ಪ್ರಭೇದಗಳಲ್ಲಿ ಬೇರೆ ಬೇರೆ ಪರಮಾಣು ವಿನ್ಯಾಸ ವಿಶೇಷತೆ 


ಯಿರುವ ಎರಡು ಲ್ಯಾಕ್ಟೈಕ್‌ ಡೀಹೈಡ್ರೊಜಿನೇಸ್‌ ಕಿಣ್ವಗಳಿವೆ. ಹುದುಗುವಿಕೆಯ 


232 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಅಂತ್ಯ ಉತ್ಪನ್ನಗಳು D ಮತ್ತು | ಐಸನೊಮರ್‌ಗಳ ಒಂದು ರಿಸೆಮಿಕ್‌ ಮಿಶೃಣ 
ವಾಗಿದೆ. 


ಲ್ಯಾಕ್ಟೈಕ್‌ಆನ್ಲ ಬ್ಯಾಕ್ಟೀರಿಯಾಗಳ ವರ್ಗೀಕರಣಶಾಸ್ತ್ರೀಯ 
ಉಪವಿಭಾಗಿಸುವಿತೆ 

ಲ್ಯಾಕ್ಸಿ ಕ್‌ಆಮ್ಲ ಬ್ಯಾಕ್ಕೆ ಕ್ಲೀರಿಯಾಗಳನ್ನು ಸಾ ಮಾನ್ಯ ವಾಗಿ ನಾಲ್ಕು ಜಾತಿ 
ಗಳಾಗಿ ವಿಂಗಡಿಸಲಾಗಿದೆ (ಕೋಷ್ಟಕ 21.5, 8, 0). ಸ್ಪೆಪ್ವಾಕಾಕಸ್‌ ಮತ್ತು 
ಲ್ಯೂಕೊನಾಸ್ಟಾಕ್‌ ಜಾತಿಗಳಲ್ಲಿ ಜಿ ಮಟ್ಟದಲ್ಲಿ ವಿಭಜನೆಯಾಗುವ ಗೋಳಾಕಾರದ 
ಕೋಶಗಳನ್ನು ಪಡೆದಿರುವ ಜೀವಿಗಳಿವೆ, ಪಿಡಿಯೊಕಾಕೆಸ್‌ ಪಂಗಡದಲ್ಲಿ ಒಂದಕ್ಕೊಂದು 
ಲಂಬಕೋನದಲ್ಲಿರುವ ಎರಡು ಮಟ್ಟಿಗಳಲ್ಲಿ ವಿಭಜನೆಯಾಗುವ ಗೋಳಾಕಾರದ ಜೀವಿ 
ಗಳಿವೆ. ಲ್ಯೂಕೊನಾಸ್ಟಾಕ್‌ ಜಾತಿಯಲ್ಲಿ ಹುದುಗುವಿಕೆಯು ಭಿನ್ನಹುದುಗುವಿಕೆ 
ಯಾಗಿರುತ್ತದೆ. ಆದರೆ ಉಳಿದೆರಡು ಜಾತಿಗಳಲ್ಲಿ ಆದು ಸಮಹುದುಗುವಿಕೆಯಾಗಿರು 
ತ್ತದೆ. ಸಮಹುದುಗಿದ ಹಾಗೂ ಭಿನ್ನಹುದುಗಿದ ಎಲ್ಲಾ ದಂಡಾಕಾರದ ಲ್ಯಾಕ್ಸೈ 
ಆಮ್ಲ ಬ್ಯಾಕ್ಟೀರಿಯಾಗಳನ್ನು ತರ್ಕಶಾಸ್ತ್ರಕ್ಕೆ ಸ್ವಲ್ಪಮಟ್ಟಿಗೆ ಏರುದ್ಧ ವಾಗಿಯೇ, 
ಲ್ಯಾಕ್ಚೊಬ್ಯಾಸಿಲ್ಲಸ್‌ ಎಂಬ ಒಂದೇ ಜಾತಿಗೆ ಸೇರಿಸಲಾಗಿದೆ. ಕೆಲವು ಲೇಖಕರು ಈ 
ಜಾತಿಯನ್ನು ಆಂಶಿಕವಾಗಿ, ಹುದುಗುವಿಕೆಯ ಗುಣಗಳಿಂದ ಮತ್ತು ಅಂಶಿಕವಾಗಿ 
ಉಷ್ಣತೆಯ ಸಂಬಂಧಗಳಿಂದ ಪ್ರತ್ಯೇಕಿಸಿ ಮೂರು ಉಪಜಾತಿಗಳಾಗಿ ವಿಂಗಡಿಸಿ 
ದ್ದಾರೆ. ಇದನ್ನು 21.5ನೇ ಕೋಷ್ಟಕದಲ್ಲಿ ತೋರಿಸಲಾಗಿದೆ. 


ಸ್ಪೆಪ್ಟೊಕಾಕಸ್‌ ಜಾತಿ 
ಸ್ಫಪ್ಟೊಕಾಕಸ್‌ ಜಾತಿಯ ಜೀವಿಗಳನ್ನು ಹಲವು 


ತ್‌ 

Bly 1 
ಗುಂಪುಗಳಾಗಿ ಉಪವಿಭಾಗಿಸಬಹುದು. ಈ ಮ ಪರಿಸರಶಾ ಇಸ್ತ್ರೀಯವಾಗಿ 
ಕ್‌ 


ಮತ್ತು ಶರೀರಶಾಸ್ತ್ರೀಯ ಪರಿಮಾಣಗಳಲ್ಲಿ ಪರ್ಸ್‌ ಪ್ರತ್ಯೇಕ ಬಹುದು (ಕೆ ಕೋಷ್ಟಕ 
21.6). 

ಸ್ಕೈ, ಪಯೊಜೆನಿಸ್‌ನ್ರಿಂದ ಪ್ರತಿನಿಧಿಸಲ್ಪಟ್ಟ ಪಯೊಜೆನಿಕ್‌ ಗುಂಪಿನಲ್ಲಿ ಪ್ರಾಣಿ 
ರೋಗಕಾರಕಗಳಿವೆ. ಇವು ಕೆಂಪು ರಕ್ತಕಣಗಳನ್ನು ನಾಶಮಾಡುವ ಕೋಶಬಾಹ್ಯದೆ 


ಕಿಣ್ವವನ್ನು ತ್ಕಾದಿಸುತ್ತವೆ. ಆದ್ದರಿಂದ ಪೂರ್ಣ ರಕ್ತವಿರುವ ಆಗಾರ” ಮಾಧ್ಯ ಮಗಳ 
ಮೇಲೆ hie ಸಮಾಜು ಎರಿಥೊ ಶಸ ಗಳು ಪೂರ್ಣವಾಗಿ ನಾ "ವಾಗಿ 
ರುವ ಸ್ಪಷ್ಟವಲಯಗಳಿಂದ ಆವೃತವಾಗಿರ. ತ್ತವೆ, ಬಿಡುಗಡೆಯಾದ ಹಿಮೊಗ್ಗೊ ಬಿನ” 
ಪ್ರಸರಣದಿಂದ ಈ ಸ್ಪಷ್ಟ ಭಾಗಗಳು ವರ್ಣರಹಿಶವಾಗಿ ಆಥವಾ ತೆಳುಗುಲಾಬಿ ಬಣ್ಣ 
ಏರುವಂತೆ ಕಂಡುಬರುತ್ತವೆ, ರಕ್ತದ ಮೇಲಿನ ಈ ರೀತಿಯ ಕ್ರಿಯೆಯನ್ನು ನೆಲವು 


233 


ದ 


b 


ಮ್‌-ಧನ ಯೂಬಾ ಕಿ ೇರಿಯಾಗಳು 


ನ 
ತ್ಟಾದಿಸದ ಗ್ರಾ 


ಗಳನು ಉ 
ಹ್‌ 


ಹ 
ka 


ಅಂತರ್‌ ಬೀಜ 


pe ೯ 4 ಸ 
“ಐಗೋಜಛಾಲಾ ec eR Suen ಜ| ಐ ಡಿಉಜಇಂಛ ಗಿ 26 
ಹ ನನಾ 




















0೫0001 fenee A eA 1d une" ಇಕಿ 
ero fen Fy — ಖ್ಯ -16 veces opma -] ಟೀ 
ಖಾಲ 4 - Tea TT SSE 
ಅಜಂ ಔ೬ರಂs”y ೦96 ಜೇ ಐಎಂಗೇಂ ನೀರಿ CRORE ಜಾಲಾ 

HE NRA 





caves pu engc : 66162 ಎಲಾ 





@ QR ಲ್ಲ ಇ. 








ಜಡಗ ye ಜಿ ಕ್‌ 68 Coeeoncuecy ees CAUCE DON 
ನೀಎಲ್ಗಂಲಣ್ಣ -16 DUN caumey ಬೂ ಐಂ ೧೧೭೪ 
2'ಿೀಜೀಜರ್ಯಾ {1 ue ಇಕಿ ಕಿಸಿ) Bavaro 
ಜಡೀ! ಗ್ಗ ಹ್‌ ಎಟೀಛೀಹೀಣಜ cay ಕಿ ಭಣಂಜ 
೪೮% ಲ ಲೇ ROC PORCH srg UH ಜಲಾಲ ರಾಂ ೧೮೧ 8೮೪ 








,. ಜೀಲಿಲ ಜಂಜಟೀಯಿ ಜಲಾ ಭಲಿ ಗೀ ಟಂತಿಾತಿಟಣಿ Rupuereog ಣೈ ಇ ಟ್‌ 4% AA eg 


234 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮೆತ್ತು ವಿವರಣೆ 


ವೇಳೆ 8-ಹಿಮೊಲಿಸಿಸ್‌ ಎಂದು ಕರೆಯುತ್ತಾರೆ. ಪಸಯೊಜೆನಿಕ್‌ ಸ್ಮೈಪ್ಟೊಕಾಕೈಗಳು 
ಲಘುವಾದ ಜೀವಿಗಳಾಗಿವೆ. ಇವುಗಳ ಉಷ್ಣ ತೆಯ ವ್ಯಾಪ್ತಿ ಚಿಕ್ಕದು. ಇವು 109 
ಅಥವಾ 450 0ನಲ್ಲಿ ಬೆಳೆಯಲಾರವು ಮೆತ್ತು 609 ಗೆ ತೆರೆದಿಟ್ಟಾ ಗ ಬೇಗನೆ 
ಸಾಯುತ್ತವೆ. ಸ್ಥಾಕ್ಲಿಟ್‌ ಜ್ನ ಜ್ವರವೂ ಸೇರಿದಂತೆ ಮನುಷ್ಯ ನ ಸೆ ಕಾಲ್‌ 
ಸೋಂಕುಗಳಿಗೆ ಸೈಪ್ಪೊಕಾಕೆಸ್‌ ಪ ಪಯೊಜೆದಿಸ್‌ ನಿಯೋಗಿಯಾಗಿದೆ ಇದು, ಹಿಮೊ 
ಲೈಸಿನ್‌ ಅಲ್ಲದೆ ಇತರ ಹಲವು ವಿಷಪದಾರ್ಥಗಳನ್ನು ಉತ್ಪುದಿಸುತ್ತದೆ. ಇವುಗಳಲ್ಲಿ 
ರಕ್ತದ ತಂಕುದ ನ್ರವ್ಯದೆ ಗಂಟುಗಳನ್ನು ಕರಗಿಸುವ ಕಡ ವಾಜಿ ಫೈಬ್ರಿ "ಕೊಲೈಸಿನ ಇದೆ. 
ಇನೇ ಸಂಯೋಜಕ ಊತಕದಲ್ಲಿರುವ ಒಂದು ಫಟಿಕವಾದ ಹೈಯಲ್ಯೂ ರೊನಿಕ್‌ 
ಆಮ್ಲವನ್ನು ಛೇದಿಸುವ ಹೈಯಲ್ಯೂರೊನಿಡೇಸ್‌ ಎಂಬ ಕೆಣ್ಕ ; ಸ್ಯಾಕ್ಲಿಟ್‌ ಜ್ವರದ 
ಲಕ್ಷಣವಾದ ಸಣ್ಣ ಕೆಂಪು ಗುಳ್ಳೆಗಳಿಗೆ ಕಾರಣವಾದ ಎರಿ್ಟೋಡೆನಿಕ್‌ ವಿಷವಸ್ತು 
ಮತ್ತು ಬಿಳಿ ರಕ್ತಕಣಗಳನ್ನು ನಾಶಮಾಡುವ ಲ್ಯೂಕೊಸಿಡಿನ” ಇದರಲ್ಲಿ ಸೇರಿವೆ. 


ವಿಧಿಡನ್ಸ್‌ ಗುಂಪಿನ ಸ್ಪೈಪ್ಟೊಕಾಕೈಗಳ ಸಮುದಾಯಗಳು ರಕ್ತ ಅಗಾರ್‌ ತಟ್ಟೆ 
ಗಳ ಮೇಟಿ ಹಸಿರು ಬಣ್ಣದ ವಲಯಗಳಿಂದ ಸುತು ಪ್ವಿವರಿಯಲ್ಪಟ್ಟಿರುತ್ತವೆ. ಇನ್ನು 
ಕೆಲವು ಸಂದರ್ಭಗಳಲ್ಲಿ ಸ್ತ ಲ್ಪಮಟ್ಟಿಗೆ ಹಿಮೊಲಿಸಿಸ್‌ ಕೂಡ ಇರುತ್ತದೆ. ಆದ್ದರಿಂದ 
ಅವುಗಳಿಗೆ ಆ ಹೆಸರು ಬಂದಿದೆ. ಈ ಹೆಸಿರುತನವು, ಉತ್ಕರ್ಷಣೆಯಿಂದ ಹಿಮೊ 
ಗ್ಲೊಬಿನ್‌ ಮೆಟ್‌ ಹಿಮೊಗ್ಗೊ ಬಿನ್‌ ಆಗಿ ಪರಿವರ್ತಿಸಲ್ಪಡುವುದರಿಂದ ಉಂಟಾಗುತ್ತದೆ. 
ಈ "ಬದಲಾವಣೆಯನ್ನು ಕೆಲವು ವೇಳೆ ೫-ಹಿಮೊಲಿಸಿಸ್‌ "ಎನ್ನು ತ್ತಾರೆ. ಈ ಬಣ್ಣದ ಬದ 
ಲಾವಣೆಯ ಜೊತಿಗೆ ತೆಂಪುರಕ್ಷಕಣಗಳ ನಿಜಟಾದ ನಾಶವು ಉಂಟಾಗದಿರುವುದರಿಂದ 
ಇದು ಸರಿಯಾದ ಹೆಸರಲ್ಲ. ಈ ಸೈಪ್ಟ್ರೊಕಾಕೈಗಳು ಪಯೊಜೆನಿಕ್‌ ಗುಂಪಿಗೆ ವಿರುದ್ಧ 
ವಾಗಿ 4500ನಲ್ಲಿ ಚೆನ್ನಾಗಿ ಬೆಳೆಯುತ್ತವೆ ಮತ್ತು 600ಗೆ ತೆರೆದಿಟ್ಟಾಗ 30 ನಿಮಿಷ 
ಗಳವರೆಗೆ ಬದುಕಿರುತ್ತವೆ. ವಿರಿಡನ ಗುಂಪಿನ ಜೀವಿಗಳು ಪಾ ) ಣಿ ಪರಾವಲಂಬಿ 
ಗಳಾಗಿವೆ. ಮನುಷ್ಯನ ಬಾಯಿ, ಗಂಟಲು ಮತ್ತು ಕರುಳಿನಲ್ಲಿ ಇವು ವಾಸಿಸುತ್ತವೆ. 
ಇವುಗಳಲ್ಲಿ ಬಹುಪಾಲು ಜೀವಿಗಳಿಗೆ, ಕೇವಲ ಸ್ವಲ್ಪಮಟ್ಟಿಗೆ ರೋಗಕಾರಕ ಸಾಮರ್ಥ್ಯ 
ವಿದೆ ಅಥವಾ ಸ್ವಲ್ಪವೂ ಇರುವುದಿಲ್ಲ. ಲಾಲಾರಸವನ್ನು ಈಸ್ಟ್‌ ಸಾರ-ಸುಕ್ರೋಸ್‌ 
ತಟಿ ಸಯ ಮೇಲೆ ಎಳೆಯುವುದೆರಿಂದ ಈ ಗುಂಪಿನ ಸೈ. ಸಲಿವೇರಿಯಸ್‌ಅನ್ನು ಸುಲಭ 
ವಾಗಿ ಬೇರ್ಪಡಿಸಬಹುದು. ಈ ಮಾಧ್ಯಮದ ಮೇಲೆ, ಸ್ಪೈ. ಸಲಿವೇರಿಯಸ್‌, 
ಸುಕ್ರೋಸ್‌ನಿಂದ ಲೆವನ್‌ಅನ್ನು ಉತ್ಪಾದಿಸುವ ತನ್ನ ಸಾಮರ್ಥ್ಯದಿಂದ ದೊಡ್ಡ, 
ಗಟ ಶೈಯಾದ ಜೆಲಟನ್‌ನಂತಹ ಪ್ರಕಾಶಭೇದ್ಯವಾದ ಸಮುದಾಯಗಳನು R ಉತ್ಯಾದಿಸು 
ತೃದೆ. 


pe 
ವಿರಿಡನ್ಸ್‌ ಗುಂಪಿನ, ಕರುಳಿನಲ್ಲಿ ನಾಸಿಸುವ ಜೀವಿಗಳಲ್ಲಿ, ಸೈ. ಈಕ್ವಿನಸ್‌ ಮತ್ತು 
ಸೈ. ಬೋವಿಸ್‌ಗಳು ಸೇರಿವೆ. ಇವು ಅನುಕ್ರಮವಾಗಿ ಕುದುರೆ ಮತ್ತು ದನಗಳ 


235 


ಯಾಗಳು 


ಬಾಕಿ ದಿ 
8 


ಹ 


| 


ನವಿ 


ಚ 
92 ಡೆ 
ಜಂ ಐ 
ಟ್ರ 


ಜರಡಿ 
yoo] DEN 
£96 Hd 
RCE 
ಖ್ಯ 
ಎ೦ ಜಣ 


> 


[EN 


ಈ 


ಅಂತರ್‌ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂ 
9069 ಐಎ 


DRONE ಬಂಗಾ ಜೀರ್ಯೀುಟಣಣಐಣ (ಗಿಲಭಣಂಂ ಉಗಿ 8 





+ ರ್‌ si sk Py ,ಜಕೀಂಊಉ೦ಣ೦೮ 

ನ್‌ ಫಸ ಡ್‌ seo ‘Fy ೨೩ 4 

ಇ ತಾ + —  emevetee Fy reece 
3. seen ‘Py 

(i is ಜಯಾ 1 ೮೫೦೧ 

ಕ್‌ ಷಾ ತಾ ತ Re Fy ಎರಿಣಲಲಉಣಿ 


"2p 
QTR 
ಡಿಬಿ 


ಲಂ 2 
Gracy 


ಧಣ೦ಂH ಓ|ಣಂ 90] 
ಬರೂ 


೦೭೦%ಐ 
Jel 


೬.2.೩1 


cay@oy feces ಔಟ ಢೀೂಗೂಡಿ 1 9162 ಇಗಲೂ 





236 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಕರುಳಿನಲ್ಲಿರುವ ಪ ಪ್ರಧಾನ ಸೆ ಸೈಪೊ ಸ ಕಾಕ್ಸೈ ಗಳಾಗಿವೆ. ಲ್ಯಾಕ್ಟಿಕ್‌ಆಮ್ಲ ಬ್ಯಾಕ್ಸಿ ೇೀರಿಯಾ 
ಗಳಲ್ಲಿ ಸೈ. ಬೋವಿಸ" ಬಹು ವಿಶಿಷ್ಟ ವಾಗಿದೆ. ಏಕೆಂದರೆ ಇದಕ್ಕೆ ಅಮೈನೊ ಆಮ್ಲಗಳ 
ಅವಶ್ಯ ಕತೆಯಿಲ್ಲ, ಅದಕೆ 8 ಜೀವಸತ್ವ ಗಥ ಅವಶ್ಯ ಕತೆಯಿದೆ. 


ಬ್ಯಾಕ್ಟೀರಿಯಲ್‌ ನ್ಯೂಮೊನಿಯಾಗೆ ಮುಖ್ಯಕಾರಕವಾದ ಸ್ಟೆ. ನ್ಯು ಮೊನಿಯೆ 
ವನ್ನು ಹಲವು ವೇಳೆ ನ್ಯೂಮೊಕಾಕಸ್‌ ಎಂದು ಕರೆಯುತ್ತಾರೆ. ಇದು ರಕ್ತ 
ಅಗಾರ್‌ನ ಮೇಲೆ ಹಸಿರನ್ನುಂಟುಮಾಡುತ್ತದೆ. ಇದಕ್ಕೆ ಹಲವು ಬಗೆಯ ವಿಶಿಷ್ಟ 
ಗುಣಗಳಿವೆ. ಖರಿಡನ್ಸ್‌ ಗುಂಪಿನಿಂದ ಈ ರೀತಿ ಇದು ಬೇರೆಯಾಗಿದೆ. ಕೋಶ 
ಗಳು ನಿಶಿಷ್ಟವಾಗಿ ಎರೆಡೆರಡಾಗಿ ಜೊತೆಯಾಗಿರುತ್ತವೆ ಮತ್ತು ಚೂಪಾದ ಸುತ್ತಲೂ 
ಹೊದಿಕೆಯಾಗಿರುವ ಕವಚವನ್ನು ಪಡೆದಿರುತ್ತವೆ. ಈ ಕವಚಗಳು ಸಮುದಾಯ 
ಗಳಿಗೆ ನುಣುಪನ್ನು ಮತ್ತು ಹೊಳಪನ್ನು ನೀಡುತ್ತವೆ. ಕವಚಗಳ ರಚನಾ ಪದಾರ್ಥ 
ಗಳು ಬಲವಾದ ಪ್ರತಿನಿಷಜನಕಗಳಾಗಿರುವ ಪಾಲಿಸ್ಯಾಖರೈಡ್‌'ಗಳಾಗಿವೆ. ವಿಶಿಷ್ಟ 
ರಾಸಾಯನಿಕ ಪ್ರಕೃತಿಯ ಕವಚದ ಪಾಲಿಸ್ಯಾಖರೈಡ್‌ ಗಳಿಂದ ನಿರ್ಧರಿತವಾದ ವಿವಿಧ 
ಪ್ರತಿವಿಷಜನಕ ವಿಶಿಷ್ಟತೆಯ ಆಧಾರದಿಂದ ಹೆಲವು ವಿಧಗಳಾಗಿ ಈ ಪ್ರಭೇದವನ್ನು 
ವಿಂಗಡಿಸಬಹುದು. ಪ್ರಯೋಗಶಾಲೆಯ ಪರಿಸ್ಥಿ ತಿಗಳಲ್ಲಿ ಕವಚವಿಲ್ಲದ "ಒರಬಾದ? 
ಉತ್ಪರಿವರ್ತಿ ತಗಳು ಬೇಗನೆ ಬೆಳೆಯುತ್ತವೆ. ಈಗಾಗಲೇ ವಿವರಿಸಿದಂತೆ, ನ್ಯೂಮೊ 
ಕಾಕ್ಕೈನಲ್ಲಿ ಕವಚಗಳು ವಂಶಪಾರಂಪರ್ಯವಾಗಿ ಹೇಗೆ ವರ್ಗಾಯಿಸಲ್ಪ ಟ್ಟ ವು ಎಂಬು 
ದರ ಮೇಲೆ ನಡೆಸಿದ ಅಧ್ಯ ಯನದ ಫಲವಾಗಿ ಇಂತಹ ರೂಪಾಂತರವನ್ನು ಕಂಡು 
ಹಿಡಿಯಲಾಯಿತು. ಇದು ಬ್ಯ್ಯಕ್ಸಿ "ರಿಯಾಗಳಲ್ಲಿ ಅನುವಂಶೀಯ ವರ್ಗಾವಣೆಯ 
ಮೂರು ಮುಖ್ಯ ವಿಧಾನಗಳಲ್ಲೊಂದಾಗಿದೆ. ಈ ಸಂಶೋಧನೆಯು 20ನೇ ಶತ 
ಮಾನದಲ್ಲಿ ಜೀವಶಾಸ್ತ್ರದ ಬೆಳವಣಿಗೆಯಲ್ಲಿ ಒಂದು ಮೈಲಿಗಲ್ಲಾಯಿತು. ಏಕೆಂದರೆ 
ಇದು, ಅನುವಂಶೀಯ ಸಂದೇಶವನ್ನು DNA ಒಯ್ಯು ತ್ತಡೆಂದು ತೋರಿಸುವ 
ಮೊದಲನೆಯ ನಿರ್ಣಾಯಕ ಪ್ರಯೋಗವಾಗಿತ್ತು. 


ಲ್ಯಾಕ್ಟಿ ಕ್‌ ಗುಂಪಿನ ಸ್ಮೈನ್ಟೊಕಾಕೈಗಳು ರಕ್ತದ ಮೇಲೆ ಯಾವ ಪ್ರ ಶಕಿತ ಯೆ 
ಯನ್ನು ತೋರಿಸುವುದಿಲ್ಲ. ಇವು ಪ ದ್ರಮುಖವಾಗಿ. ಹೆಸಿಹಾಲನ್ನು ಹುದುಗಿಸುವ 
ಲ್ಯಾಕ್ಸಿಕ್‌ಅಮ್ಲ ಬ್ಯಾಕ್ಟಿ (ರಿಯಾಗಳಾಗಿವೆ. ಸ್ಟೆ. ಲ್ಯಾಕ್ಟಿಸ್‌ ಮತ್ತು ಸೈ. ಕ್ರೆಮೊರಿಸ್‌ 
ಎಂಬ ಧಿಕಟವಾದ ಹಾಗೂ ಒಂದೇ ರೀತಿಯಿರುವ ಎರಡು ಪ್ರಭೇದಗಳಿವೆ. ಸ್ಟೈನ್ಬೊ 
ಕಾಕ್ಟೈ ಗಳಲ್ಲಿ ಸ ಸಾಮಾನ್ಯ ವಾಗಿರದಂತಹ ಕಡಮೆ ಉಷ್ಣ ತ್ರೆ ವ್ಯಾಪಿ ಬಿ ಈಪ ರ ಭೇದಗಳಿಗಿದೆ. 
ಈ ಗುಣದಿಂದ ಇವುಗಳನ್ನು ಗುರುತಿಸ ಬಹುದು. ಇವು 109 ಛಲ ಚೆನ್ನಾಗಿ 
ಬೆಳೆಯುತ್ತವೆ. ಆದರೆ 409 ಗಿಂತಲೂ ಹೆಚ್ಚಾದ ಉಷ್ಣತೆಯಲ್ಲಿ ಬೆಳೆಯಲಾರವು 


ಇವು ಪ್ರಾಣಿಯ ಶರೀರದ ಮೇಲೂ ಮತ್ತು ಕೆಚ ಲಿನಲ್ಲೂ ಇರುವುದಿಲ್ಲ. ಸಾಮಾನ್ಯ 


ಅಂತರ್‌ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಬ್ಯಾಕ್ಟೀರಿಯಾಗಳು 237 


ನಾಗಿ ಸಸ್ಯ ಸದಾರ್ಥಗಳ ಮೇಲೆ ಇವು ಬೆಳೆದು, ಹಾಲನ್ನು ಹಿಂಡುವ ಸಮಯದಲ್ಲಿ 
ಹಾಲಿನೊಡನೆ ಪ್ರಾಯಶಃ ಸೇರಬಹುಡೆನಿಸುತ್ತಡೆ. 

ಸ್ಮೈಪ್ಪೊ ಕಾತೈೈಗಳ ಅಂತಿಮ ಹ ರ್ರಧಾನ ಗುಂಪು ಎಂಟರೊಕಾಕೈೆ ಆಗಿದೆ. ಈ ಜೀವಿ ' 
ಗಳು ಮಾನವನ ಮತ್ತು ಇತರ ಪ್ರಾ ಚಿಗಳ ಕರುಳುಗಳಲ್ಲೇ ಇರುವುದರಿಂದ ಇವನ್ನು 
ಎಂಟರೊಕಾಕೈ ಎಂದು ಚಾ ಈ ಗುಂಪಿನ ಮುಖ್ಯ ಪ ಪ ಸ ಭೇದವೆಂದರೆ 
ಸೈ. ಫಿಕಾಲಿಸ್‌, ಟ್‌ ವಿಭಿನ್ನ ಶರೀರಶಾಸ್ತ್ರೀಯ ಗುಜ ಳಿವೆ. ಇವು 
ಗಳ ಉಷ್ಣ ತಾ ವ್ಯಾಪ್ತಿ ಬಹು ವಿಸಾ ೨ ರವೆನಸಿಷ (100 Be 450 ೦ ಎರಡರಲ್ಲೂ 
ಬೆಳವಣಿಗೆಯಿರುತ್ತೆ). pH 9.6ರಲ್ಲಿ ಮತ್ತು ಶೇಕಡಾ 6.5ರಷ್ಟು N೩೦1ನಲ್ಲಿ 
ಬೆಳೆಯುವ ಸ್ಮೈಪ್ರೊಕಾಕೈೈಗಳು ಸಹ ಇವೇ ಆಗಿವೆ. ಇದೆಲ್ಲದೆ, ಸ್ಪೈಷ್ಟೊಕಾಕೈಗಳ 
ಪೈಕಿ ಪ್ರೋಟೀನ್‌ ಛೇದಕ ಕಿಣ್ವಗಳನ್ನು ಕೇವಲ ಎಂಟರೊಕಾಕೈ ಮಾತ್ರ ಉತ್ಪಾದಿ 
ಸುತ್ತವೆ. ಬಹುಪಾಲು ಈ ತಳಿಗಳು ಜೆಲಟನ"ಅನ್ನು ದ್ರವೀಕರಿಸಬಲ್ಲವು. 


ಲ್ಯಾ ಘೊ ಸ್ರ ಬ್ಯಾಸಿಲ್ಲಸ್‌ ಜಾತಿ 


ದಂಡಾಕಾರದ ಲ್ಯಾಕ್ಟಿ ಕ್‌ಆಮ್ಲ ಬ್ಯಾಸ್ಟಿ (ರಿಯಾಗಳು, (ಲ್ಯಾಕ್ಟೊ ಬ್ಯಾಸಿಲ್ಲಸ್‌ 


ಜಾತಿ) ಸ್ಟೈಪ್ರೊಕಾಕೈಗಳೊಡನೆ ನರಿಸರಶಾಸ್ತೀಯ ರೀತಿ ವಿಭಿನ ತೆಯನ್ನು ಸ್ಪಷ್ಟ 
ವಾಗಿ ತೋರಿಸುತ್ತವೆ. ಈ ಗುಂಪಿನ ಜೀವಿಗಳು ಪ್ರಾಣಿಗಳ ಶರೀರದ ಮೇಲೆ ಅಥವಾ 
ಒಳಗೆ ಅಂದರೆ ಬಾಯಿ, ಕರುಳು ಮತ್ತು ಯೋನಿಗಳಲ್ಲಿದ್ದರೂ ಇವುಗಳಿಗೆ ರೋಗ 
ಕಾರಕ ಶಕ್ತಿಯಿಲ್ಲ. ಇವು ಕೊಳೆಯುತ್ತಿರುವ ಸಸ್ಯ ಪದಾರ್ಥಗಳಲ್ಲಿ ಮತ್ತು ಹಾಲಿ 
ನಲ್ಲಿ ಅಥವಾ ಹಾಲಿನ ಉತ್ಪನ್ನಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಲ್ಯಾಕ್ಟೊಬ್ಯಾಸಿಲ್ಲೆ 3 
ಗಳು ಸ್ಫೈಪ್ಟೋೊಕಾಕೈೈ ಗಳಿಗಿಂತಲೂ ಹೆಚ್ಚು ಆಮ್ಲವನ್ನು ಉತ್ಪಾದಿಸುತ್ತವೆ. ಅಸಿಟಿಕ್‌ 
ಮತ್ತು ಲ್ಯಾಕ್ಸಿಕ್‌ಆಮ್ಲ ಗಳನ್ನು ಇವು ಹೆಚ್ಚಾಗಿ ಸಹಿಸುವುದರಿಂದ, ಇವುಗಳನ್ನು 
ಪ್ರಾರಂಭದಲ್ಲಿ ಕಡಮೆ pH (4.5) ಇರುವ, ಶರ್ಕರಪಿಷ್ಟ ವಿರುವ ಮತ್ತು ಸ್ಮೈಪ್ಟೊ 
ಉತ್ಕ್ರಗಳೂ ಸೇರಿದಂತೆ ಹೆಚ್ಚು ಕಡಮೆ ಇತರ ಎಲ್ಲಾ ಬ್ಯಾಕ್ಸ ೇರಿಯಾಗಳ ಬೆಳವಣಿಗೆ 
ಯನ್ನು ತಡೆಯುವಂತಹ ಅಸಿಟಿಕ್‌ ಆಮ್ಲ ವಿರುವ ಒಡು ಸಂಕೀರ್ಣ ಮಾಧ್ಯ ಮ 
ವನ್ನು “ಉನಯೋ ಗಿನಿ ಆಯ್ಕೆಯಿಂದ ಬೀರ್ಪಡಿಸಬಹುದು. 

ಲ್ಮಾಕ್ಟೊಬ್ಯಾಸಿಲ್ಲ್ಬೈನ ಕೋಶಗಳು ಚಿಕ್ಕ ದಂಡಾಣುಗಳಾದರೂ ವಿಭಜನೆಯ 
ನಂತರ ಅನು ಒಂದಕ್ಕೊಂದು ಅಂಟಿಕೊಂಡು ಬಹು ಬೊಡ್ಡ ಸರಪಣಿಗಳನ್ನುಂಟು 
ಮಾಡುತ್ತವೆ. ಉಷ್ಣಪ್ರಿಯ ಪ್ರಭೇದಗಳಲ್ಲಿರುವಂತೆ ವಿಶೇಷವಾಗಿ ಈ ಲಕ್ಷಣವು 
ಹೆಚ್ಚಾಗಿ ಕಂಡುಬರುತ್ತ. ಈ ಲಕ್ಷಣವು ಅಕ್ರಮವಾದೆ ತುದಿಗಳಿರುವ ಒರಟಾದ 
ಸಮುದಾಯಗಳ ರಚನೆಯಿಂದ ಒಬ್ಬಾಗಿ ತೋರಿಬರುತ್ತದೆ. ಈ ಸಮುದಾಯಗಳು, 
ಸೈಪ್ಟೊಕಾಕೈಗಳಿಂದ ಉತ್ಪಾದಿಸಲ್ಪಟ್ಟ ಪೂರ್ಣ ತುದಿಗಳನ್ನುಳ್ಳೆ ಕ ಮೃದುವಾದ ಸಮು 
ದಾಯಗಳಿಗಿಂತ ಬೇಕೆ ರೀತಿಯಿರುತ್ತವೆ (ಚಿತ್ರ 21.6 ನೋಡಿ). 


238 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ಎವರಣೆ 


ಕೋಷ್ಟ ಕ 21.3ರಲ್ಲಿ ತೋರಿಸಿರುವಂತೆ ಯಜು ಲಾ ಕ್ರಾ (ಬ್ಯಾ ಸಿಲೆ ನಲ್ಲಿರುವ 
DNA ಪ್ರಶ್ನ ಮ್ಲ ಸಂಯೋಜನೆಯ ವ್ಯಾಪ್ತಿ ಯು ಲ್ಯ್ಯಾ ಖೆ ಅಮ್ಮ್‌ ಬ್ಯಾ ಕ್ರೈ (ರಿಯಾ 
ಗಳ ಇತರ ಜಾತಿಗಳಲ್ಲಿರುವ ವ್ಯಾಪ್ತಿ ಗಿಂತಲೂ ಬಹು ಡ್ಡ ದಾಗಿರುತ್ತದೆ. ಈ 
ಗುಣವು, ಈ ಜಾತಿಯನ್ನು ಹಲವು ಪ್ರಭೇದಗಳ ಗುಂಪುಗಳಾಗಿ ವಿಭಾಗಿಸಲು 
ಅವಶಾಶ ಕೊಡುತ್ತ ದೆ. ಪ್ರತಿಯೊಂದು ಉಪಗುಂಪಿನಲ್ಲೂ ವಿಶಿಷ್ಟವಾದ ಪ್ರ ಪತಾ ಮ್ಲ 
ಪರಸ ಪ್ರಮಾಣವಿರುತ್ತ Hy ಈ ಉಪಗುಂಪುಗಳು ಸಾಂಪ್ರದಾಯಿಕ ಉಪವಿಭಾಗ 
ಸರಸರ ಫರ್ಮೋಜ್ಮಾ ಕ್ವೀರಿಯಮ್‌, ಸ್ಥ ಪೊ ಬ್ಯಾ ಕ್ಸ €ರಿಯಮ್‌ ಮತ್ತು ಬೀಟಬ್ಕಾ ಕ್ವೀರಿಯಮ” 
(ಕೋಷ್ಟ ಕ 21.7)ಗಳನ್ನು ಪ ತಿನಿಧಿಸುವುದಿಲ್ಲ. ಸಾಂಪ್ರ ದಾಯಿಕವಾಗಿ ಥರ್ಮೋ್‌ 
ಬ್ಯಾಕ್ಟೀರಿಯಮ* ಉಪಜಾತಿಗೆ ಸೇರಿಸಲಾದ ಉಷ್ಟ್ರ ಬ್ರಿ ಪ್ರಭೇದಗಳು DNA 
ಪ್ರತ್ಯಾಮ್ಲ ಸಂಯೋಜನೆಯ ಪರಿಮಾಣಗಳಲ್ಲಿ ರವಾಗಿ ಬೇರೆ ಬೇಕೆಯಾದ 
ಎರಡು ಗುಂಪುಗಳಿಗೆ ಸೇರುತ್ತವೆ. ಆ ಗುಂಪುಗಳು ಯಾವುವೆಂದರೆ 35ರಿಂದ 39 
ಮೋಲ್‌ ಶೇಕಡಾ 6-0 ಅಂಶವಿರುವ ದಿನಸಿಯನ್ನು ಪಡೆದಿರುವ ಲ್ಯಾ, ಜುಗುರ್ಟಿ- 
ಲ್ಯಾ. ಅಸಿಡೊಫಿಲಸ್‌-ಲ್ಮಾ. ಸಲೈವೆರಿಯಸ್‌ ಮತ್ತು 50ರಿಂದ 51 ಮೋಲ್‌ ಶೇಕಡಾ 
3-೮ ಅಂಶವಿರುವ ದಿNಸಿಯನ್ನ್ನೂ ಪಡೆದಿರುವ ಲ್ಯಾ. ಬಲ್ಗೇರಿಕಸ್‌-ಲ್ಯಾ. ಲೈಕ್ಮನ್ನೈ. 
ದೃ ಶ್ಯ ರೂಪೀಯ ಗುಣಗಳನ್ನು ಪೂರ್ಣವಾಗಿ ಆಧರಿಸಿದ ಸಾಂಪ್ರದಾಯಿಕ ವರ್ಗೀಕರಣ 
ಶಾಸ್ತಿ ಯ ಜೋಡಣೆಗಳ ಪುನರ್ವಿಮರ್ಶೆಯಲ್ಲಿ DNA ಪ ಶ್ರತ್ಯಾಮ್ಲ ಸಂಯೋಜನೆಯ 


ಮಾಲ ಕ್ಕೆ ಈ ಉದಾಹರಣೆಯು ಒಂದು ಒಳ್ಳೆಯ ವಿವರಣೆಯಾಗಿದೆ. 
ಮೀಥೇನ್‌ ಬ್ಯಾಕ್ಟೀರಿಯಾಗಳು 


ಅವಾಯುಜೀವಿಯ ಉಸಿರಾಟಕ್ಕಾಗಿ ೦೧2 ಅನ್ನು ಖುಣಕಣ ಗ್ರಾಹಕವಾಗಿ 
ಉಪಯೋಗಿಸಿ ಅದನ್ನು ಮೀಥೇನ” ಗೆಯ ಅನಿಲವಾಗಿ ಅಪಕರ್ಷಿಸುವ ಸಾಮರ್ಥ್ಯವು 
ಬೀಜಕಣ ಉತ್ಪಾ ದಿಸದ ಏಕಜೀವಕಣಯುಕ ಕ್ಕ ಯೂಬ್ಯಾಕ್ಕಿ ೀರಿಯಾಗಳ ಒಂದು ಸ್ದಾ 
ಗುಂಪಿನ ಶಕ್ತಿ -ಉಶ್ಪಾ ದಕ ಚಯಾಪಚಖುಕ್ತಿ ಯೆಯ ಒಂದು ವಿಶಿಷ್ಟ ತೆಯಾಗಿದೆ' 
ಮೀಥೇನ್‌ ಬ್ಯಾಕ್ಟಿ (ರಯಾಗಳ ಗ್ರಾ ಮ್‌.ಪ್ರ ಕ್ರಿ ಯೆಯ ಬಗ್ಗೆ ವರದಿಗಳು ವಿವಿಧ 
ರೀತಿಯಲ್ಲಿವೆ. ಆದರೆ, ಕೆಲವು ಬಾಕಿಗಳು ಖಚಿತವಾಗಿ ಗ್ರಾಮ್‌-ಧನವಾಗಿರು 
ವುದರಿಂದ ಇವುಗಳನ್ನು ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ, ಮಿಥನೊಬ್ಬಾಕ್ಟೀರಿಯಮ್‌ 
ಮಿಥನೊಕಾಕಸ್‌ ಮತ್ತು ಮಿಥನೊಸಾರ್ಲಿನೆ ಎಂಬ ಮೂರು ಪಂಗಡಗಳನ್ನು ಪರಿಗಣಿಸ 
ಲಾಗಿದೆ (ಚಿತ್ರ 21.9). ಮೊದಲನೆಯ ಜಾತಿಯಲ್ಲಿ ದೆಂಡಾಕಾರದ ಕೋಶ 
ಗಳಿವೆ. ಉಳಿದೆರಡರಲ್ಲಿ ಗೋಳಾಕಾರದ ಕೋಶಗಳಿವೆ. ಮಿಥನೊಸಾರ್ಲಿನದಲ್ಲಿ 
ಕೋಶಗಳು ಕ್ರಮವಾದ ಘನಾಕೃತಿಯ ಪೊಟ್ಟಿಣಗಳಾಗಿ ಜೋಡಿಸಲ್ಪಟ್ಟವೆ. ಆದರೆ 
ಮಿಥನೊಕಾಕಸ್‌ನಲ್ಲಿ ಅವು ಒಂದೊಂದಾಗಿರುತ್ತವೆ. 


239 


UNE Lh ‘IH 
oucoceccn ‘QOH 8 











ವಾವ + -10 eH ೧9 see Loy “ea 
| ಟೆ — aq aH ೧೧ MR fu ಟ್‌ 
5 + ದ -0 OH 19 [ಳ್ಳ ea 
ಡ್‌ ಣ್‌ -Q OH 09 ರ “ea ಮ 
4 -1a 9/3 GP ಉಣ ೇಣ 320002೬೧೧2೫ 
13- ಎಂ ಣೆ -310 01 GP Econo te ಹಣ 
kl ಡ್‌ + =] OH ೨೫ ಗಾ fe E02 Woe 
1 + ಹಾ ಕ್‌ OH Ge emacs “Ko 
6, + — “10 OH ೧ ಖಣಿಲಲಣದಿ * 4 
ಡಿ + ತ್‌ 10 OH 68 ತಣ್ಣಣ " ‘fea Eo eect 
ತ ೦ 
ಸ Gedosy 882061 ಹ್‌ ಬ್‌ ಸ ೬.18 cau ಧದ 
4 ಶ್‌ ಏಂ "ಜೂ ಜಲಾಲ ಗಾ a 
4 8 ಂಟಣೀೂ pede"? 
9 ಗಂ 2ಂಬಲಜ ೫ ೫೦0/0 0೯05 %eapsge ಗೋಣ ಭಜುಲಉುಂಂಜ eke VNG : ( 12 ಗುಲ 


242 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವುದರಿಂದ ಮೆಲುಕುಚೇಲದಲ್ಲಿ ಮೀಥೇನ್‌ ಉತ್ಪಾದನೆಯನ್ನು ತಡೆಗಟ್ಟಿ ಬಹುದು. 
ಅಂತಹ ಪರಿಸ್ಥಿತಿಗಳಲ್ಲಿ ಜಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್‌ ಉತ್ಪಾನನೆ 
ಗೊಳ್ಳುತ್ತವೆ. ಈ ಅಂಶವು ಮೆಲುಕುಚೀಲದ ಮೀಥೇನ್‌ ಬ್ಯಾಕ್ಟೀರಿಯಾಗಳು, 
ಪೂರ್ಣವಾಗಿ ಅಲ್ಲದಿದ್ದರೂ, ಇತರ ಮೆಲುಕುಚೇಲ ಸೂಕ್ಷ ಜೀವರಾಶಿಗಳು ಹುದುಗು 
ವಿಕೆ ಚಟುವಟಿಕೆಗಳಿಂದ ಉಂಟಾದ ಜಲಜನಕವನ್ನು ಉಪಯೋಗಿಸಿ ಬೆಳೆಯುತ್ತ 
ವೆಂದು ಸೂಚಿಸುತ್ತದೆ. 


ಮೈಕ್ರೊಕಾಕಸ್‌, ಸ್ಪಫೈಲೊಕಾಕಸ್‌ ಮತ್ತು ಸಾರ್ಲಿನ 


ಶರೀರಶಾಸ್ತ್ರೀಯವಾಗಿ ಚೆನ್ನಾಗಿ ವಿವರಿಸಲಾದ ಲಾ ಕ್ಯಕ್‌ಅಮ್ಸ ಬ್ಯಾಕ್ಟೇ 
ರಿಯಾಗಳ ಗುಂಪುಗಳಿಗೆ ಸೇರುವ ಗ್ರಾಮ್‌ಧನ ಕಾಕ್ಚೆಗಳಿವೆ. ಇವುಗಳಲ್ಲದೆ ಈ 
ಕೋಶರಚನೆಯಿರುವ ಏಕಕೋಶಿಯುಕ್ತ ಬ್ಯಾಕ್ಟೀರಿಯಾಗಳು, ಶರೀರಶಾಸ್ತ್ರೀಯ 


ಗುಣಗಳ (ಮುಖ್ಯವಾಗಿ ಆಮ್ಲ ಜನಕದೊಡನೆ ಸಂಬಂಧ) ಮತ್ತು ರಚನಾಗುಣಗಳ 


ಚಿತ್ರ 21.10: ಸಾರಿನ ಮಾಕ್ಚಿಮೆ 
(ಸ್ಥಿತಿ ವೈದೃಶ್ಯ ೫2,295). ಪ. 
Holt ಮತ್ತು E. Canale Parola 
ಅವರ ‘Fine structure of 
Sarcina maxima and Sar- 
cina ventriculi’. J. Bacte- 
riol, 93, 399 (1967). 





(ಕೋಶಗಳ ಗಾತ್ರ ಮತ್ತು ಗುಂಪು ಮಾಡುವಿಕೆ) ಅಧಾರದ ಮೇಲೆ ' ಮೂರು ಇತರ 
ಜಾತಿಗಳಿಗೆ ಸೇರುತ್ತವೆ. ಸ್ಪಫ್ಟೈಲೊಕಾಕ್ಸೈ ಮತ್ತು ಮೈಕ್ರೊಕಾಕೈಗಳ ಕೋಶಗಳು 
ಸಾಧಾರಣವಾಗಿ ಚಿಕ್ಕವಾಗಿರುತ್ತವೆ (ಸಾಮಾನ್ಯವಾಗಿ 1ರಿಂದ 2 ೬m ವ್ಯಾಸ). 
ನಾರ್ಸಿನ್‌ಗಳ ಕೋಶಗಳು ಗಣನೀಯವಾಗಿ ದೊಡ್ಡವಾಗಿವೆ. 


ಸ್ಪಫ್ಸೈಲೊಕಾಕಸ್‌ ಜಾತಿಯವುಗಳೆಲ್ಲ ಐಚ್ಛಿಕ ಅನಾಯಂಜೀವಿಗಳಾಗಿವೆ. ಇವು 
ಗಳನ್ನು ಹುದುಗಿಸಿ ಸಾಕಷ್ಟು ಪ್ರ ಮಾಣದಲ್ಲಿ ಲ್ಮಾಕ್ಸಿಕ್‌ಆಮ್ಲ ವನ್ನು ಉತ್ಯಾದಿ 


ಕ ಕಿ 
ತ್ತವೆ. 'ಗೋಳಾಕಾರದ ಲ್ಯಾಕಿಕ್‌ಆನ್ನು ಬಾ ಕ್ಕೇರಿಯಾಗಳ ೧1/೧ ಅಂಶ 


ಸಕ 
ಸು 


ಅಂತರ್‌ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ"-ಧನ ಯೂಬ್ಯಾಕೀರಿಯಾಗಳು 243 


ದಷ್ಟೇ (30ರಿಂದ 35 ಮೋಲ್‌ ಶೇಕಡಾ) G4೦ ಅಂಶವಿರುವ DNA ಇವುಗಳ 
ಲಷ... ಆದರೂ ಇವುಗಳನ್ನು ಈ ಗುಂಪಿನಿಂದ ಪ್ರಶ್ಯೇಕಿಸಲಾಗಿದೆ. ಏಕೆಂದರೆ ಇವು 
ಗಳಲ್ಲಿ ಹಿಮಿ ವರ್ಣದ್ರವ್ಯಗಳಿವೆ. ಸಾಧಾರಣ ಉಸಿರಾಟದ ಜೀವದ್ರವ್ಯ ಪರಿಣಾಮ 
ಕ್ರಿಯ ಅಥವಾ ಚಯಾಪ 
ಚಯಕ್ರಿಯೆಯನ್ನು ಇವು 
ನಡೆಸಬಲ್ಲವು. ಕಡಮೆ ಪರಿ 


ಚಿತ್ರ 21.11 ಸಾರ್ಲಿನ ವೆಂಟ್ರೆ 
ಕುಲೆ ಕೋಶಗಳ ಒಂದು 


ಸಿರುವ ದಪ್ಪವಾದ ಸೆಲ್ರ ಲೋಸ್‌ 
ಪದರ (೧) ವನ್ನು ತೋರಿಸು 
ತ್ತದೆ (೫ 23,864). S 





ಮಿತಿಯ ಪೋಷಣಾ ಅವಶ್ಯಕತೆಗಳು ಇವುಗಳಿಗಿವೆ (ಶರ್ಕರಪಿಷ್ಟಗಳಿಲ್ಲದಿದ್ದರೂ 
ಬೆಳೆಯಬಲ್ಲವು, ಇವುಗಳಲ್ಲಿ ಹಲವು, ಹಳದಿ ಕೋಶದ ಕ್ಯಾರೊಟನಾಯ್ಡ್‌ ವರ್ಣ 
ದ್ರವ್ಯಗಳನ್ನು ಉತ್ಪಾದಿಸುತ್ತವೆ. ಈ ಗುಣವು ಲ್ಯಾಕ್ಟಿಕ್‌ಅಮ್ಣ ಬ್ಯಾಕ್ಟೀರಿಯಾ 
ಗಳಲ್ಲಿರುವುದಿಲ್ಲ. ಈ ಬ್ಯಾಕ್ಟ್ವೀರಿಯಾಗಳು, ಚರ್ಮದ ಮೇಲಿರುವ ಸಾಧಾರಣ 
ಸೂಕ್ಷ ಒಜೇವಿ ರಾಶಿಗಳ ಪೈಕಿ ಮಾದರಿಯೆನಿಸಿವೆ. ಈ ಪೃಕಿ ಕೆಲವು ರೋಗಕಾರಕವೂ 
ಆಗಿರಬಹುದು. 


ಸ್ಪಫೈಲೊಕಾಕೈಗಳಿಗೆ ವಿರುದ್ಧವಾಗಿ ಮೈಕ್ರೊಕಾಕಸ್‌ ಜಾತಿಯವುಗಳು ಕಟ್ಟು 
ನಿಟ್ಟಾದ ವಾಯುಜೀವಿಗಳಾಗಿವೆ. ನಿಶ್ಚಿತ ಉಸಿರಾಟದಿಂದ ಈ ಜೀವಿಗಳು ಶಕ್ತಿ- 
ಉತ್ಪಾದಕ ಜೀವದ್ರವ್ಯ ಪರಿಣಾಮ ಅಥವಾ ಚಯಾಪಚಯ ಕ್ರಿಯೆಯನ್ನು ನಡೆಸು 
ತ್ತವೆ. ಇವುಗಳಿಗೆ ಸಂಪೂರ್ಣವಾಗಿ ಬೇರೆ ರೀತಿಯ DNA ಪ್ರತ್ಯಾಮ್ಲ ಸಂಯೋ 
ಜನೆಯಿದೆ (66ರಿಂದೆ 72 ಮೋಲ್‌ ಶೇಕಡಾ G+). ಈ ಕಾಕ್ಫೆಗಳು ಸಾಮಾನ್ಯ 
ವಾಗಿ ಎಲ್ಲಿ ವಾಸಿಸುತ್ತವೆ ಎಂಬುದು ಸ್ಪಷ್ಟವಾಗಿ ತಿಳಿದಿಲ್ಲ. ಇವು ಗಾಳ, ಹಾಲು 
ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಸಾಮಾನ್ಯವಾಗಿರುತ್ತವೆ. 


244 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಸಾರಿನ ಜಾತಿಯು ಜೀವಿಗಳು ಸ ಸ್ವಲ್ಪ : ಗಾಳಿಯನ್ನು ಸಹಿಸುವಂತಹ ಅವಾಯಖು 
ಜೀವಿಗಳಾಗಿವೆ. ಇವು ರಚನಾತ್ಮಕವಾಗಿ ಮತ್ತು ಶರಃರಶಾಸ್ತ್ರೀಯವಾಗಿ ವಿಭಿನ್ನ 
ಹ: ಅತ್ಯಂತ ದೊಡ್ಡ ಗೋಳಾಕಾರದ ಕೋಶಗಳು (ಸುಮಾರು 4 ೧ 
ವಾ ಸುಕ್ರ ಮವಾದ ಘನಾಕ್ಸ ತಿಯ ಪೊಟ್ಟಿ ಇಗಳಾಗಿ ಜೋಡಿಸಲ್ಪ ಟ್ರಿ ರುತ್ತವೆ ವೆ (ಚಿತ್ರ 
21. 10). ಸಾ. ವೆಂಟಿ ಲೈನ ಸಂಕೀರ್ಣ” ಕೋಶಭಿತ್ತಿಗೆ (ಚಿತ್ರ 21.1) ಸೆಲ್ಲು 
ಲೋಸ್‌ ಇರುವ ಪನರವಿದೆ. ಈ ಬ್ಯಾಕ್ಟೀರಿಯಮ್‌ ಮತ್ತು ಅಸಿಟೊಬ್ಯಾಕ್ಟರ್‌ 
ಕ ಲಿಪಮ್‌ ಮಾತ್ರ ಸೆಲ್ಲುಲೋಸ್‌ಅನ್ನು ಸಂಶ್ಲೇಸಿಸಬಲ್ಲಂತಹೆ ಪೂರ್ವಕೇಂದ್ರೀಯ 
ಜ್‌ ವೆ. ಸಾರಿನ ಪ್ರಭೇದಗಳು ಕರಗುವಂತಹ ಸಕ್ಕರೆಗಳನ್ನು ವೇಗವಾಗಿ 
ಹುದುಗಿಸುತ್ತವೆ. ಸಾರ್ಲಿನ ವಂಟ್ರಿಕುಲೈ ಮದ್ಯಸಾರೀಯ ಹುದುಗುವಿಕೆಯನ್ನು ನಡೆಸು 


ಜಿ 
ಶ್ರವೆ. ಆಗ ಸ್ವಲ್ಪ ಪ್ರಮಾಣಗಳಲ್ಲಿ ಜಲಜನಕ, ಅಸಿಟಕ್‌ಅನ್ನು ಮತ್ತು ಫಾರ್ಮಿಕ್‌ 
ಆಮ್ಲಗಳು ಉಶಾ ಬ ದಿಸಲ್ಪಡುತ್ತವೆ. ಸಾ, ಮಾಕ್ಸಿಮವ್ಳ ಬ್ಯುಟೆರಿಕ್‌ಆಮ್ಲ ಹುದುಗು 


ವಿತೆಯನ್ನು ನಡೆಸುತ್ತವೆ. 


ಇಂದಿಗೂ ಗುರುತಿಸಲಾಗುವಂತಹೆ ಸಾ. ವೆಂಟ್ರಿಕುಲೈ ಒಂದು ಅತಿ ಪ್ರಾಚೀನ 
ವಾಗಿ ವಿವರಿಸಲಾದ ಬ್ಯಾಕ್ಟೀರಿಯಾವಾಗಿದೆ. ಇದನ್ನು 1844ರಲ್ಲಿ, ಕರುಳಿನ ರೋಗ 
ದಿಂದ ನರಳುತ್ತಿರುವ ರೋಗಿಯ ಕರುಳಿನ ಅಂಶಗಳನ್ನು ಸೂಕ್ಷ ಒದರ್ಶಿನಿಯಿಂದ 
ಪರೀಕ್ಷೆ ಮಾಡಿದಾಗ ಕಂಡುಹಿಡಿಯಲಾಯಿತು. ಅನಂತರ ನಡೆದ ತತ ಭನನ 
ಇದು ಆರೋಗ್ಯವಂತರಾದವರ ಕರುಳಿನಲ್ಲಿ ಎಂದಿಗೂ ಇರುವುದಿಲ್ಲವೆಂದು ತಿಳಿದು 
ಬಂದಿದೆ. ರೋಗಗ್ರಸ್ತ ಪರಿಸ್ಥಿತಿಗಳಲ್ಲಿ, ಆಹಾರವು ಹೆಚ್ಚು ಕಾಲ ಕರುಳಿನಲ್ಲಿದ್ದಾಗ 
ಮಾತ್ರ ಇದು ಬೆಳೆಯುತ್ತದೆ. ಈ ಜೀವಿಯು ರೋಗಕಾರಿಯಲ್ಲ; 1905ರಲ್ಲಿ 
ಎಂ. ಡಬ್ಲೂ 3” ಬೇರಿಂಕ್‌ ಅವರು, ಹುದುಗಿಸಲ್ಪಡುವ ಶರ್ಕರಪಿಷ್ಟವಿರುವ ಸಂಕೀರ್ಣ 
ಮಾಧ್ಯಮವನ್ನು ಬಲವಾದ ಖನಿಜಳಿಮ್ಹ ದಿಂದ (ಫಾಸ್ಟೊರಿಕ್‌ ಅಥವಾ ಹೈಡ್ರೊ 
ಕ್ಲೂರಿಕ್‌ಆಮ್ಲ) ಅಂತಿಮ ಸಾಂದ್ರತೆ ಸುಮಾರು 0.೦6ರಿಂದ 0.088 ವರೆಗೂ 
ಇರುವಂತೆ ಆಮ್ಲೀಯಗೊಳಿಸಿದರೆ, ಆ ಮಾಧ್ಯಮದಲ್ಲಿ ಮಣ್ಣನ್ನು ಅವಾಯುಜೀವಿ 
ರೀತಿಯಲ್ಲಿ ಹೆಚ್ಚಿಸುವುದರಿಂದ ಅದನ್ನು ಆಯ್ಕೆಯಾಗಿ ಬೇರ್ಪಡಿಸಬಹುದೆಂದು 
ತೋರಿಸಿದರು. ಶುದ್ಧ ಸಾಕಣೆಗಳಿಂದ ಮಾಡಿದ ಪ್ರಯೋಗಗಳಿಂದ, ಈ ಜೀವಿಯು 
1.5 ರಷ್ಟು ಕಡಮೆ pಗ ಮೌಲ್ಯಗಳಲ್ಲಿಯೂ (ಈ ಸರಿಮಿತಿಯು ಉಪಯೋಗಿಸಿದ 
ಆಮ್ಲದ ಮೇಲೆ ಆಧಾರಪಟ್ಟಿದೆ ; ಖನಿಜ ಆಮ್ಲ ಗಳಿಗಿಂತ ಸಾವಯವ ಆಮ್ಲ ಗಳಲ್ಲಿ 
ಹೆಚ್ಚು) ಬೆಳೆಯುತ್ತದೆ ಎಂದು ಕಂಡುಹಿಡಿಯಲಾಯಿತು. ಆದ್ದರಿಂದ ಸಾರ್ಲಿನ ವೆಂಟ್ರಿ 
ಕುಲ್ಲೈಯು ಅತಿ ಹೆಚ್ಚು ಆಮ್ಲವನ್ನು ಸಹಿಸುವ ಬ್ಯಾಕ್ಸ್ವೇರಿಯಾಗಳಲ್ಲಿ ಒ೦ದಾಗಿದೆ. 
ಇದು ಕರುಳಿನಲ್ಲಿ ಆಗಾಗ್ಗೆ ಇರುವುದು ಈ ವಿಶಿಷ್ಟ ಗುಣವನ್ನು ಸೂಚಿಸುತ್ತವೆ ಮತ್ತು 
ಬೇರಿಂಕ್‌ ಅವರ ವಿಧಾನದಿಂದ ಆದರ ಅತಿ ಹೆಚ್ಚಿನ ಆಯ್ಕೆ ಹೆಚ್ಚಿಸುವಿಕೆಯೂ ಆ 


ಅಂತರ್‌ ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನೆ ಯೂಚ್ಯಾಕ್ಟೀರಿಯಾಗಳು 245 


ಗುಣವನ್ನು ಸೂಚಿಸುತ್ತದೆ. ಆಮ್ಲೀಯ ಪರಿ 
ಇರ'ವ ಸೂಕ್ಷ್ಮವಾದ ಮಾಧ್ಯಮಗಳಲ್ಲಿಯೂ 
ಬಹುದು. 


ತಿಗಳಲ್ಲಿ ಅಲ್ಲದೆ, ೧ 9.5ರವರೆಗೂ 


ಸ್ತಿ 
Pp 
ಬೆಳವಣಿಗೆಯನ್ನು ಪ್ರಾರಂಭ ಮಾಡ 


ಸಾರ್ಲಿನ ಮ್ಯಾಕ್ಸಿಮ ಕೂಡ ಅತಿ ಹೆಚ್ಚು ಆಮ್ಲೀಯತೆಯನ್ನು ತಡೆಯುವ ಜೀ 
ಯಾಗಿದೆ. ಇದು, ಸಾ. ವೆಂಟ್ರಿಕುಲೈಗಿಂತಲೂ ಕಡಮೆಯಾಗಿ ಮಣ್ಣಿನಲ್ಲಿರುತ್ತದೆ ; 
ತಿ 5 ಶ್ರ 
ಇದ ಧಾನ್ಯಗಳಲ್ಲಿ ಹೆಚ್ಚಾಗಿ ಇರುತ್ತದೆ. 


ಬಹುಪಾಲು ಗ್ರಂಥಕರ್ತರು, ಮೈಕ್ರೊಕಾಕಸ್‌ ಜಾತಿಗೆ ಸೇರಿದ ಕೆಲವು ಸಣ್ಣ, 

[x] 

ನಿಶ್ಚಿತ ವಾಯುಜೀವಿ ಗ್ರಾಮ್‌-ಧನ ಕಾಕೈಗಳಿಗೆ ಈ ಜಾತಿಯ ಹೆಸರಾದ ಸಾರ್ಫಿನ 
ವನ್ನು ತಪ್ಪಾಗಿ ಉಪಯೋಗಿಸುತ್ತಾರೆ ಎಂಬುದು ಗಮನಿಸಬೇಕಾದ ವಿಷಯವಾಗಿದೆ. 


ಹೆೊರಿನಿಘಾರ್ಮ್‌ ಬ್ಯಾಕ್ಟೀ ರಿಯಾ 


ಕೊರಿವಿಪಾರ್ಮ್‌ ಬ್ಯಾಸ್ಸೇರಿಯಾಗಳೆ ವರ್ಗೀಕರಣದ ಪರಿಮಿತಿಗಳ ಮತ್ತು 
ಆಂತರಿಕ ಉಪವಿಭಾಗಗಳ ಅನಿಶ್ಚಿತ ಹಾಗೂ ವಿವಾದಾತ್ಮಕ ಸ್ಥಿತಿಯು, ಬ್ಯಾಕ್ಟೇ 
ರಿಯಾಗಳ ಇತರ ಯಾವುದೇ ದೊಡ್ಡ ಹಾಗೂ ಮುಖ್ಯ ಗುಂಪಿನಲ್ಲೂ ಇರುವುದಿಲ್ಲ. 
ಈ ಸ್ಥಿತಿಗೆ ಕಾರಣಗಳನ್ನು ತಿಳಿದುಕೊಳ್ಳ ಬೇಕಾದರೆ, ಇದರ ಪೂರ್ವ ಚರಿತ್ರೆಯನ್ನು 


ಪುನರ್ನಿಮರ್ಶಿಸುವುದು ಅವಶ್ಯಕವಾಗುತ್ತದೆ. 


ಮೊದಲಬಾರಿಗೆ ಕಂಡುಹಿಡಿಯಲಾದ ಈ ವಿಧದ ಬ್ಯಾಕ್ಟೀರಿಯಮ್‌ ಮತ್ತು 
ಕೊರಿನಿಬ್ಯಾಕ್ಮೀರಿಯರ್ಮ ಜಾತಿಯ ಮಾದರಿ ಪ್ರ ಭೇದವು ಕೊರಿನಿಬ್ಯಾಕ್ಮೀರಿಯಮ್‌.. 
ಡಿಫ್ತೀರಿಯಾ ಆಗಿದೆ. ಈ ಜೀವಿಯು ಮಾನವನ ಬಾಯಿಯಲ್ಲೂ ಗಂಟಲಿನಲೂ 
ಪರಾವಲಂಬಿಯಾಗಿದೆ; ಕೆಲವು ಪ್ರಭೇದಗಳು ರೋಗಕಾರಕವಾಗಿವೆ ಮತ್ತು 
ಡಿಫಪ್ಲೀರಿಯಾ ಎಂಬ ರೋಗವನ್ನು ಉಂಟುಮಾಡುತ್ತವೆ. ನಂತರ ಕೊ. ಡಿಫ್ತೀರಿಯಾ 
ವನ್ನು ಹೆಚ್ಚು ಕಡಮೆ ನಿಕಟವಾಗಿ ಹೋಲುವ ಇನ್ನೂ ಅನೇಕ ಇತರ ಪ್ರಾಣಿ ಪರಾ 
ವಲಂಬಿಗಳನ್ನು ವಿವರಿಸಲಾಯಿತು. ಈ "ಪ್ರಾಣಿ ಡಿನ್ಲೀರಾಯ್ಡ್‌'ಗಳು 
ಕೊ. ಡಿಫ್ಲೀರಿಯಾವನ್ನು ಬಹುತೇಕ ಗುಣಗಳಲ್ಲಿ ಹೋಲುತ್ತವೆ. ಎಲ್ಲವೂ ಶಾಶ್ವತ 
ವಾಗಿ ಅಚಲವಾಗಿರುತ್ತವೆ. ಎಲ್ಲವೂ ಉಸಿರಾಟವನ್ನು ಮತ್ತು ಹುದುಗುವಏಕೆಯನ್ನುು 
ನಡೆಸಬಲ್ಲವು ಮತ್ತು ಎಲ್ಲವೂ ಐಚ್ಛಿಕ ಅವಾಯುಜೀವಿಗಳಾಗಿರುತ್ತವೆ. ಆದರೆ 
ವಾಯುಜೀನಿ ಪರಿಸ್ಥಿತಿಗಳಿಗಿಂತಲೂ ಅವಾಯುಜೀನಿ ಸ್ಥಿತಿಗಳಲ್ಲಿ ಇವುಗಳ ಬೆಳ 
ವಣಿಗೆಯು ಕಡಮೆಯಾಗಿದೆ. ಕೊ. ಡಿಫ್ತೀರಿಯಾದ ಸಂದರ್ಭದಲ್ಲಿ ಸಕೃರೆ ಹುದುಗು 
ವಿಕೆಯಿಂದ ಮುಖ್ಯ ಅಂತ್ಯ- ಉತ್ಪನ್ನವಾಗಿ ಪ್ರೊಪಿಯಾನಿಕ್‌ ಆಮ್ಲವು ಉತ್ಪಾದಿಸ 


ಲ್ರಡುತ್ತದೆ ಎಂದು ತೋರಿಸಲಾಗಿದೆ; ಈ ಗುಂಪಿನ ಇತರ ಜೀವಿಗಳಲ್ಲಿ ಹುದುಗು 


246 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವಿಕೆಯ ಉತ್ಪನ್ನಗಳ ಸ್ವರೂಪವು ಇನ್ನೂ ತಿಳಿದಿಲ್ಲ. ಎಲ್ಲವೂ ಸಂಕೀರ್ಣ ಪೋಷಣಾ 
ಅವಶ್ಯಕತೆಗಳನ್ನು ಪಡೆದಿವೆ. 


ಪ್ರಾಣಿ ಡಿಫ್ಲೀರಿಯಾ ಗುಂಪಿಗೆ ಮೊದಲು ಸೇರಿಸಿದ ಒಂದು ಜೀವಿಯು 
ಗುಂಪಿನ ಇತರ ಸದಸ್ಯರಿಂದ ಶರೀರಶಾಸ್ತ್ರೀಯವಾಗಿ ಬಹಳ ವ್ಯತ್ಯಾಸವನ್ನು ತೋರಿಸು 
ತ್ರವೆ. ಇದು ಅಕ್ಸಿಬ್ಯಾಸಿಲ್ಲಸ್‌. ಈ ಜೀವಿಯು ಮನುಷ್ಯನ ಚರ್ಮದ ಮೇಲೆ 
ವಿಶಿಷ್ಟ ವಾಸಸ್ಥಳಗಳಲ್ಲಿ, ಅಂದರೆ ರೋಮಕೂಪಗಳ ಆಳವಾದ ಭಾಗಗಳಲ್ಲಿ ಬೆಳೆಯು 
ತ್ರದ. ಈ ಪ್ರಭೇದವು ಒಂದು ನಿಶ್ಚಿತ ಹುದುಗಿಸುವ ಜೀವಿ, ಸ್ವಲ್ಪ ಗಾಳಿಯನ್ನು 
ತಾಳೆಬಲ್ಲಂತಹೆ ಅವಾಯುಜೀವಿ ಮತ್ತು ಸಕ್ಕರೆಗಳನ್ನು ಮಾದರಿಯಾಗಿ ಪ್ರೊಪಿ 
ಯಾನಿಕ್‌ ಆಮ್ಲವಾಗಿ ಹುದುಗಿಸುತ್ತವೆ. ಇದನ್ನು ಇದರ ಶರೀರಶಾಸ್ತ್ರೀಯ ಗುಣ 
ಗಳ ಆಧಾರದಿಂದ, ಈಗ ಕೆಳಗೆ ವಿವರಿಸಲಾಗಿರುವ ಪ್ರೊಪಿಯಾನಿಬ್ಮಾಕ್ಟೀರಿಯಮ್‌ ಜಾತಿಗೆ 
ಸೇರಿಸಲಾಗಿದೆ. 


ಪ್ರೊಪಿಯಾನಿಬ್ಯಾಕ್ಟೀರಿಯಮ್‌ ಜಾತಿಯ ಅಚಲವಾದ ಕೊರಿನಿಫಾರ್ವ್‌ ಬ್ಯಾಕಿ ತೆ 
ರಿಯಾಗಳನ್ನು, ಮೊದಲಬಾರಿಗೆ ಸ್ವಿಸ್‌ ಗಿಣ್ಣಿ ನಿಂದ ಬೇರ್ಪಡಿಸಿದರು. ಈ ಗಿಣ್ಣು 
ಪಕ್ವವಾಗುವುದರಲ್ಲಿ ಇವು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಸ್ವಲ್ಪ ಗಾಳಿ 
ಯನ್ನು ಸಹಿಸುವಂತಹ ಈ ಅವಾಯುಜೀವಿಗಳು ಶರ್ಕರಪಿಷ್ಟ ಮತ್ತು ಲ್ಯಾಕ್ಟಿಕ್‌ 
ಆಮ್ಲಗಳನ್ನು ಪ್ರೊನಿಯಾನಿಕ್‌ಆಮ್ಲವಾಗಿ ಹುದುಗಿಸುತ್ತವೆ. ಇವುಗಳಲ್ಲಿ ಕೆಟಲೇಸ್‌ 
ಇದೆ. ಇವು ಕಡಮೆ ಆಮ್ಲಜನಕವನ್ನು ಸಹಸಿದರೂ ಮತ್ತು ಹುದುಗುವಿಕೆಯಿಂದ 
ಜೀವದ್ರವ್ಯ ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆ ನಡೆಸಿದರೂ, ಇವು 
ಗಳಲ್ಲಿ ಸೈಟೊಕ್ಟೊಮ್‌ ವರ್ಣದ್ರವ್ಯಗಳಿವೆ ಸ್ವಿಸ್‌ ಗಿಣ್ಣು ಪಕ್ವವಾಗುವ ಸಮಯ 


ದೆ 
ದಲ್ಲಿ ಅವು ದ್ವಿತೀಯ ಸೂಕ್ಷ್ಮ್ಮಜೀವಿರಾಶಿಯಾಗಿ ಬೆಳೆಯುತ್ತವೆ. ಮೊಸರಿನಲ್ಲಿ 
ಮುಂಜೆಯೇ ಲ್ಯಾಕ್ಟಿಕ್‌ಅಮ್ಲ ಬ್ಯಾಕ್ಟೀರಿಯಾಗಳ ಚಟುವಟಕೆಯಿಂದ ಉಂಟಾದ 


ಲ್ಯಾಕ್ಟಿಕ್‌ಆಮ್ಲವನ್ನು ಪ್ರೊಪಿಯಾನಿಕ್‌ಆಮ, ಅಸಿಟಕ್‌ಅಮ್ಲ ಮತ್ತು ಇಂಗಾಲದ 
ಡೈಆಕ್ಸೈಡ್‌ ಆಗಿ ಪರಿವರ್ತಿಸುತ್ತವೆ. ಸ್ವಿಸ್‌ ಗಿಣ್ಣಿನ ವಿಶಿಷ್ಟ ತೀಕ್ಷ್ಣ ರುಚಿ 
ಮತ್ತು "ಕಣ್ಣುಗಳು' ಈ ಹುದುಗುವಿಕೆಯಿಂದ ಉಂಟಾಗುತ್ತವೆ. ಈ ಬ್ಯಾಕ್ಟೇ 
ರಿಯಾಗಳು ಸ್ವಿಸ್‌ ಗಿಣ್ಣಿನೊಳಕ್ಕೆ ಹೇಗೆ ಪ್ರವೇಶಿಸುತ್ತವೆ ಎಂಬುದು ಮೊದಲು ತಿಳಿಯ 
ದಿದ್ದರೂ ಕೆಲವು ಕಾಲದ ನಂಶರ ಹಾಲನ್ನು ಹೆಪ್ಪುಗಟ್ಟಿ ಸಲು ಉಪಯೋಗಿಸುವ 
ಕೆನ್ನೈಟ್‌ನಿಂದ ಬರುತ್ತವೆ ಎಂದು ತಿಳಿದುಬಂದಿತು. ರೆನ್ನೆಟ್‌ ಕರುಗಳ ಕರುಳಿಧಿಂದ 
ತೆಗೆದ ದ್ರವರೂಪದ ಸಾರ, ಪೊ ಬ) ಏಿಯಾನಿಕ'ಆಮ್ಲ್ಮ ಬ್ಯಾಕ್ಕೆ ; (ರಿಯಾಗಳು ಮುಖ 
ವಾಗಿ ಹನಗಳ ಮೆಲುಕುಚೀಲದಲ್ಲಿ ವಾಸಿಸುತ್ತವೆ. ಈ ವಾತಾವರಣದಲ್ಲಿ ಇವು ಹೆಚು 


ಸಂಖ್ಯೆಯಲ್ಲಿರುತ್ತವೆ. ಮೆಲುಕುಚೇಲದಲ್ಲಿರುವ ಇತರ ಸೂಕ್ಷ ೬ಜೇವಿರಾಶಿಯ ಹುದುಗ 


ಅಂತರ್‌ ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಜ್ಯಾಕ್ಟೀರಿಯಾಗಳು 247 


ವಿಕೆಯಿಂದ ಉತ್ಪಾದಿಸಲಾದ ಲ್ಯಾಕ್ಟಿಕ್‌ ಆಮ್ಲವನ್ನು ಹುದುಗಿಸುತ್ತವೆ. ಮನುಷ್ಯನ 
ಡಿಓ್ರಿರಾಯ್ಡ್‌ ಗಳಂತೆ, ಪ್ರೊಹಿಯಾನಿಕ್‌ಅಮ್ಲ ಬ್ಯಾಕ್ಟಿ ಓರಿಯಾಗಳಿಗೆ ಸಂಕೀರ್ಣ 
ಪೋಷಕ ಅವಶ್ಯಕತೆಗಳಿವೆ. 


ಈ ನೋಶರಚನೆಯಿರುವ ಬ್ಯಾ ಕ್ರ (ಶಿಯಾ ಗಳು ಮಣ್ಣಿನಲ್ಲಿ ಬಹಳ 
ಸಾಮಾನ್ಯವಾಗಿವೆ. ಅದಲ್ಲದೆ ಇವು ಮಣ್ಣಿನ ಸಾಮಾನ್ಯ ಬ್ಯಾಕ್ಟೀರಿಯಾಗಳ 
ಸೂಕ್ಷ ಒಜೀವಿರಾಶಿಯ ಮುಖ್ಯ ಭಾಗವಾಗಿವೆ ಎಂದು ತಿಳಿದೆ ನಂತರ ಕೊರಿರಿಘಾರ್ಮ್‌ 
ಗುಂಪು ಮುಂದಕ್ಕೆ ಬೆಳೆಯಿತು. ಇದುವರೆಗೂ ವಿವರಿಸಲಾದ ಕೊರಿನಿಘಾರ್ಮ್‌ 
ಬ್ಯಾಕ್ಟೀೇರಿಯಾಗಳಂತೆ ಅಲ್ಲದೆ, ಬಹುತೇಕ ಈ ಮಣ್ಣಿನ ಜೀವಿಗಳು ಚಲಿಸುತ್ತವೆ. 
ಇವು, ಶರೀರಶಾಸ್ತ್ರೀಯವಾಗಿ ಹಾಗೂ ಪೋಷಕ ಅವಶ್ಯಕತೆಗಳಲ್ಲಿಯೂ ಪ್ರಾಜಿ 
ಡಿನ್ರಿರಾಯ್ಡ್ಸ್ಸ್‌ ಗಳಿಗಿಂತ ಮತ್ತು ಪ್ರೊವಿಯಾನಿಕ್‌ಅಮ್ಲ ಬ್ಯಾಕ್ಟ್ರೀರಿಯಾಗಳಿಗಿಂತ 
ಬಹು ಭಿನ್ನವಾಗಿವೆ. ಇ೦ತಹ ಕೆಲವು ಜೀವಿಗಳಿಗೆ (ಆದರೆ ಎಲ್ಲವೂ ಅಲ್ಲ) ಸಾವಯವ 
ಬೆಳವಣಿಗೆ ಅಂಶಗಳ ಅವಶ್ಯಕತೆಯಿಲ್ಲ. ಇವುಗಳಲ್ಲಿ ಹೆಚ್ಚಿ ನವು, ಇತರ ಬ್ಯಾಕ್ಟೀರಿಯಾ 
ಗಳು ಅಪರೂಪವಾಗಿ ಉಪಯೋಗಿಸುವಂತಹ ಹ್ಯಾಲೊಜಿನ' ವಾಸನೆಯುಕ್ತ 
ಸಂಯುಕ್ತಗಳ್ಳು ಪುಕೈನ್‌ಗಳು ಮತ್ತು ಹಿರಿಮಿಡಿನ”ಗಳೂ ಸೇರಿದಂತೆ. ವಿಶಾಲ 
ಶ್ರೇಣಿಯ ಸಾವಯವ ಮೂಲಪದಾರ್ಥಗಳನ್ನು ಉತ್ಕರ್ಷಿಸಬಲ್ಲಂಥ ನಿಶ್ಚಿತ ವಾಯು 
ಜೀವಿಗಳಾಗಿವೆ. ಕೆಲವು ಲೇಖಕರು ಈ ಬ್ಯಾಕ್ಟೀರಿಯಾಗಳನ್ನು ಆರ್ಥ್ಟೋಬ್ಬಾಕ್ಟರ್‌ 
ಎಂಬ ಒಂದು ವಿಶೇಷ ಜಾತಿಗೆ ಸೇರಿಸುತ್ತಾರೆ. ಮಣ್ಣಿನ ಕೊರಿನಿಘಾರ್ಮ್‌ಗಳಲ್ಲಿ 
ಬಹುಪಾಲು ಸೆಲ್ಲುಲೋಸ್‌ ವಿಭಾಜಕಗಳೂ ಇವೆ. ಕೆಲವು ವೇಳೆ ಇವುಗಳನ್ನು 
ಸೆಲುಲೊಮೋನಾಸ್‌ ಎಂಬ ಒಂದು ಬೇರೆ ಜಾತಿಗೆ ಸೇರಿಸುತ್ತಾರೆ ಕೊರಿನಿ 
ಬ್ಯಾಕ್ಟೀರಿಯಮ್‌ ಪಾಯಿನ್‌ಸೆಟ್ಟಿಯಂತಹ ಕೆಲವು ಸಸ್ಯರೋಗಕಾರಕಗಳು ಮಣ್ಣಿನ 
ಕೊರಿನಿಫಾರ್ಮ್‌ಗಳಿಗೆ ಶರೀರಶಾಸ್ತ್ರೀಯವಾಗಿ ನಿಕಟವಾಗಿ ಸಂಬಂಧಿಸಿವೆ (ಮತ್ತು 
ಕೆಲವು ವೇಳೆ ಚಲಿಸುವಂತಹವೂ ಆಗಿವೆ). 


ಕಡೆಯಲ್ಲಿ, ಹಾಲಿನಲ್ಲಿ ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಕೊರಿನಿಫಘೂರ್ಮ್‌ 
ಬ್ಯಾಕ್ಟೀರಿಯಾಗಳ ಒಂದು ವಿಶಿಷ್ಟ ಉಪಗುಂಪು ಇರುವುದನ್ನು ಗಮನಿಸಬಹುದು. 
ಈ ಬ್ಯಾಕ್ಟೀರಿಯಾಗಳನ್ನು ಮೈಕ್ರೊಬ್ಯಾಕ್ಟೀರಿಯಮ್‌ ಮತ್ತು ಬೈವಿಬ್ಯಾತ್ಮೀರಿಯಮ್‌ ಎಂಬ 
ಎರಡು ನಿಶಿಷ್ಟ ಜಾತಿಗಳಿಗೆ ಸೇರಿಸಲಾಗಿದೆ. ಇವು ಸಂಕೇರ್ಣ ಪೋಷಣಾ ಅವಶ್ಯಕತೆ 
ಗಳಿರುವ ನಿಶ್ಚಿತ ವಾಯುಜೀವಿಗಳಾಗಿವೆ. ಇವುಗಳಿಗೆ ಒಂದು ಅಸಾಮಾನ್ಯ ಶರೀರ 
ಶಾಸ್ತ್ರೀಯ ಗುಣವಿದೆ. ಇವು ಹೆಚ್ಚಿನ ಉಷ್ಣತೆಯಲ್ಲಿ ಬೆಳೆಯದಿದ್ದರೂ (ಅಧಿಕತವಃ 
ಉಷ್ಣತೆಯು 35ರಿಂದ 4090 ಇರುತ್ತದೆ), ಉಷ್ಣಸಹಿಷ್ಣುಗಳಾಗಿವೆ. ಹೆಚ್ಚಿನ ಉಷ್ಣತೆ 
ಗಳಲ್ಲಿ ಜೀನಿಸಿರಬಲ್ಲಂತಹ ವಿಶಿಷ್ಟ ಸಾಮರ್ಥ್ಯ ಇವುಗಳಿಗಿದೆ. ಬಹುಪಾಲು ಶಳಿಗಳು 


248 ಬ್ಯಾಕ್ಟೇರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


8090 ಉಷ್ಣತೆಯಲ್ಲಿ 15 ನಿಮಿಷಗಳಷ್ಟು ಸಮಯ ಇಟ್ಟಾಗ ಜೀವಿಸಿರಬಲ್ಲವು. 
ಇಷ್ಟು ಉಷ್ಣ ಸಹಿಷ್ಣತೆಯನ್ನು ಕೇವಲ ಅಂತರ್‌ ಬೀಜಕಣಗಳನ್ನು ಉತ್ಪಾದಿಸುವ 
ಬ್ಯಾಕ್ಟೀರಿಯಾಗಳಲ್ಲಿ ಮಾತ್ರ ಕಾಣಬಹುದು. 


ಈ ಸಾರಾಂಶಕ್ಕೆ ಅನುಗುಣವಾಗಿ ವಿಶಿಷ್ಠ ಕ ಕೊರಿನಿಘಾರ್ಮ್‌ ಗುಂಪನ್ನು ರಚನಾ 
ತ್ಮಕವಾಗಿ ಚೆನ್ನಾಗಿ ವಿವರಿಸಲಾಗಿದೆ. ಪೂೋಷಕಾವಶ್ಯಕತೆಗಳು ಮತ್ತು ಜೀವದ್ರವ್ಯ 
ಪರಿಣಾಮಕ್ರಿಯೆ ಅಥವಾ ಚಯಾಪಚಯಕ್ರಿಯೆಗಳ ದೃಷ್ಟಿಯಿಂದ ಹಾಗೂ ಪರಿಸರ 
ಶಾಸ್ತ್ರೀಯ ರೀತಿ ಹಲವು ವ್ಯತ್ಯಾಸಗಳಿರುವ ವಿಶಾಲ ವ್ಯಾಪ್ತಿಯ ಹಲವು ಬ್ಯಾಕ್ಟೀ 
ರಿಯಾಗಳನ್ನು ಇವು ಒಳಗೊಂಡಿವೆ, ಪ್ರೊನಿಯಾನಿಕ" ಆಮ್ಲ ಬ್ಯಾಕ್ಟೀರಿಯಾಗಳಿಗೆ 
(ಆಕ್ಸಿ ಬ್ಯಾಸಿಲ್ಲಸ್‌ ಆದ ಪ್ರೊ. ಆಕ್ಸಿಸ್‌ ಸೇರಿದಂತೆ) ಸಾಮಾನ್ಯವಾಗಿ ಸರ್ವರೂ ಅನು 
ಮೋದಿಸುವಂತೆ ಬಹು ವಿಭಿನ್ನ ಗುಣಗಳಿರುವುದರಿಂದ ಅವುಗಳನ್ನು ಪ್ರೊಪಿಯಾನಿ 
ಬ್ಯಾಕ್ಟೀರಿಯಮ್‌ ಎಂಬ ಹೊಸ ಜಾತಿಯಾಗಿ ಪರಿಗಣಿಸಿದ್ದಾರೆ. ಐಚ್ಛಿಕ ಅವಾಯು 
ಜೀವಿ ಮತ್ತು ವಾಯುಜೀವಿಗಳ ಮೇಲೆ ಮುಖ್ಯವಾಗಿ ವರ್ಗೀಕರಣದ ಚರ್ಚೆಯು 
ಕೇಂದ್ರೀಕೃತವಾಗಿದೆ. ಕೆಲವು ಗ್ರಂಥಕರ್ತರು ಈ ಎಲ್ಲಾ ಜೀವಿಗಳನ್ನೂ ಕೊರಿನಿ 
ಬ್ಯ್ಮಾಕ್ಟೀರಿಯಮ್‌ ಜಾತಿಗೆ ಸೇರಿಸಿ ಅದನ್ನು ಬಹು ದೊಡ್ಡೆದನ್ನಗಿ ಮಾಡುತ್ತಾರೆ. 
ಇತರರು, ಕೊರಿನಿಬ್ಕಾಕ್ಮೀರಿಯಮ್‌ಅನ್ಟು ಪ್ರಾಣಿ ಡಿನ್ಲೀರಾಯ್ಸ್‌ ಗಳಿಗೆ ಪರಿಮಿತ 
ಗೊಳಿಸಿ ಇತರ ಪ್ರಭೇದಗಳನ್ನು ಇತರ ಜಾತಿಗಳಲ್ಲಿ (ಉದಾ; ಆರ್ಥ್ಯೋಬ್ಮಾಕ್ಚರ್‌. 
ಸೆಲ್ಲುಲೊಮೋನಾಸ್‌, ಮೈಕ್ರೊಬ್ಮಾಕ್ಮೀರಿಯಮ್‌, ಬ್ರೆವಿಬ್ಯಾಕ್ಟೀರಿಯಮ್‌) ಸೇರಿಸುತ್ತಾರೆ. 
ಈ ವಿಧವಾದ ಉಪವಿಭಾಗಗಳು ಒಳ್ಳೆಯದಾದರೂ, ಈವರೆಗೂ ಬಿಡಿಸಲಾಗದಿರುವ 
ಮಾಸ್ತವಮಾದ ಸಮಸ್ಯೆಯೇನೆಂದರೆ, ಈ ಹೆಚ್ಚಿನ ಜಾತಿಗಳನ್ನು ಒಂದರಿಂದ ಒಂದನ್ನು 
ಹಾಗೂ ಕೊರಿನಿಬ್ಕಾಕ್ಮೀರಿಯಮ್‌ಥಿಂದಲೂ ಪ್ರತ್ಯೇಕಿಸಲಾಗುವಂತೆ ಅವುಗಳಿಗೆ ಅರ್ಥ 
ವಿವರಣೆ ನೀಡಲು ಸಾಧ್ಯವಾಗಿಲ್ಲ. 


1೭ ನೇ ಗುಂಪಿನ ಕೆಬಿಲೇಸ್‌ ಇಲ್ಲದೆ ಬ್ಯಾಕ್ಟೀರಿಯಾಗಳು: 
ಬೈಫಿಡೊಬ್ಯಾಕ್ಟೀರಿಯಮ್‌ ಮತ್ತು ಆಕ್ಟಿನೊಮ್ಮೆಸಿಸ್‌ 


ರಚನಾತ್ಮಕವಾಗಿ ॥|ನೇ ಗುಂಪಿನಲ್ಲಿ ಸೇರಿಸಬಹುದಾದ ಬೈಫಿಡೊಬ್ಯಾಕ್ಟೀರಿಯ ಮ್‌ 
ಮತ್ತು ಆಕ್ಚಿನೊಮೈಸಿಸ ಎಂಬ ಎರಡು ಜಾತಿಗಳು ಶರೀರಶಾಸ್ತ್ರ್ರೀಯವಾಗಿ ಮತ್ತು 
ಭೇಬಕನಾಯನಶಾಸ್ಟಾ ಯನ! ಲ್ಯಾಕ್ಟೈಕ್‌ಆಮ್ಲ ಬ್ಯಾಕ್ಟೀರಿಯಾಗಳನ್ನು ಹೋಲು 
ತ್ತವೆ. ಈ ಜಾತಿಗಳ ಪ್ರಭೇದಗಳು ಸಕೃರೆಗಳನ್ನು ಹುದುಗಿಸಿ, ಲ್ಯಾಕ್ಟಿಕ್‌ಆಮ್ಲ 
ವನ್ನು ಮುಖ್ಯ ಅಂತ್ಯ-ಉತ್ಪನ್ನವಾಗಿ ಉತ್ಪಾದಿಸುತ್ತವೆ. ಇವುಗಳಲ್ಲಿ ಕೆಟಿಲೇಸ” 


ಅಂತರ"ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಬ್ಮಾಕ್ಟೀರಿಯಾಗಳು 249 ' 


ಇರುವುದಿಲ್ಲ. ಇದೂ ಅಲ್ಲದೆ ಲ್ಯಾಕ್ಟಿಕ್‌ಆಮ್ನು ಬ್ಯಾಕ್ಟೀರಿಯ ಯಾಗಳಂತೆ, ಆದೆ: 
(ನೇ ಗುಂಪಿನ ಇತರ ಬ್ಯಾಕ್ಸೆ (ರಿಯಾಗಳಿಂತಲ್ಪದೆ, ಇವುಗಳಲ್ಲಿ ಲೈಸಿನ್‌, ಮುರೈನ್‌ನ” 
ಫೆಟಿಕವಾಗಿರುತ್ತದೆ. By, ಗ ಆಮ್ಲಜನಕದ ವಿಷಯದಲ್ಲಿ ಲ್ಯಾಕ್ಟಿಕ್‌ಆಮ್ಲ” 
ಬ್ಯಾಕ್ಟೀರಿಯಾಗಳನ್ನು ಹೋಲುವುದಿಲ್ಲ. ಇದರಿಂದ ಇವುಗಳನ್ನು, ಸ್ವಲ್ಪು ಗಾಳಿಯೂ 


sc 
PE AT ಪರಿಗಣಿಸಬಹುದು. 


wy 
1 


ಬೈಫಿಡೊಬ್ಮಾಕ್ವೀರಿಯಮ್‌ಗೆ ವಿಭಿನ್ನ ಹಾಗೂ ವಿಶಿಷ್ಟ ಪರಿಸರಶಾಸ್ತ್ರ್ರೀಯ ಗುಣ 
ಗಳಿವೆ. ಎದೆಹಾಲು ಕುಡಿಯುವ ಮಕ್ಕಳ ಕರುಳಿನ ಸೂಕ್ಷ್ಮ ಜೀವಿಗಳು ಗುಂಪಿನಲ್ಲಿ 
ಇದು ಮುಖ್ಯ ಜೀವಿಯೆಸಿಸಿದೆ. ಆದರೆ ಈ ಹಾಲು ಕುಡಿಯುವುದನ್ನು ನಿಲ್ಲಿಸಿದ 
ಮಕ್ಕಳಲ್ಲಿ ಬೈಫಿಡೊಬ್ಯಾಕ್ಟೀರಿಯವ* ಬದಲು ಬೇರೆ ಜೀವಿಗಳು ಕಾಣಿಸಿಕೊಳ್ಳುತ್ತವೆ. 
ಇದು ಕಡಮೆ ವ್ಯಾಪ್ತಿ ಪಿಯ ಉಷ್ಣ ತೆಯಲ್ಲಿ ಬೆಳೆಯುತ್ತವೆ. ಇದಕ್ಕೆ ಪರಿಮಿತಿಗೊಂಡ 
ಪೋಷಕಾವಶ್ಯಕತೆಗಳಿವೆ. ಬು ಹಾಲಿನಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತೆ. 
ಹೆಕ್ಸೋಸ್‌ ಹುದುಗುವಿಕೆಯ ಉತ್ಪನ್ನಗಳು ದಂಡಾಕಾರದ ಲ್ಯಾಕ್ಟಿಕ್‌ಆಮ್ಲ 
ಬ್ಯಾಕ್ಟೀರಿಯಾಗಳ ಉತ್ಪನ್ನಗಳಂತಿರುವುದಿಲ್ಲ. ಹೆಕ್ಸೋಸ್‌ ಹುಡುಗುವಿಕೆಯ 
ಉತ್ಸ ನ್ನ ಗಳು ಲ್ಯಾಕ್ಟಿಕ್‌ ಮತ್ತು ಅಸಿಟಿಕ್‌ ಅಮ್ಲ ಗಳಾಗಿರುತ್ತವೆ. ಇತ್ತೀಚೆಗೆ 
ಕಂಡುಹಿಡಿದಿರುವಂತೆ ಈ ಬ್ಯಾಕ್ಟೀರಿಯಾಗಳು ಸಕ್ಕರೆಯನ್ನು ಛೇದಿಸಲು ಒಂದು 
ವಿಚಿತ್ರವಾದ ಮಾರ್ಗವನ್ನು ಉಪಯೋಗಿಸುತ್ತವೆ. ಮೊದಲಿಗೆ ಹೆಕ್ಟೋಸ್‌ 
ಹಾಸೆ ನಟ್‌ನ ೦೩-೦ 27ನ್ನು ಛೇದಿಸಿ ಅಸಿಟ್ಟಿಲ್‌ ಫಾಸ್ಫೇಟ್‌ ಮತ್ತು ಎರಿಥ್ರೋಸ್‌ 
ಫಾಸ್ಲೇರ್ಟಗಳನ್ನು ಉತ್ಪಾ ದಿಸುತ್ತವೆ, ಬೈಫಿಡೊಬ್ಬಾಕ್ತೀರಿಯಮ್‌ನೆ AGS ಏಶಿಷ್ಟ್ಯ 
ವಾಗಿ ಊದಿಕೊಂಡು, "ಅಕ್ರಮವಾಗಿದ್ದು ಕವಲೊಡೆದಿರುತ್ತವೆ. ಹೀಗೆ ಅದ. 
ಕೋಶ ರಚನೆಯು ಕೊರಿನಿಘಾರ್ಮ್‌ನ ರೀತಿಯೇ ಇರುತ್ತದೆ. ಇತರ ಬಟುಟ 
ಜೀವಿಗಳೆ ೧ಜಗಿಯ ಪ ರೃತ್ಯಾಮ್ಲ ಸಂಯೋಜನೆಯ ವಿಶಿಷ್ಟ ವ್ಯಾಹಿ ಯೊಳಗೆ (51. 


ಕದ 


ರಿಂದ 64 ಮೋಲ್‌ ಶೇಕಡಾ) ಇದರ ರಿNಸಿಯ ಪ ಪ್ರಶ್ಯಾಮ್ಲ ಸಂಯೋಜನೆ (58 


ಮೊಲ್‌ ಶೇಕಡಾ) ಇದೆ; ಈ ಮೌಲ್ಯ, ದಂಡಾಕಾರದ ಲ್ಯಾಕ್ಸಿಕ್‌ರಮ್ಣ್ಲ್ಲ ಬ್ಯಾ ಕ್ಕೇ 


ಪಿಬಿ 
ರಿಯಾಗಳಲ್ಲಿ ಕಂಡುಬರುವ ಅತಿ ಹೆಚ್ಚೇ ಮೌಲ್ಯಗಳಿಗಿಂತಲೂ ಹೆಚ್ಚಾಗಿದೆ. 


ಆಂ 


“LL 


ಬೈಫಿಡೊಬ್ಸಾ ಕ್ತೀರಿಯಮ್‌ನ್ರ ಸಂಕೀರ್ಣ ಪ್ಲೆ ಪೋಷಕಾವಶ್ಯ ಕತೆಗಳ ಬಗ್ಗೆ ನಡೆಸಿದೆ: 
ಸಂಶೋಧನೆಯಿಂದ ಇವುಗಳಿಗೆ ಒಂದು ಅಸಾಮಾನ್ಯ ಜಾ ಬೆಳವಣಿಗೆ ಅಂಶ 
ವಾದ 11-ಅಸಿಟ್ಟೈಲ್‌ಗ್ಲೂ ಕೊಸಾಮೈನ” ಅಥವಾ ಚ ಉಳಿಕೆಯಿರುವ 0 ಮೈತಿ” 
ಸ್ಥಾಪಿಸಲ್ಪಟ್ಟ ಡೈಸ್ಯಾಖರೈಡ್‌ (ಉದಾ : [1-ಅಸಿಟೈಲ್‌ಲ್ಯಾ ಕೊ ಸಾಮ್ಸೈನ್‌) 
ಅವಶ್ಯಕವಾಗಿದೆಯೆಂದು ತಿಳಿದುಬಂದಿದೆ. ಈ ವಿಧವಾದ ಸಂಯುಕ್ತಗಳು” ಹಾಯಿ 
ನಲ್ಲಿರುವುದರಿಂದ, ಬೈಫಿಡೊಬ್ಯಾ ಕ್ರೀರಿಯಾಗಳು ಏಕೆ ಹಾಲನ್ನು ಮೆಚ್ಚಿ ದ: ಮಾಧ್ಯಮ 


250 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವಾಗಿ ಪಡೆದಿವೆಯಿಂಬುದು ಸ್ಪಷ್ಟವಾಗುತ್ತದೆ; 1|-ಅಸಿಟ್ಸೆಲ್‌ಗೂ ಕೊಸಾಮೈರ್ನ, 
Fy ಣಿ 
N-ಅಸಿಬೈಲ್‌ಮುರಾಮಿಕ್‌ಆಮ್ಲುದ ಒ೦ದು ಜೀವಸಂಶ್ಲೇಷಕ ಪೂರ್ವಸೂಚಿಯಾಗಿದೆ. 
ಈ ಎರಡೂ ಸಂಯುಕ್ತಗಳು ಮುರೈನಗಳ ಅಂಶಗಳಾಗಿವೆ. ಈ ನಿರ್ದಿಷ ಬೆಳವಣಿಗೆ 
ರೈ ಹ 


ಚಿತ್ರ 21.12: ಒಂದು ದ್ರವ 
ಸಾಕಣೆಯಿಂದ ತೆಗೆದ ಆಕಿ ಎನೊ 
ಮೈಸಿಸ್‌ ಇಸ್ರೇಲಿ. ಕವಲೊಡೆದ 
ಕೋಶಗಳನ್ನು ಮತ್ತು ಚಿಕ್ಕ ಕವಕ 
ಜಾಲದ ತುಂಡುಗಳನ್ನು (ಕಪ್ಪು 
ಪ್ರದೇಶದ ಪ್ರಕಾಶ, 1.577) 
ತೊೇರಿಸಲಾಗಿದೆ.J.M. 
Slack, 5. Landfried 
ಮತು, M.A. Gerencer 
ಇವುರ "Morphological 
biochemical and ser: 
ological studies on 
64 strains of Actino- 
ಅಂಶ ಹೆಚ್ಚಾಗಿರುವ ಮಾಧ್ಯಮದಲ್ಲಿ ಬೈಫಿಡೊ es 1000 ಎಸ 
ಹ್ಮ ಜೂ ಅನ್ನು ಬೆಳಸಿದಾಗ ಕೋಶ ರಚ Bacteriol. 97, 873 
ನೆಯು ಇನ್ನೂ ಕ್ರಮಬದ್ಧವಾಗುತ್ತದೆ. ಆದ್ದರಿಂದ (1969). 

ಈ ಜೀವಿಗಳ ಏಿಶಿಷ್ಟತೆಯೆಂದು ಪರಿಗಣಿಸಲಾದೆ . 

ಕವಲೊಡೆದ, ಊದಿಕೊಂಡ ದಂಡುಣುಗಳ್ಳು ಇವುಗಳನ್ನು ಬೆಳೆಸಲು ಸಾಮಾನ್ಯನಾಗಿ 
ಉಪಯೋಗಿಸುವ ಮಾಧ್ಯಮಗಳಲ್ಲಿ ಅವಶ್ಯಕ ಮುರ್ಸೈನ್‌ ಪೂರ್ವಸೂಚಕವೊಂದು 
ಇಲ್ಲದಿರುವುದನ್ನು ಸೂಚಿಸುತ್ತವೆ. 





ಆಕ್ಕಿನೊಮ್ಮೆ ಸಿಸ್‌ ಜಾತಿಯ ಜೀವಿಗಳು ಮಾದರಿ ಪೂರ್ವಕೆರಣಣಬೆಗಳಾಗಿವೆ 
ಮತ್ತು ಕವಕಜಾಲವನ್ನುಂಟುಮಾಡುತ್ತವೆ (ಚಿತ್ರ 21.12). . ಮೊದಲಬಾರಿಗೆ 
ಬೇರ್ಪಡಿಸಿದಾಗ, ಈ ಜೀವಿಗಳಲ್ಲಿ ಬಹುಪಾಲು ಜೀವಿಗಳು ಕವಕಜಾಲ ಛೇದನೆ 
ಯನ್ನು ತೋರಿಸುವುದಿಲ್ಲ. ಘನ ಮಾಧ್ಯಮದ ಮೇಲೆ ಇವು ಒರಟಾದ ಸಮುದಾಯ 
ಗಳನ್ನು ಉತ್ಪಾದಿಸುತ್ತವೆ ಹಾಗೂ ದ್ರವ ಮಾಧ್ಯಮಗಳಲ್ಲಿ ಒಂದಕ್ಕೊಂದು ಅಂಟಿ 
ಕೊಂಡಂತಹ ಗುಂಪಾದ ಬೆಳವಣಿಗೆಯನ್ನು ತೋರಿಸುತ್ತವೆ. ಆದರೆ ಬಹಳ ತಳಿ 
ಗಳಲ್ಲಿ ಕವಕಜಾಲವು ಸುಲಭವಾಗಿ ಛೇದಿಸಲ್ಪಟ್ಟು, ನುಣುಪಾದ ಸಮುದಾಯಗಳಾಗಿ, 
ಅವು ಬೆಳೆಯಬಲ್ಲವು. ಇವು ದ್ರವ ಮಾಧ್ಯಮಗಳಲ್ಲಿ ಬಗ್ಗಡವಾದ ಬೆಳವಣಿಗೆಯನ್ನು 
ತೋರಿಸುತ್ತವೆ. ಈ ಜಾತಿಯ ಕೆಲವು ಜೀವಿಗಳು ರೋಗಕಾರಕಗಳಾಗಿವೆ ಮತ್ತು 


ಅಂತರ್‌ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಬ್ಸಾ ಕ್ವೀರಿಯಾಗಳು 25 


ಆಕ್ಚಿನೊಮೈಕಾಸಿಸ್‌ ಎಂಬ ರೋಗವನ್ನು ಮನುಷ್ಯನಲ್ಲಿ ಹಾಗೂ ಇತರ ಪ್ರಾಣಿಗಳಲ್ಲಿ 
ಉಂಟುಮಾಡುತ್ತವೆ. ಮಿಕ್ಕವು ಬಾಯಿ ಹಾಗೂ ಗಂಟಲಿನ ಸಾಮಾನ್ಯ ಸೂಕ್ಷ 
ಜೀವಿಗಳಾಗಿವೆ. 


೬ 


ಮೈಕೊಬ್ಯಾಕ್ಟೀರಿಯಮ್‌ ಮತ್ತು ನೊಕಾರ್ಡಿಯ 


1[ನೇ ಗುಂಪಿನವೆಲ್ಲವೂ ನಿಶ್ಚಿತ ವಾಯುಜೀವಿಗಳು. ಕವಕಜಾಲದ ಬೆಳವಣಿಗೆ 
ಲ್ಪ ಮಟ್ಟಿ ಗೆ ಇವುಗಳಿಗಿಡೆ. ಇದರಿಂದ ಇನ್ರಗಳನ್ನು ನಿಶ್ಚಿತ ವಾಯುಜೀನಿ ಕೊರಿನಿ 


“ಬ್ಯಾಕ್ಸಿ ಸ ೇಶಿಯಾಗಳಿಂದ ಪ್ರತ್ಯೇಕಿಸಬಹುದು (ಚಿತ್ರ 21.13). ಆದೆರೆ 


ಕೊರಿನಿಘಾರ್ಮ್‌ ಗುಂಪಿಗೆ ಸಂಬಂಧಿಸಿದಂತೆ ಪ್ರತ್ಯೇಕಿಸುವ ಗೆರೆ ಹೆಚ್ಚು ಕೀಕ್ಷ 


[5 





(೩) (0) 


ಚಿತ್ರ 21.13 : ಅಗಾರ್‌ ತಟ್ಟೆಗಳ ಮೇಲೆ (8) ಮೈಕೊ ಬ್ಯಾಕ್ಟೀರಿಯಮ್‌ -ಫಾಟ್ಕು ಟಿರ್ಮನ 
ಮತ್ತು (0) ನೊಕಾರ್ಡಿಯಾ ಆಸ್ಚೆ ರಾಯ್ಡಿಸ್‌ಗಳ ಮೇಲ. ಬೆಳವಣಿಗೆ (X 600). “Ruth 


Gorden ಮತ್ತು H. Lecಗevalier ಅವರ ಕೃಪೆ 


ವಾಗಿಲ್ಲ... ವಾಯುಜೀವಿ ಕೊರಿನಿಘಾರ್ಮ್‌ ಬ್ಯಾಕ್ಸೇರಿಯಾಗಳು ಮತ್ತು ಮೈಕೊ 


ಬ್ಯಾಕ್ಟೀರಿಯಮ್‌-ನೊಕಾರ್ಡಿಯಾ ಗುಂಪಿನ ಜೀವಿಗಳಿಗೆ ಒಂದೇ ರೀತಿಯ ವಿಶಿಷ್ಟ ಭಿತ್ತಿ 
ಘಟಕಗಳಿವೆ (ಕೋಷ್ಟಕ 21.2). ಪೋಷಣೆ ಮತ್ತು ಜೀವದ್ರವ್ಯ ಪರಿಣಾಮಕ್ಕಿಯೆ 


52 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು .-ವಿವರಣೆ 


'ಅಥವಳಿ ಚಯಾಪಚಯಕಿ.ಯೆಗಳಲ್ಲಿ ಇವು ಒಂದೇ ರೀತಿಯಿ:ವೆ. ಮೈಕೊಬ್ಯಾಕ್ಟೀರಿಯಮ" 
ಮತ್ತಾ ನೊಕಾರ್ಡಿಯಾಗಳ DNA-ಪ್ರ ತ್ಯಾ ಮ್ಲ ಸಂಯೋಜನೆ ವಲ್ಯ ಗಳು ವಿಶಿಷ್ಟ 
ವಾಗಿ ಸ ಶ ಹೆಚ್ಚಾ ಗಿದ್ದ ರೂ, ಸ ಬಾ DNA ಪ ರಶ್ಯಾ ಪ್ದ ಸಜ 
ನೆಯ id ಫು ್ರೈಮಾಣಗೆಳು ಒಂದರ ಮೇಲೊಂದು ಪಸ ಸರಿಸಿರುತ್ತದೆ. ಆಮ್ಲೀಯ 
ದೀರ್ಥಕೆ ಪ್ರ, ಕೇವಲ ಮೈಕೊಬ್ಯಾಕ್ಟೀರಿಯಮ್‌-ನೊಕಾರ್ಡಿಯಾ ಗುಂಪಿಗೆ ಸೀಮಿತ 
ವಾಗಿದ್ದರೂ, ಈ ಗುಂಪಿನ ಜೀನಿಗಳೆಲ್ಲಕ್ಕೂ ಈ ಗುಣವಿಲ್ಲ. ಅದ್ದರಿಂದ ಇದು 
ಎಿಂಗಡಿಕೆ ಗುಣವಲ್ಲ. 


'ಬಹು ಹಿಂದೆ ವಿವರಿಸಲಾದ ಮೈಕೊಬ್ಬಾಕ್ಟೀರಿಯಮ್‌ ಮತ್ತು ನೊಕಾರ್ಡಿಯಾಗಳ 
ಪ್ರಜೀಡಗಳು (ಮತ್ತು ಈ ಜಾತಿಯ ಮಾದರಿ ಪ್ರಭೇದಗಳು) ರೋಗಕಾರಕಜೇವಿ 
ಗಳಾಗಿದ್ದವು. ಮನುಷ್ಯನ ಕ್ಷಯಕ್ಕೆ ಕಾರಣವಾದ ನಿಯೋಗಿ ಮೈ. ಟ್ಯುಬರ್‌ಕುಲೊಸಿಸ್‌ 
ಮತ್ತು “rab ಸ್‌" ಎಂಬ ಮನುಷ್ಯ ನ ಹಾಗೂ ಪಾ ಣಯ ಸೋಂಕುಗಳ 
ನಿಯೋಗಿ ನೊ. ಆಸ್ಚೆರಾಯ್ಡಿಸ್‌ ಪ್ರ BO ಇತರ SE ಮೈಕೊ 
ಬ್ಯಾಕ್ಟ್ರೀರಿಯಮ್‌ ಪ್ರಜೇದಗಳು' ಯಾವುವೆಂದರೆ, ಪಕ್ಷಿ ಹಾಗೂ ದನಗಳಲ್ಲಿ ಕ್ಷಯ 
ವನ್ನುಂಟುಮಾಡುವ ನಿಯೋಗಿಗಳು ಮಕ್ತು ಕುಷ್ಕರೋಗದ ನಿಯೋಗಿಗಳು 
ಆಮ್ಲೀಯ ದೀರ್ಫತೆ ಸಾಮಾನ್ಯವಾಗಿ ಈ ಎಲ್ಲಾ ಜೀವಿಗಳಲ್ಲಿಯೂ ಇದೆ. ಈ 
ಎರಡು ಜಾತಿಗಳ ನಡುವಣ ಪ್ರತ್ಯೇಕತೆಯು, ಪ್ರಮುಖವಾಗಿ ಕವಕಜಾಲದ ಬೆಳ 
ವಣಿಗೆಯ ವಿಸ್ತೀರ್ಣವನ್ನು ಅವಲಂಬಿಸಿರುತ್ತದೆ. ಮೈಕೊಬ್ಯಾಕ್ಟೀರಿಯಮ್‌ನಲ್ಲಿ ಕವಕ 
ಜಾಲದ ಬೆಳವಣಿಗೆಯು ಕ್ಷಣಿಕವಾಗಿದೆ ಹಾಗೂ ಹೆಚ್ಚಾಗಿ, ಯುಗ್ಮ ವಿದಳನದಿಂದ 
ಬೆಳವಣಿಗೆಯುಂಟಾಗುತ್ತದೆ ; ನೊಕಾರ್ಡಿಯಾಗಳಲ್ಲಿ ಕವಕಜಾಲದ ಅಭಿವೃದ್ಧಿ, ಪೂರ್ಣ 
ಟಿಳವಣಿಗೆ ಸಮಯದವರೆಗೂ ಮುಂದುವರೆಯುತ್ತದೆ ಮತ್ತು ಸಾಕಣೆಗಳು ನಿಲ್ಲುವ 
ಹಂತವನ್ನು ತಲುಸಿದಾಗ ಅವು ತುಂಡಾಗುತ್ತವೆ. ಆದರೆ ಈ ಪ್ರತ್ಯೇಕತೆಯು ತೀರ 
ಸೂಕ್ಷ್ಮವಾಗಿದೆ. 

ಮೈಕೊಬ್ಯಾಕ್ಲೀರಿಯಮ್‌-ನೊಕಾರ್ಡಿಯಾ ಗುಂಪಿನ ರೋಗಕಾರಕ ಜೀವಿಗಳೆಲ್ಲವೂ 
ಬಹು ನಿಧಾನವಾಗಿ ಬೆಳೆಯುವ ay ಭಾ ಟ್‌ ಇವುಗಳಿಗೆ ಮೇಣದೆ 
ನೀತಿಯ ಕವಚವಿರುವುದರಿಂದೆ ಇವುಗಳ ಕೋಶಗಳು ದ್ರವ ಮಾಧ್ಯ ಮದಲ್ಲಿ ಸಮವಾ 
ಹರಡುವುದಿಲ್ಲ. ಆದರೆ ಸುಕ್ಕಾದ, ತೆಳುವಾದ ಚಿ ಬೆಳೆಯುತ್ತವೆ. 4 
ಮಾಧ್ಯಮದ ಮೇಲೆ ಸಮುದಾಯಗಳು ವಿಲಕ್ಷಣ ರೀತಿ ಬಹು ಸುಕ್ಕಾಗಿ ಒಣಗಿರು 
ತವೆ. ಮೈಕೊನ್ಯಾಕ್ಟೀರಿಯಮ್‌-ನೊಕಾರ್ಡಿಯಾ ಗುಂಪಿನ ರೋಗಕಾರಕವಲ್ಲದ ಜೀವಿ 
ಗಳು ಸಾಮಾನ್ಯವಾಗಿ ಮಣ್ಣಿ ನಲ್ಲಿ ವಾಸಿಸುತ್ತವೆ. ಇವು ಬಹು ಬೇಗನೇ ಬೆಳೆಯೃ 
ಬಲ್ಲವು. ಕೆಲವು ವೇಳೆ ಆಮ್ಲೀಯ ದೀರ್ಫತಿ ಇವುಗಳಿಗಿರುವುದಿಲ್ಲ. ಇತರ ವಾಯು 


ಅಂತರ್‌ ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ..ಧನ ಯೂಬ್ಯಾಕ್ಟೀರಿಯಾಗಳು 253 


ಜೀವಿಗಳು ಉಸಯೋಗಿಸಿದಂತೆಹೆ ಕೆಲವು ಸಾವಯವ ಸಂಯುಕ್ತಗಳನ್ನು, ಮುಖ್ಯ 
ವಾಗಿ ಕೊಲೆಸ್ಟೆರಾಲ್‌, ಅಮೈಲ್‌ ಆಲ್ಕೊಹಾಲ್‌ ಮತ್ತು ಪ್ಯಾರಫಿನ್‌ಗಳನ್ನು ಶಕ್ತಿ 
ಮೂಲಗಳಾಗಿ ಉಪಯೋಗಿಸುವ ಇವುಗಳ ಸಾಮಥಣ್ಯದಿಂದ ಮಣ್ಣಿನಿಂದ ಇವು 
ಗಳನ್ನು ಆಯ್ಕೆಯಾಗಿ ಬೇರ್ಪಡಿಸಬಹುದು, ಕೆಲವು ರೋಗಕಾರಕ ಪ್ರಭೇದಗಳನ್ನು 
ಬಿಟ್ಟರೆ, ವೈೈಕೊಬ್ಸಾಕ್ತೀರಿಯಮ್‌_ ಮತ್ತು ನೊಕಾರ್ಡಿಯಾಗಳು ಸರಳ ಪೋಷಕಾವಶ್ಯಕತೆ 
ಗಳನ್ನು ಪಡೆದಿವೆ, ಆದರೆ ಸಾವಯವ ಬೆಳವಣಿಗೆ ಅಂಶಗಳ ಅವಶ್ಯಕತೆಯನ್ನು 
ಪಡೆದಿಲ್ಲ. 


ನಿಜಕಿರಣಣಬೆಗಳು : ಸ್ಪೆಪ್ಪೊಮ್ಮೆಸಿಸ್‌ 


ಮೂರನೆಯ ಗುಂಪಿನಲ್ಲಿ ಸ್ಟೆಪ್ಟೊಮೈಸಿಸ್‌ ಬಹು ದೊಡ್ಡ ಜಾತಿಯಾಗಿದೆ. 
ಸ್ಪೈೆಸ್ಟೊಮೈಸೀರ್ಟಗಳು ಮಣ್ಣಿನಲ್ಲಿ ಬಹಳ ಹೆಚ್ಚಾಗಿರುವ ಬ್ಯಾಕ್ಟೀರಿಯಾ ಗರಿಷ್ಟ 
ಗಳಲ್ಲಿ ಒಂದು ಗುಂಪಾಗಿವೆ. ತೇವಗೊಂಡ ಮಣ್ಣಿನ ವಿಲಕ್ಷಣ ವಾಸನೆಯು, ಬಹು 
ಪಾಲು ಈ ಜೀವಿಗಳಿಂದ ಉತ್ಪಾದಿಸಲಾದ ಬಾಹ್ರೀಕರಣಕ್ಕೊಳಗಾಗುವ ಒಂದು 
ಪದಾರ್ಥದ ಇರುವಿಕೆಯನ್ನು ರೂಪಿಸುತ್ತದೆ. ಕಳೆದ 30 ವರ್ಷಗಳಲ್ಲಿ ಸೈಸ್ಟೊ 
ಮೈಸೀಟ್‌ಗಳು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಗಳಿಸಿವೆ. ಏಕೆಂದರೆ ಅವು ವಾಣಿಜ್ಯ 
ರೀತಿ ಉಪಯುಕ್ತ ಜೈನಿಜರೋಧಕಗಳಾದ, ಸ್ಪೈೆಸ್ಟೊಮೈಸಿನ”ಗಳು ಆಕ್ಟಿನೊ 
ಮೈಸಿನ್‌ಗಳು, ಟಿಟ್ರಸೈಕ್ಸಿನ್‌ಗಳು ಮತ್ತು ಮಾಕ್ರೊಲೈಡ್‌ಗಳನ್ನು ಉತ್ಪಾದಿಸು 
ತ್ರವೆ. ಆದ್ದರಿಂದ ಈ ಗುಂಪನ್ನು, ಜೈವಿಜರೋಧಕಗಳ ಉತ್ಪಾದನೆಯ ಸಲುವಾಗಿ, 
ವ್ಯಾಪಕವಾಗಿ ಅಧ್ಯಯನ ಮಾಡಲಾಗಿದೆ. ಇದರ ನೂರಾರು ಪ್ರಭೇದಗಳಿಗೆ ನಿರ್ದಿಷ್ಟ 


ಆಧಾರವಿಲ್ಲದೆ ಹೆಸರಿಡಲಾಗಿದೆ. 


ಬೆಳವಣಿಗೆಯ ಚಿತ್ರ 


ಸಣ್ಣ ದಂಡಾಕೃ ತಿಯಿಂದ ಗೋಳಾಕಾರದ ಸಂತಾನೋತ್ಪಾದಕ ಕೋಶಗಲಾಗಿ 
(ಕೊನಿಡಿಯೊ ಬೀಜಕಣಗಳು) ಮೊಳೆಯುವುದು, ಕವಕತಂಶುಗಳ ಹೊರ ಬೆಳವಣಿಗೆ 
ಯಿಂದ ಉಂಟಾಗುತ್ತದೆ. ಒಂದು ಬೀಜಕಣದಿಂದ ಸಾಮಾನವಾಗಿ ಮೂರು 
ಅಥವಾ ನಾಲ್ವು ಕವಕತಂತುಗಳು ಬೆಳೆಯುತ್ತವೆ (ಚಿತ್ರ 21.14). ಪುನಃ ಪುನಃ 
ಕವಲೊಡೆಯುವುದರಿಂದ ಒಂದು ದಟ್ಟವಾದ, ಸುಸಂಗತವಾದ ಮೂಲಪದಾರ್ಥ 
ಕವಕಜಾಲವು ಉತ್ಕನ್ನವಾಗುತ್ತದೆ. ಬೆಳವಣಿಗೆಯ ಈ ಘಟ್ಟದಲ್ಲಿ ಘನಮಾಧ್ಯಮದೆ 
ಮೇಲಿರುವ ಸಮುದಾಯಗಳಿಗೆ ಮೃದ್ಧ ಸ್ಥಿ ಯಂತಹ ರಚನೆಯಿದ್ದು, ನುಣುಪಾದ 


ಮೇಲ್ಮೈಯಿರುತ್ತದೆ. ಮೂಲಪದಾರ್ಥ ಕವಕಜಾಲದ ಮೇಲೆ ಅಸಂಖ್ಯಾತ ಸ್ಥಳ 


254 ಬ್ಯಾಕ್ಟೇರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಗಳಲ್ಲಿ, ಸ್ವಲ್ಪ ದಪ್ಪವಾದೆ ಕವಕತಂತುವಿರುವ ಸಡಿಲವಾದ ಪದರವು ಗಾಳಿಯಲ್ಲಿರುವ 
ಪುಡಿಯಾದ ಕವಕಜಾಲವಾಗಿ ಬೆಳೆಯುತ್ತದೆ. ಇದು ಕೆಲವು ವೇಳೆ ಮಾಧ್ಯಮದೆಲ್ಲಿರುವ 
ಕವಕಜಾಲಕ್ಕಿಂತ ಬೇರೆ ರೀತಿಯ ಬಣ್ಣವನ್ನು ಪಡೆದಿರುತ್ತದೆ. ಈ ಗಾಳಿಯಲ್ಲಿರುವ 
ಕವಕಜಾಲದ ಅಂತ್ಯ ಕವಕಶಂತುವಿನ ಕ್ರಮವಾದ ತುಂಡಾಗುವಿಕೆಯಿಂದ ಕೊನಿಡಿಯೊ 
ಬೀಜಕಣಗಳು ಸರಪಣಿಗಳಲ್ಲಿ ಉತ್ಪಾದನೆಯಾಗುತ್ತವೆ. ಪಕ್ವವಾಗುವ ಸಮಯದಲ್ಲಿ 
ಅವು, ಬೀಜಕಣ ಉತ್ಪಾದಿಸುವ ಕವಕತಂತುಗಳಿಂದ ಸುಲಭವಾಗಿ ಬೇರ್ಪಡುತ್ತವೆ. 
ಕೊನಿಡಿಯೊ ಬೀಜಕಣಗಳು ಅಚಲವಾಗಿವೆ. ಅದರೆ ವಾತಾವರಣದಲ್ಲಿನ ಗಾಳಿಯ 
ಓಟದಿಂದ ಹರಡುತ್ತವೆ. 


& 


ಚಿತ್ರ 21.14: ಒಂದು ಸೈಪೊ 


ಚ್‌ 
ಮೈಸಿನ್‌ನ ಮೊಳೆಯುತ್ತಿರುವ ಕೊನಿ 
ವಕ 


ಡಿಯಾ. ಮಾಧ್ಯಮದಲ್ಲಿರುವ ಕ 
ಜಾಲದ ಬೆಳವಣಿಗೆಯ ಮೊದಲ ಫಟ್ಟ 
ಗಳನ್ನು ತೋರಿಸಲಾಗಿದೆ (ನೈಗ್ರೊಸಿನ್‌ 
ಮೌಂಟ್‌, ೫ 1,350), ಕವಕಜಾಲದ 
ಹೊರ ಬೆಳವಣಿಗೆಯು ಪ್ರಾರಂಭವಾಗಿ 
ರುವ ಮೂರು ಕೊನಿಡಿಯಾಗಳನ್ನು ಬಾಣ 
ಗಳು ತೋರಿಸುತ್ತವೆ. ಮೊಳೆಯದ ಹಲವು 
ಕೊನಿಡಿಯಾಗಳು ಕೂಡ ಇದರಲ್ಲಿ ಇವೆ, 
0. F. Robinow ಅವರ ಕೃಪೆ. 


4 





ಗಾಳಿಯಲ್ಲಿರುವ ಕವಕಜಾಲದ ಬೀಜಕಣವಿರುವ ಕವಕತಂತುಗಳ ರಚನೆಯ 
ವಿನ್ಯಾಸವು ಸ್ಥಿರವಾದ ಹಾಗೂ ವಿಭಿನ್ನವಾದೆ ಗುಣವಾಗಿದೆ. ಇದು, ಸ್ವೈೆಪ್ಟೊಮ್ಮೆಸಿಸ್‌ 
ಜಾತಿಯನ್ನು ಜಾತಿಯ ಉಪಗುಂಪುಗಳಾಗಿ ವಿಭಾಗಿಸಲು ಅವಕಾಶ ನೀಡುತ್ತದೆ. 
ಕವಕತಂತುಗಳ ಎರಡು ಬಗೆಯ ಜೋಡಣೆಗಳನ್ನು ಚಿತ್ರ 21.15ರಲ್ಲಿ ತೋರಿಸ 
ಲಾಗಿದೆ. ಖುಣಕಣ ಸೂಕ್ಷ್ಮ್ಮದರ್ಶಿನಿಯಿಂದೆ ಪರೀಕ್ಷಿಸುವುದರಿಂದ ಮಾತ್ರ ಧೃಡ 
ಪಡಿಸಿಕೊಳ್ಳ ಬಹುದಾದ ಇನ್ನೊಂದು ಬಹು ಉಪಯುಕ್ತ ನಿರ್ಧಾರಕ ಗುಣವು 
ಕೊನಿಡಿಯೊಬೀಜಕಣಗಳ ಆಕಾರ ಮತ್ತು ಮೇಲ್ಮೈ ರಚನೆಯೆನಿಸಿದೆ. ಕೆಲವು ಪ್ರ ಭೇದಗಳಲ್ಲಿ 
ಇವು ಮೃದುವಾದ ಮೇಲ್ಮೈಯನ್ನು ಪಡೆದಿವೆ. ಮಿಕ್ಟವುಗಳಲ್ಲಿ ಇವು, ಕೂದಲಿ 
ನಂತೆ ಮುಳ್ಳಿನಂತೆ ಅಥವಾ ಗಂಟಕಂತೆ ಹಬ್ಬಿರುವ ಕವಚಗಳನ್ನು ಪಡೆದಿಫೆ 
(ಚಿತ್ರ 21.16). ಕವಕಜಾಲ ತುಂಡಾಗುವಿಕೆಯು ಒಂದು ಸಾಮಾನ್ಯ ಪ್ರಕ್ರಿಯೆ 
'ಯಾಗಿರುವಂತಹ ಮತ್ತು ವಿಭಿನ್ಹ ರಚನೆಯುಳ್ಳ ಕೋಶಗಳನ್ನುತ್ಪಾದಿಸದ 11ನೇ 


ಅಂತರ್‌ಬೀಜಕಣಗಳನ್ನು ಉತ್ಬಾ ದಿಸದ ಗ್ರಾಮ್‌-ಧನ ಯೂಬ್ಯಾಕ್ಟೀರಿಯಾಗಳು 255 


ಗುಂಪಿನ ಪೂರ್ವಕಿರಣಣಬೆಗಳಿಗೆ ಹೋಲಿಸಿದರೆ, ನಿಜಕಿರಣಣಬೆಗಳಲ್ಲಿ ರಚನಾತ್ಮಕವಾಗಿ 
ಹೆಚ್ಚಿನ ಬೆಳವಣಿಗೆಯನ್ನು, ಬೀಜಕಣಗಳಿರುವ ಕವಕತಂತುಗಳ ಕೃಮವಾದ ವ್ಯವಸೆ 
ಮತ್ತು ಕೊನಿಡಿಯೊಬೀೀಜಕಣದ ವಿಲಕ್ಷಣ ರಚನೆಯವಿಭಿನ್ನ ಗುಣಗಳು ತೋರಿಸುತ್ತವೆ. 

ಸ್ಟೆಪ್ಟೊಮೈಸಿಸ್‌ ಗುಂಪಿನಲ್ಲಿ ಕೋಶಭಿತ್ತಿಯ ಮುರೈನ” ಪದರದಲ್ಲಿ ಡ್ರೈಅಮ್ಟೈನೊ 
ವಿಮಿಲಿಕ್‌ ಅಮ್ಲುದ [| ಐಸೊಮರ್‌ ಇದ್ದು, ಅವು ಇತರ ಬ್ಯಾಕ್ಟೀರಿಯಾಗಳಿಂದ 
ರಾಸಾಯನಿಕವಾಗಿ ಬೇರೆಯಾಗಿರುತ್ತವೆ. 





ಟಗ ನ 


ಹ i 
ಟಟ ದ್ಹ ತೌ Fj ನ 
ಮುಸುರೆ SPAS: NS 


ಚಿತ್ರ 21,15: ಎರಡು ಸ್ಟೈಪ್ಮೊಮೈಸ್ನಿಟ್‌ಗಳ ಗಾಳಿಯೆಲ್ಲಿರುವ ಕವಕಜಾಲದ ಭಾಗಗಳು. 
ಕೊನಿಡಿಯಾಗಳನ್ನು ಉತ್ಪಾದಿಸುವ ಕವಕತಂತುಗಳ ಎರಡು ಬೇರೆ ಬೇರೆ ರೀತಿಯ ಜೋಡಣೆಗಳನ 
ತೋರಿಸಲಾಗಿದೆ. ಛಾಯಾಚಿತ್ರ (8) X 2,673, ಗ, ಓ60೧8%81167 ಅವರ ಕೈಪೆ 


(0) X 2,322, Peter Hirsch ಅವರ ಕೃಪೆ. 


2 
1” 3G 


ಆಕ 


256 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 





ಜೆತ್ರ 21.6 : ಆರು ಬೇರೆ ಬೇರೆ ಸ್ಪಪ್ಟೊಮೈಸಿಸ್‌ ಪ್ರಭೇಧಗಳು ಕೊನಿಡಿಯೊಬೀಜಕಣಗಳ ಯಣ 
ಕಣ ಸೂಕ್ತ ಹ ನಕ್ಷೆಗಳು. ಇವು ಬೇರೆ ಬೇರೆ ವಿಧಗಳ ಮೇಲ್ಮೈರಚನೆಯನ್ನು ಮತ್ತು ಜು 
ತೋರಿಸುತ್ತವೆ: (8) ಸ್ಪೈ. ಕಾಕ್ಕೆ. ಮೃದುವಾದ ಬೀಜಕಣಗಳನ್ನು ಉತ್ಪಾದಿಸುತ್ತವೆ (0) ಸ್ಪ. 
ಹಿರ್ಲುಟಸ್‌, ಮೊಂಡಾದ ಮುಳ್ಳುಗಳನ್ನುಳ್ಳ ಬೀಜಕಣಗಳನ್ನು ಉತ್ಪಾದಿಸುತ್ತವೆ; (0) ಸ್ಟೈ. ಗ್ರಿಸಿ 
ಯೊಪ್ಲಾನಸ್‌, ನಂಟ:ಗಂಟಾದ ಭೀಜಕಣಗಳನ್ನು ಹೊಂದಿದೆ; (ರ) ಸ್ವ. ಎರೊಫ್ಕಾಸಿಎನ್ಸ್‌, 
ಮೃದುವಾದ ಆದರೆ “ಕೇಸರಗುಚ್ಛ್ಚ' ದಂತಹ ವಿಶೇಷ ಬೀಜಕಣಗಳನ್ನು ಹೊಂದಿದೆ ; (6) ಎಸ್‌. 
ಫ್ಯಾ ಸಿಕುಲೇಟಸ್‌, ಉದ್ದವಾದ ಚೂಪಾದ ಮುಳ್ಳುಗಳನ್ನುಳ್ಳ ಬೀಜಕಣಗಳನ್ನು ಹೊಂದಿದೆ; (1) 


ಅಂತರ್‌ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಬಾ ಕ್ಕೆ £ರಿಯಾಗಳು 257 


ಎಸ್‌. ಫ್ಲಾಮೊವಿರಿಡಿಸ್‌., ಕೂದಲಿನಂತಹ ಬೀಜಕಣಗಳನ್ನು ಹೊಂದಿದೆ. H. ರ. Tresner, 
ಡಸ ಪ್ರಯೋಗಶಾಲೆ, ಇವರ ಕೃಪೆ: Intern. J. Syst. 88೦16710|ನಿಂದ ಅಂಶಿಕ 
ವಾಗಿ ಪುನಃ ರಜಿಸಲಾಗಿದೆ. 18, 69-189 (1968). 


ಶರೀರಶಾಸ್ತ್ರೀಯ ಗುಣಗೆಳು 


ಸೈಪ್ಟೊಮೈಸೀಟ್ಟಗಳೆಲ್ಲವೂ ನಿಶ್ಚಿತ ನಾಯುಜೀವಿಗಳು ಮತ್ತು ಸರಳ ಪೋಷಣಾ 
ವಶ್ಯಕತೆಗಳನ್ನು ಪಡೆದಿವೆ. ಇವುಗಳಲ್ಲಿ ಯಾವ್ರದಕ್ಕೂ ಸಾವಯವ ಬೆಳೆವಣಿಗೆ ಅಂಶ 
ಗಳ ಅವಶ್ಯಕತೆಯಿಲ್ಲ. ಇವು ಉಪಯೋಗಿಸುವಂಥ ಇಂಗಾಲ ಮತ್ತು ಶಕ್ತಿಮೂಲಗಳ 
ವ್ಯಾಪ್ತಿಯನ್ನು ಕ್ರಮಬದ್ಧ ವಾಗಿ ಪರೀಕ್ಷಿಸಿಲ್ಲದಿದ್ದರೂ ಈ ವ್ಯಾಪ್ತಿ ಯು ಬಹುಪಾಲು 
ಪ ನ್ರಭೇದಗಳಿಗೆ ಹೆಚ್ಚಾ ಗಿರುವಂತೆ ಕಂಡುಬರುತ್ತದೆ. ಸೈಪೊ ಸಮೈೈಸೀಟ್‌ಗಳು ಏಚಿತ್ರ 
ರೀತಿಯಲ್ಲಿ ಚಟ ಗತ ಒ೦ದು ನೈಸರ್ಗಿಕ ಮೂಲಪದಾರ್ಥವು ರಬ್ಬರ್‌ 
ಆಗಿರುತ್ತದೆ ; ಲ್ಯಾ ಟೆಕ್ಸ್‌ ಕಣಗಳ ಒಂದು ವಿಲಂಬಿಯ ಸಾವಯವ ಘಟಕವಾಗಿರು 
ವಂತಹ ಹೆಚ್ಚಿಸ ವಿಕೆ ಸಾಕಣೆಗಳಲ್ಲಿ ಈ ಗುಂಪಿನ ಜೀವಿಗಳು ಮಾತ್ರ ಬೆಳೆಯುತ್ತವೆ. 


ವ 
ಬಹುತೇಕ 100 ಬೀನ ಛೇದಕ ಕಿಣ್ವಗಳನ್ನು ಸ್ರವಿಸುತ್ತವೆ ; ಇದು ಜಿಲಟನ” 
ಅನ್ನು ದ್ರವೀಕರಿಸುವ ಸ ಸಾಮರ್ಥ್ಯದಿಂದ ತೋಣಿಸಲ್ಪಡುತ್ತದೆ. ಬಹುಪಾಲು 
ಪ್ರ ಬ್ಯಾಸ್ಟ್ವೇರಿಯಾಗಳು ಉತ್ಪಾದಿಸುವಂಶಹ ಕೋಶಬಾಹ್ಯದ ಕಿಣ್ವಗಳ ಇನ್ನೊಂದು 
ವರ್ಗದಲ್ಲಿ, ಮುರೈೈನ್‌'ಗಳಲ್ಲಿ ಕೆಲವು ಬಂಧಗಳನ್ನು ವಿಶೇಷವಾಗಿ ಛೇದಿಸುವಂತಹ 
ಹೈಡ್ರೊ ಡಾ ಲೇಸ್‌ಗಳಿರುತ್ತವೆ ; ಈ ಕಿಣ್ವಗಳು ಛೇದನಕ್ಕೆ ಅವಕಾಶವಿರುವಂಥ ಬಂಧ 
ಗಳಿರುವ ಭಿತಿ ಶಿಗಳನ್ನುಳ್ಳ ಇತರ ಬ್ಯಾಕ್ಸೈ "ರಿಯಾಗಳನ್ನು ನಾಶಪಡಿಸಬಲ್ಲವು. ಬಹು 
ಪಾಲು ಸ್ಟಪ್ಪೊಮೈಸಿಸ್‌ಗಳ ತಳಿಗಳ ಬ್ಯಾಕಿ ಕ್ರೀರಿಯಾ ಛೇದಕ ಗುಣ ಗಳನ್ನು , ಬಾ ್ಯಾಕ್ಟೈ 
ರಿಯಾ. ಸಳ ಕೋಶಗಳನ್ನುಳ್ಳ ಒಂದು Lely Sc ತಟ್ಟೆ ಗಳ ಮೇಲೆ ಸಕ ವುಗಳನ್ನು 
ಎಳೆಯುವುದರಿಂದ ಸುಲಭವಾಗಿ ತೋರಿಸಬಹುದು. 

ಸೆ ಟ್ರಷ್ಟೊಮ್ಮೈಸೀಟ್‌ ಗಳು ಹೆಚ್ಚಾ ಗ ಉಷ್ಣಪ್ರಿಯಗಳಾಗಿವೆ, ೧25ರಿಂದ 400೭ 


ಉಷ್ಣ ತೆಯ ಮ್ಯಾಪ್ಲಿಯಲ್ಲಿ ಇವು ಚೆನ್ನಾಗಿ ಬೆಳೆಯುತ್ತವೆ. 


ಸ್ಟ್ರೆಪ್ಟೊನೈಸಿಸ್‌ಗಳ ತಳಿಶಾಸ್ತ್ರ 


ಸ್ಟೈೆಪ್ಟೊಮ್ಮೆಸಿಸ್‌ ತಳಿಗಳ “ಮೈ ಆನುವಂಶೀಯ ಟಾ ಜ| ಸರಾಯಿ 
1956ರಲ್ಲಿ ಮೊದಲ ಬಾರಿಗೆ Ee ಅನಂತರ ಸ್ಪೈ. ಕೆ 
ಪ್ರಭೇದೆಗಳೊಂದಿಗೆ ವ್ಯಾಪಕವಾಗಿ ತಳಿಶಾಸ್ತ್ರದ ad 
ರಚನೆಯಲ್ಲಿ ಅತ್ಯಂತ ಸಂಕೀರ್ಣವಾದ ಪೂರ್ವಕೇಂದ್ರಿ ಜೀವಿಗಳಲ್ಲಿ ಸ್ಟೈಪೊ 
ಮೈಸೀಟ್‌ಗಳು ಸೇರಿರುವುದರಿಂದ ರಚನೆಯಲ್ಲಿ ಬಹು ಸರಳವಾದ 

ಸ ವ್ರ 

ಜೀವಿಯಾದ ಎಷೆರಿಷಿಯಕೊಲಿಯ ವಿಭಿನ್ನ ಆನುವಂಶೀಯ Ri ಅವು ಹೊಂದಿರ 
ಬರ್ಧರಿಸುವುದು ಕುತೂಹಲಕರವಾಗಿಯೇ ಇದೆ. 


el 
y 
6 
ಢಿ 


ಇಸು 


A 


ಖಿ ಶಿ ದ್ನ ಇ 
ತ್ರೃಪೋ ಇಲ್ಲವೋ ಎಂಬುದನ್ನು 


258 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 

ಸ್ಟೈ. ಕೊಲಿಕಲರ್‌ನಲ್ಲಿ ಕೂಡುವಿಕೆಗಳು ಕೊನಿಡಿಯೊ ಬೀಜಕಣಗಳನ್ನು ಅಥವಾ 
ಉತ್ಸರಿವರ್ತಿತ ತಳಿಗಳ ಕವಕತಂತುಗಳ ತುಂಡುಗಳನ್ನು ಒಟ್ಟಾಗಿ ಬೆಳೆಸುವುದರಿಂದ 
ನಡೆಸಲ್ಪಡುತ್ತವೆ. ಈ ರೀತಿಯ ಅನುವಂಶೀಯವಾಗಿ ಬೆರಕೆಯಾದ ಸಾಕಣೆಗಳ 
ಅಭಿವೃದ್ಧಿಯ ಸಮಯದಲ್ಲಿ, ಸಂಯುಕ ಕೋಶಗಳು ಉತ್ಪಾದಿತವಾಗುತ್ತವೆ ಮತ್ತು 
ನಂತರ ಪುನರ”ಸಂಯೋಜನೆಗಳಾಗುತ್ತವೆ. ಕೊನಿಡಿಯಗಳನ್ನು ಬೇರ್ಪಡಿಸಿ ಅವು 
ಗಳನ್ನು ವಿಶ್ಲೇಷಿಸುವುದರಿಂದ ಪುನರ್‌ಸಂಯೋಜಿತಗಳ ಗುಣಗಳ ಅಧ್ಯಯನ ನಡೆಸ 
ಬಹುದು. ಎ. ಕೊಲಿಯಲ್ಲಿ ವಿಶಿಷ್ಟವಾಗಿರುವಂತಹ ಕೂಡುವಿಕೆ ವಿಧದ ನಿರ್ದಿಷ್ಟತೆ 
ಇವುಗಳಲ್ಲಿ ಕಂಡುಬರುವುದಿಲ್ಲ; ಎಲ್ಲೂ ತಳಿಗಳೂ ಒಂದಕೊ ಸಂದು ಫಲವತ್ತಾಗಿರುತ್ತವೆ. 
ಇತರ ವಿಧಗಳಲ್ಲಿ ಎರಡು ಜೀವಿಗಳ ಅನುವಂಶೀಯ ವ್ಯವಸ್ಥೆಗಳು ಸಾಮಾನ್ಯವಾಗಿ 
ಒಂದೇ ರೀತಿ ಕಂಡುಬರುತ್ತವೆ. ಎರಡರಲ್ಲೂ ಸಂಯುಕ್ತಕೋಶಗಳು ಅಂತಿಕ ದ್ವಿಗುಣಿತ 
ಗಳಾಗಿವೆ, ಅಥವಾ ಮೆರೊಜ ಗೋಟ್‌ಗಳಾಗಿನೆ. ಅಲ್ಲೀಲುಗಳಲ್ಲಿ ಒಂದನ್ನು ತೆಗೆದು 
ಹಾಕುವುದರಿಂದ, ಸಾಧಾರಣ ಅಗುಣಿತ ಸ್ಥಿತಿಯನ್ನು ಉಂಟುಮಾಡಬಹುದು. 
ಸ್ಟೃಪ್ಪೊಮೈಸಿಸ್‌ ಕೊಲಿಕಲರ್‌ ನಲ್ಲಿ ಒಂದೇ ಒಂದು ಬಂಧಿಸುವ ಗುಂಪಿಜೆ, ಇದರಿಂದೆ 
ಒಂದೇ ಒಂದು ವರ್ಣತಂತುವನ್ನು ಇಲ್ಲಿ ಕಾಣಬಹುದು. ಇದು ಎ. ಕೊಲಿಯದರಂತೆ 


ವೃತ್ತೂಕಾರವಾಗಿರುತ್ತಜೆ ಎಂದು ಸಾಮಾನ್ಯವಾಗಿ ವಿವರಿಸಲಾಗಿದೆ. 


ಮೈಕ್ರೊಮೋನೊಸ್ಟೋರ 

ಮೈಕ್ರೊಮೋನೊಸ್ಟೋರ ಜಾತಿಯ ನಿಜಕಿರಣಣಬೆಗಳು, ಒಬಾ ದ) ಮೃದುವಾದ 
ಹಾಗೂ ಗಾಳಿಯಲ್ಲಿ ಕವಕಜಾಲವಿಲ್ಲದ ಸಮುದಾಯಗಳನ್ನುತ್ತಾದಿಸುತ್ತವೆ. ಗೋಳಾ 
ಕಾರದ ಅಥವಾ ಅಂಡಾಕಾರದ 
ಕೊನಿಡಿಯೊಬೀಜಕಣವು, ಕವ ಕ 
ತಂತುವಿನ ಚಿಕ್ಕ ಕೊಂಬೆಯ ತುದಿ 
ಯಲ್ಲಿ ಬೆಳೆಯುತ್ತವೆ. ಈ ರೀತಿಯ 
ಸೊನಿಡಿಯೊಬೀ ಜಕಣಗಳು ಸಮು 
ದಾಯೆದ ಎಲ್ಲೂ ಕಡೆಯೂ ಹರಡಿರು 
ತ್ತವೆ (ಚಿತ್ರ 112). 


A ಗ ಸ್ರ ಸ ಕ ವೆ ಕ ಕ 
ಚೆ AEST 3 ಮೈಕ್ರೊಮೋನೊ 
ಸ್ಟೋರ ಕಾಲಿಯ ಕವಕತಂಶುಗಳ ತುದಿ 


ಗಳಲ್ಲಿ ಗೋಳಾಕಾರದ ಕೊನಿಡಿಯೊಬೀಜ 
ಕಣಗಳು ಒಂಟಿಯಾಗಿವೆ (ಸ್ಥಿತಿ ವೈದೃಶ್ಶ. 
X 1,965). 6, M. ಓಟ 666 
ಗಾ8ಗಣ ಅವರ ಪೆರಿಂಗ್‌ ಕಾರ್ಪೊರೇಷ 


ನ್‌ನ ಕೃಪೆ. 





ಅಂತರ್‌ಬೀಜಕಣಗಳನ್ನು ಉತ್ಪಾದಿಸದ ಗ್ರಾಮ್‌-ಧನ ಯೂಬ್ಯಾಕ್ಟೀರಿಯಾಗಳು 259 


ಮೈಕೊ,ಮೋನೊಸ್ಪೊರಪ್ರ ಬೇದೆಗಳು ಮಣ್ಣಿನಲ್ಲಿರುತ್ತ ವೆ. ಆದರೆ ಇವು ಸೈೆಪ್ಟೊ 
ಮೈಸೀಟ್‌ಗಳಿಗಿಂತಲೂ ಕಡಮೆ ಪ್ರಮಾಣದಲ್ಲಿರುತ್ತವೆ. ಇವು ತೇವಾಂಶ ಹೆಚ್ಚಾಗಿರುವ 
ಸ್ಥಳಗಳಲ್ಲಿ (ಉದಾ: ಕೊಳದ ಕೆಸರಿನಲ್ಲಿ) ಕೂಡ ಕಂಡುಬಂದಿವೆ; ಇವುಗಳಲ್ಲಿ ಹೆಚ್ಚಿನವು 
ನಿಶ್ಚಿತ ಮಾಯುಜೇವಿಗಳಾಗಿವೆ ; ಆದರೆ ನಿಜಕಿರಣಣಬೆಗಳ ಗುಂಪಿನಲ್ಲಿ ಕೆಲವು 
ಅವಾಯುಜೀಪಿಗಳಿರುವ ಗುಂಪು ಇದೊಂದೇ ಆಗಿದೆಯೆಂಬುದು ಗಮನಾರ್ಹ ಅಂಶ 
ವಾಗಿದೆ. ಅಮಾಯುಜೀವಿ ಮೈಕ್ರೊಮೋಸೊಸ್ಟೋರ ಪ ಬಭೇದಗಳನು R ಗೆದ್ದಲುಹುಳದ 
ಕರುಳಿನಿಂದ ಬೇರ್ಷಡಿಸಲಾಗಿದೆ ; ಇವುಗಳಲ್ಲೊಂದು ಸೆಲ್ಲುಲೋರ್ಸಅನ್ನು ಹುದುಗಿಸ 
ಬಲ್ಲದು. 

ಮೈಕ್ರೊಮೋನೊಸ್ಪೊರ ಗುಂಪು ಸಾಧಾರಣವಾಗಿ ನಡುಉಷ್ಣ ಪ್ರಿಯಗಳಾಗಿದ್ದು > 
4010 ನಲ್ಲಿ ಹೆಚ್ಚು ಬೆಳವಣಿಗೆಯನ್ನು ತೋರಿಸುತ್ತವೆ. ಆದರೂ ಇವುಗಳ 
ಕೊನಿಡಿಯೊಬೀಜಕಣಗಳಿಗೆ ಹೆಚ್ಚಿನ ಶಾಖನಿರೋಧಕಶಕ್ತಿ ಇದೆ. ಆದುದರಿಂದ, 5 
ನಿಮಿಷಗಳ ಕಾಲ 8090 ಉಷ್ಣತೆಯಲ್ಲಿಟ್ಟಾಗಲೂ ಸಹ ಇವು ಜೀವಿಸಬಲ್ಲವು. 


ಉಷ್ಣಪ್ರಿಯ ಕರಣ ಅಣಬೆಗಳು 


ಸಸ್ಯಪದಾರ್ಥಗಳಿಂದಾದ, ಸಂಯುಕ್ತ ವಸ್ತುಗಳಿಂದ ಸಂಯೋಜನೆಗೊಂಡ 
ಗೊಬ್ಬರಗಳು ಸ್ವಯಂಪ್ರೇರಿತವಾಗಿ ಶಾಖವನ್ನುತ್ಪಾದಿಸುತ್ತವೆ (ಉದಾ : ತೇವ 
ಗೊಂಡ ಹುಲ್ಲಿನ ಬಣವೆಗಳು). ಇವುಗಳಲ್ಲಿ ಉಷ್ಣನ್ರಿಯ ಸೂಕ್ಷ್ಮ ಜೀವಿರಾಶಿಯ 
ವಿಶಿಷ್ಟ ಅಂಗವಾಗಿ ಉಷ್ಲೃಪ್ರಿಯ ಕರಣಣಬೆಗಳಿರುತ್ತವೆ. ಈ ಉಷ್ಣನ್ರಿಯ ಜೀವಿ 
ಗಳಲ್ಲಿ ಥರ್ಮೊಲಕ್ವಿನೊಮ್ಮೆ ಸಿಸ್‌ ಬಹು ವಿಶಿಷ್ಟವಾದ ಜೀವಿ. ಇದು 6890ವರೆಗಿನ 
ಉಷ್ಣತೆಯಲ್ಲಿ ಬೆಳೆಯಬಲ್ಲದು, ಹಾಗೂ 4590 ಅಥವಾ ಅದಕ್ಕಿಂತ ಕಡಮೆ 
ಉಷ್ಣತೆಯಲ್ಲಿ ಬೆಳೆಯಲಾರದು. ಇದರ ಸಮುದಾಯಗಳು ಘನಮಾಧ್ಯಮಗಳ 
ಮೇಲೆ ಇತರ ನಿಜಕಿರಣಣಬೆಗಳಿಗಿಂತಲೂ ಹೆಚ್ಚಾಗಿ ಹರಡುತ್ತವೆ. ಇವು ಪಕ್ವ 
ವಾದಾಗ ಗಾಳಿಯಲ್ಲಿರುವ ಬಿಳಿಯ ಹಾಗೂ ಪುಡಿಯಾದ ಕವಕಜಾಲದಿಂದ ಮುಚ್ಚ 
ಲ್ಪಟ್ಟರುತ್ತವೆ. ಗಾಳಿಯಲ್ಲಿರುವ ಕವಕತಂತುಗಳ ತುದಿಗಳಲ್ಲಿ ಕೊನಿಡಿಯೊಬೀಜಕಣ 
ಗಳು ಒಂದೊಂದಾಗಿ ಉತ್ಪಾದಿತವಾಗುತ್ತವೆ. ಇವುಗಳ ಇರುವಿಕೆಯ ಸ್ಥಳದಿಂದ, 
ಫರ್ಮೋಲಅಕ್ಷಿನೊಮ್ಮೈಸಿಸ್‌ಗಳೆನ್ನು ಮೈಕ್ರೊಮೋನೊಸ್ಟೋರಗಳಿಂದ ಪ ತ್ಯೇಕೆಸಬಹುದು. 


ಸ್ಟೊರಾಂಜಿಯಮ್‌ ಉತ್ಪಾದಿಸುವ ಬೀಜಕಣಗಳು 


ನಿಜಕಿರಣಣಜಿಗಳ ಈ ಗುಂಪಿನ ಜೀವಿಗಳನ್ನು 1950ರಲ್ಲಿ ಕಂಡುಹಿಡಿಯ 
ಲಾಯಿತು. ಈ ಗುಂಪಿನ ಬಹುಪಾಲು ಜೀವಿಗಳು ಗಾಳಿಯಲ್ಲಿರುವ ಕವಕಜಾಲ 


260 ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ವನ್ನು ಉತ್ಪಾದಿಸುವುದಿಲ್ಲ. ದಟ್ಟವಾದ ಮಾಧ್ಯಮದಲ್ಲಿನ ಕವಕಜಾಲದಿಂದ ಕವಕ 
ತಂತುಗಳ ತುದಿಗಳಲ್ಲಿ ಊತ ಉಂಟಾಗುತ್ತದೆ ; ಊದಿದ ಭಾಗಗಳು ಅಡ್ಡಗೋಡೆ 
ಗಳಿಂದ ಬೇರ್ಪಟ್ಟು ಸ್ಫೊರಾಂಜಿಯಮ” ಆಗುತ್ತದೆ. ಈ ಸ್ಫೂರಾಂಜಿಯಮ್‌ನಲ್ಲಿ 
ಬೀಜಕಣಗಳು ಉತ್ಪಾದಿತವಾಗುತ್ತವೆ. ಆಕ್ಚಿನೊಪ್ಲೇನಿಸ" ಪ್ರಭೇದೆಗಳ ಸ್ಫೊರಾಂಜಿ 
ಯಮ್‌ನ ರಚನೆಯನ್ನು ಚಿತ್ರ 21.18ರಲ್ಲಿ ತೋರಿಸಲಾಗಿದೆ. ಸ್ಫೊರಾಂಜಿಯಮ್‌ನ 
ಭಿತ್ತಿಯು ಬಿರಿಯುವುದರಿಂದ ಸ್ಪೊರಾಂಜಿಯೊಬೀಜಕಣಗಳು ಅಂತ್ಯದಲ್ಲಿ ಹೊರಗೆ 
ಬರುತ್ತವೆ. ಈ ಗುಂಪಿನ ಕೆಲವು ಜೀವಿಗಳಲ್ಲಿ ಪಕ್ವವಾದ ಸ್ಫೊರಾಂಜಿಯಾಗಳ 
ಬಿರಿಯುವಿಕೆಯನ್ನು, ನೀರಿನಲ್ಲಿ ಅವುಗಳನ್ನು ಮುಳುಗಿಸುವುದರಿಂದ ಪ್ರಚೋದಿಸ 
ಬಹುದು, ಈ ಗುಣವು ಶಿಲೀಂಧ್ರಗಳಿಗೆ ಸೇರಿದ ನೀರಿನಲ್ಲಿರುವ ಫೈಕೊಮೈೈಸೀಟ್‌ 
ಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುತ್ತದೆ. ಈ ಗುಂಧಿನ ಜೀವಿಗಳನ್ನು ಮಣ್ಣಿ 
ನಿಂದಲೂ ಆಯ್ಕೆ ಮಾಡಬಹುದು. ಆದರೂ ಮೊದಲಬಾರಿಗೆ ಇವುಗಳನ್ನು ನಿರ್ಮಲ 


ವಾದ ನೀರಿನಲ್ಲಿ ಕಂಡುಹಿಡಿಯಲಾಯಿತು. ಇದು ವಿಶಿಷ್ಟ ರೀತಿಯ ಒಂದು ಜಲಚರ 


ಚಿತ್ರ 21.18 : ಆಕ್ಕಿಮೊಪ್ಲೇನಿಸ್‌ಗಳ 
ಜಿಯಾ (8) ಒಂದು ಸಮ್ಮ 
ದಾಯದ ಮೇಲ್ಮೆ ಯಲ್ಲಿ ಅವಲೋಕಿಸಿದ 
ಪಕ್ಷವಾದ ಸ್ಫೊರಾಂಜಿಯಾಗಳ ಒಂದು 
ಗುಂಪು ಚಿತ್ರದ ಒಳಚಿತ್ರದಲ್ಲಿ ತೋರಿಸ 
ಗಿದೆ. (ಬೆಳಕಿನಿಂದ ಪ್ರಕಾಶಮಾನವಾದ 
). (0) ನೀರಿನಲ್ಲಿರುವ ಒಂದು 
ವಕತಂತುವಿಗೆ ಜೋಡಿಸಲ್ಪಟ್ಟ ಎರಡು 
ಪಕ್ವವಾದ ಸ್ಫೊ ರಾಂಜಿಯಾಗಳು (ಸ್ಥಿತಿ- 
ವೈದೃಶ್ಶ ಪ್ರಕಾಶಿಸುವಿಕೆ). H. Lech- 
evalier ಮತ್ತು ೧, E. Holbert 
ಅವರ ‘Electron microscopic 
observation of the sporangial structure of Actinoplanes ‘ನಿಂದೆ, 
J. Bacteriol, 89, 217 (1965). 





ಗುಂಪಿನಂಕೆ ಕಂಡುಬರುತ್ತದೆ. ಸ್ಫೊರಾಂಜಿಯಮು ಬಿರಿಯುವ ವಿಧಾನದೊಂದಿಗೆ 
ಪರಿಸರಶಾಸ್ತ್ರೀಯ ವಿವರಣೆಯು ಹೊಂದಿಕೊಳ್ಳು ತ್ತದೆ. ಈ ಗುಂಪಿನ ಕೆಲವು ಜೀವಿ 
ಗಳು ಚಲಿಸುವ ಕಶಾಂಗಗಳನ್ನುಳ್ಳ ನ್ಫೊರಾಂಜಿಯೊಬೀಜಕಣಗಳನ್ನು ಉತ್ಪಾದಿಸು 
ವುದರಿಂದ ಇದಕ್ಕೆ ಇನ್ನೂ ಹೆಚ್ಚಿನ ಬೆಂಬಲ ದೊಕೆತಿದೆ. ನಿಜಕಿರಣಣಬೆಗಳಲ್ಲಿ, 
ಕಶಾಂಗಗಳನ್ನು ಪಡೆದಿರುವಂತಹ ಪರಿಸ್ಥಿತಿ ಇದೊಂದೇ ಆಗಿದೆ. 


ಅಂತರ್‌ಬೀಜಕಣಗಳನ್ನು ಉತ್ಪಾದಿನದ ಗ್ರಾಮ್‌-ಧನ ಯೂಬ್ಯಾಕ್ಟೀರಿಯಾಗಳು 261 


ಈಗಾಗಲೇ ಬಹುಪಾಲು ಜಾತಿಗಳನ್ನು ವಿವರಿ 
ವಾಗಿ ಬ ಸು ಆಕಾರದಿಂದ ಮತ ಕೂರಾಂಜಿ ಜಿಯೊ ಬೀಜಕಣಗಳ 
ಸ್‌" |.) ಮತು ಸ್ಟೆ ಶಿಲೊ ಇಸ್ಟೊರ 


ಶಚನೆಯೆ ಆಧಾರದಿಂದ ಪ ರ್ರತ್ಯೈ (ಶೆಸಲಾಗಿದೆ, ಆಕ್ಕಿಮೆ ಪ್ಲೇ? ಸೈ 
ಳಲ್ಲಿ ಸ್ಟೊರಿ ಜಟ. ED ತಿಯಲ್ಲಿದ್ದು ಕಶಾಂಗಗಳ ಕುಚ ನಿಂದ ಚಲಿಸ್ಕ 
೧ ಛಿ ೧೧ ಓ€ಓೃ ಳಿತ 


ಗಿದೆ. ಯ ಮುಖ್ಯ 


ಸಲಾ 
ನಿ ಸೊ 


2 


[91 


ವಿ. ಆಕ್ಚಿನೊಪ್ಲೇನಿಸ್‌ಗಳ ಬೀಜಕಣಗಳು ವಕ್ರಾಕಾರವಾಗಿ ಅಥವಾ ಸುರುಳಿಯಾ 
ಕಾರವಾಗಿರುತ್ತವೆ. ಸೈಪ್ಥೊಸ್ಪೊರಾಂಜಿಯಮ್‌ನ್ನಲ್ಲಿ ಬೀಜಕಣಗಳು 


“ಇ 


ಅಚಲವಾಗಿರು 
ತ್ರವೆ ಮತ್ತು ಚಿಕ್ಕ ದಂಡಾಣುಗಳಾಗಿರುತ್ತವೆ. 
ಶರೀರಶಾಸ್ತ್ರೀಯವಾಗಿ ಸ್ಫೊರಾಂಜಿಯಮ ಉತ್ಪಾದಿಸುವ ಕಿರಣಣಬೆ 
ಗಳು, ಸ್ಮೈಪ್ಟೊ ಮೈಸೀರ್ಟಗಳಂತೆ ಆಥವಾ ವಾಯುಜೀವಿ 'ಮೈತ್ರೊಮಾನೊಸ್ಟೊ ರ 
ಗಳಂತಿರುತ್ತವೆ. ಇವು, ಸರಳೆ ಪೋಷಣಾ ವಶ್ಯ ಕತೆಗಳನ್ನು ಪಡೆದಿರುವ ಬ್ಯ 
ವಾಯುಜೀವಿ ನಡುಉಪ್ಣವ್ರಿಯ ಜೀ ಜೀವಿಗಳಾಗಿವೆ. 


ಪಾರಿಭಾಷಿಕ 


ಅಂತರ್‌ ಜಾತೀಯ 1೧161067910 
ಅಂತರ್‌ಬೀಜಕಣ ಕEndospore 


ಅಕಶೇರುಕಗಳು ಗvertabrates 
ಅಡಾನ್‌ 
ಸೋನಿಯನ್‌ Adansonian 


ವರ್ಗೀಕರಣ (8%೦ಗಿ೦77)/ 
ಅದ್ಯುತಿಸಂಶ್ಲೇಷಕೆ Nonphotosyn- 
ಬ್ಯಾಕ್ಟೀರಿಯಾ thetic bacteria 


ಅಪಕರ್ಷಕ Reductive 
ಪ್ರಕ್ರಿಯೆ pr೦cess 
ಅಲ್ಪವಾಯು 


ಪ್ರಯ Microaerophilic 
ಅಲಸ, ಸಸ್ಕಕ Vegitative 
ಅವಾಯುಜೀವೀ Aಗಷ೩erobic 
ಯ ಉಸಿರಾಟ respiration 
ಆಮಶಂಕೆ ಭೇದಿ Bacillary 
dysentry 
Oxidative 
ಫಾಸ್ಟಾರಿಲೀಕರಣ phosphorylation 
ಎಪಿಸೊಮ್‌ಗಳ ಮEpisomai 
ವರ್ಗಾವಣೆ transfer 


' ಉತ ರ್ಷಕ 


ಎಮ್ಮೆನ್‌ 
ಮೇಯರ್‌ Emden-mayer- 
ಪಾಫ್‌ ಮಾರ್ಗ 001 pathway 
ಐಚ್ಛಿಕ Facultaiive 
ಅವಾಯುಜೀವಿ 8೧೩67೧06 
ಕಟ್ಟುನಿಟ್ಟಾದ Obligate 
ಸ್ವಯಂಪೋಷಿತ auto- 
ಗಳು ಕtrophs 
ಕಬ್ಬಿಣ Iron 


ಬ್ಯಾಕ್ಟೀರಿಯಾ bacteria 


ಶಬ್ದಕೋಶ 


ಕೆರಗುವ Melting 
ಉಷ್ಣತೆ temperature 

ಕರುಳಿನ Entertic 

ಬ್ಯಾಕ್ಟೀರಿಯಾ bacteria 
ಕಶೇರುಕ Vertebrate 
ಕಾರ್ಯಪ್ರವೃತ್ತ Activated 

ರಾಡಿ ವಿಧಾನ sludge process 

ಕುಲ Phylum 
ಕೋನಾಕಾರ Angular 


ಬೆಳವಣಿಗೆ growth 
ಕ್ಲೊರೊಬಿಯರ Chlorobium 

ಕೋಶಕ (6501016 
ಗಂಧಕೆಉತ್ಯರ್ಷಕ Sulfur 

ಗಳು oxidizers 

ಗಾಳಿಯ ಕುಹರಗಳು Gas vacuoles 
ಗ್ರಾಮ್‌.ವ್ಯತ್ಯಾಸ Gram 

ವಾಗುವಿಕೆ varlability 


ಜಲಜನಕ Hydrogen 
ಬ್ಯಾಕ್ಟೇರಿಯಾ bacteria 

ಜಾತಿ Genus 

ಜಾರುವ Gliding 


ಬ್ಯಾಕ್ಟೀರಿಯಾ bacteria 
ಜೈಲ್‌-ನೀಲ್‌ಸನ್‌ Ziehl- 
ಕಲೆ ೧6156೧ stain 
10106108 
species 
ತುದಿಯಲ್ಲಿ Polarly 
ಕಶಾಂಗವುಳ್ಳ 11866118166 
| Phenotype 
ದ್ದುತಿಚೆಯಾಪಚಯ Photo- 
metabolism 


ಪಾರಿಭನಿ ಸಿಕ ಶಬ್ದಕೋಶ 


ದ್ಯುತಿಸಂಶ್ಲೇಷಕ 
ಬಾ ಕಿೀರಿಯಾ 
ಹಕ 
ದ್ವಿಪರಮಾಣುಗಳು 
ದ್ವಿಸುರುಳಿ 
ನಾಮಕರಣ 
ಶಿ ತೆ ಅವಾಯು 
ಜೀವಿ 


Photosynthetic 
bacteria 
Diatoms 
Duplex 
Nomenclature 
Strict 
anaerobe 


ನಿಶ್ಚಿತ ವಾಯುಜೀವಿ Strict aerobe 


ದಿಸ್ಸಾರಜನಕೀಕೆರಣ 
ನೀಲಹರಿದ್ವರ್ಣ 
ಪಾಚಿಗಳು 


ಬಾಕ್ಕೀರಿಯಾ 

ಕೆಕೆ 

ನೇರಳೆ ಬಣ ದ 

Pu] 
ಬ್ಯಾಕ್ಟೀರಿಯಾ 

ಪರಿಸರಶಾಸ್ತ್ರ 
ಪೂರ್ವಕೇಂದ್ರೀಯ 
ಜೀವಿಗಳು 


ಬುಟಿನಿಡಯಲ 
ಹುಡುಗುವಿಕೆ 
ಬೀಜಕಣಕವಚ 
ಮೊಗ್ಗು ಬಿಡುವಿಕೆ 
ಯುಗ್ಮ ವಿದಳನ 
ರಾಸಾಯನಿಕ 
ಪರಪೊ?ಷಿತ ಜೀವಿ 
ರಾಸಾಯನಿಕ 
ಸ್ವಯಂ 


ಪರಪೋಷಿತ ಜೀವಿ 


Denitrification 
Biue green 
algae 


Purple suffur 
bacteria 


Purple ೧೦೧- 
sulfur bacteria 
Purple 
bacteria 
Ecology 


Procaryotes 
Base 
composition 
Paracoton 
group 
81876610! 
fermentation 
Spore coat 
Budding 
Binary fission 
Chemohetero- 
troph 


Chemo- 
autotroph 


AT 
ರಾಸಾಮನಿಕಾನು 


263 


1677018611೧ 


ಚಲನಾ ಪ್ರತಿಕ್ರಿಯೆ response 


ಲವಣಪ್ರಿಯ 
ಪಕ್ರೀಕರಣಸೂಚೆ 
ವರ್ಗೀಕೆರಣದ 
ಯೂನಿಟ್‌ಗಳು 
ವಾಯು 


ಪಾಯು 


ಉತ್ಪಾದಕೆವೆಲ್ಲದ 


Halophile 
Refractive index 
Units of 
classification 


Gas gangrene 
Anaerogenic 
(non-gas 
producing) 


ಪಾಯುಜೀವೀಯ Aerobic 


ADI 
ವಿಕಾಸದ 
ಆಕರ್ಷಣೆಗಳು 


ಅಪಕರ್ಷಕ 
| 
ಬ್ಯಾಕೇರಿ ವಾ 


respiration 
Evolutionary 
affinities 


Sulfate reduc- 
ing bacteria 


ಸಾರಜನಕೀಕರಿಸುವ Ntrifying 


ಬಾ ಕೀರಿಯಾ 
ನದ 
ಸುತ್ತಲೂ 

ಕಶಾಂಗವುಳ್ಳ 


ಸೂಕ ಶಂತು 
ದ್ರಾ 


ಏನಂತಹ ಜಾರುವ 


ಲೋಮುಾಂಗಿಗಳು 
ಸಿ ಕ್‌ಲ್ಲಾಂಡ್‌ 
೩) ಶಿ 
ಪ್ರತಿಕಿ ಯೆ 
ಹಣ್ಣುಬಿಡುವ 
ಮಿಕ್ಸೊ 
ಬಾ ಕ್ರೀದಿಯಾ 
ಹಿ 
ಹಸಿರು 
ಬಾಕಿ ರಿಯಾ 
ಘಿ 
ಹಿಮಿಲಯಮನ 


ಹೊರಕವಚ 


bacteria 
Peritrichons 


Eilamentous 
gliders 
Microcyst 


Ciliates 
Stickland 
reaction 
Fruiting 
myXxo- 
bacteria 
Green 
bacteria 
Hemolysis 
Cortex 


MN ಗಜ ಜ್‌ ಚ ಚ್‌ ದ ರು ಪವ ಎ 4% 
=~ ON ಉಟ ಧು ೮1 ಓಟ. UNM - ಈ 


22 
23. 
24. 


೦ ರ೦ಿ ಆ. ಛಿ ಲ ೫೧ OU MH ತ 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


ಸುಭಿಕ್ಷತೆಗೆ ತೆರೆದೆ ಬಾಗಿಲು (ದ್ವಿತೀಯ ಮುದ್ರಣ) 


ಓೀಡೆ ನಿರ್ವಹಣೆ (ದ್ವಿತೀಯ ಮುದ್ರಣ) 
ಕೀಟ ವಿಂಗಡಣೆ 
ಕೀಟ ಹತೋಟಿ (ದ್ವಿತೀಯ ಮುದ್ರಣ 
ಸಾಕುಪ್ರಾಣಿಗಳ ಶರೀರ ಕ್ರ.ಯಾಶಾಸ್ತ್ರ ಭಾಗ 1 
ತರಕಾರಿ ಬೇಸಾಯ 
ಕೃಷಿ ರಸಾಯನಶಾಸ್ತ್ರ ಶಬ್ದಾರ್ಥ ರಿರುಪಣಾವಳಿ 
ಮಣ್ಣು ಸ ನೀರು ಸಂರಕ್ಷಣಾ ಕೈಪಿಡಿ 
ರೈತರ ನೆಚ್ಚುಮೆಚ್ಛನ ಮರಗಳು 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ 2 
ಬೀಜಗಣಿತ ಪರಿಚಯ 
ಮಣ್ಣು ಮತ್ತು ನೀರು ನಿರ್ವಹಣೆ 
ಮಣು 

[x 
ಕೃಷಿ ಸಹಕಾರ 
ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ 
ಗೋಸಂಪತ್ತು 
ಧಾನ್ಯದಾಸ್ತಾನುತತ್ವ ಮತ್ತು ಪದ್ಧತಿಗಳು 
ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ 


ಪಶುವೈದ್ಯಕೀಯ ವಿಜ್ಞ್ಯಾನ (ದ್ವಿತೀಯ ಮುದ್ರಣ) 


ಹೊಲದ ಬೆಳೆಗಳಿಗೆ ಬೀಳುವ ಕೆಲವು ಕೀಟಿಗಳು 
2 ಹ ಇ ವೆ 
ಟ್ರಾಕ್ಟರು ಹಾಗೂ ಅವುಗಳನ್ನು ಸುಸ್ಥಿತಿಯಲ್ಲಿಡು 


ಕ್ರಮಗಳ. 


ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ 3 
ಕಷಿ ವಿಸ್ತರಣ ಶಿಸ್ತಣ ಪದ್ಧತಿಗಳು 
ಕಣಜದ ಪೀಡೆಗಳು ಮತ್ತು ಅವುಗಳ ಹತೋಟಿ 


ಸಾದಾ 
2-50 
7-00 
15-003 
12-50 
6-25 
12-50 
೨-0೦೦ 
15-00 
15-00 
11-25 
15-00 
15-00 
11-25 
6-25 
15-00 
6-25 
7-90 
17-50 
6-00 
8-25 


7-508 
10-00 
11-25 
1ನ--00 


6-25 
19-00* 
19-00” 
15-00 
20-00 
19.005 
15200* 
10-00* 
19-00* 
10-00* 
Jan 
Jj ಷ್ಟ 
16-00 
12-00 


12-50% 
15-00 
16.05 


19-00 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


25 
26. 
2 
28; 


2 


30. 
31. 


32. 


33. 


34. 


೨5. 


36. 


38, 


39. 
40. 
41, 
42, 


45. 


ವರ್ಗೀಕರಣಶಾಸ್ತ್ರ 
ಶ್‌ ಕ ಆಹಾರ (ದ್ವಿ pe ಮುದ ಪ್ರಣ) 
ಕಡಲ ಮಾನುಗಾರಿಕೆ 
ಧಾನ್ಯದ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕಬ್ಬಿನ ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ 
ಅವುಗಳ ಹತೋಟ 
ಶಿಶುವಿಹಾರ (ದ್ವಿತೀಯ ಮುದ್ರಣ) 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಿಗಳು ಹಾಗೂ 
ಅವುಗಳ ಹತೋಟ 
ಕೃಷಿ ಎಂಜಿನಿಯರಿಂಗ್‌ ಪಠ ಪುಸ್ತಕ ಕೆ ಸಮಾಕ್ಷ] ಣೆ 
ಇಲಿಗಳು ಹಾಗೂ ಅವುಗಳ ಯಂತ್ರ ಇ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಹಣ್ಣಿನ ಬೆಳೆಗಳಿಗೆ ಬೀಳುವ ಕೇಟಿಗಳು ಹಾಗೂ 
ಅವುಗಳ ಹತೋಟಿ 
ಕ್ಯಾನಿಂಗ್‌-ಆಹಾರ ಜೋಪಾಸನೆಯ ಒಂದು 
ಆಧುನಿಕ ವಿಧಾನ 
ಅಲಂಕಾರ ಸಸ್ಯ ಗಳಿಗೆ ಬೀಳುವ ಕೀಟಿಗಳು ಹಾಗೂ 
ಅವುಗಳ ಹತೋಟ 
ಜೀವಕೋಶಕ್ರಯಾಶಾಸ್ತ್ಯ ಮತ್ತು 
ಜೀವರಸಾಯನಶಾಸ್ತ್ರ 
ಎಲುಬುಶಾಸ್ತ 
ಕಡಲೆಕಾಯಿ 
ಗಣಿತಶಾಸ್ತ್ರ  ಪ್ರವೇಕಿಕೆ ಭಾಗ-1 
ತೆಂಗು, ಅಡಕೆ, ಇತರ ಗಿಡಮರಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹಕೋಬ 


ಸ್ಲ್ಯಾಂಟೇಶನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 


ಅವುಗಳ ಹತೋ ಟ 


% ಪ್ರತಿಗಳು ತೀರಿವೆ 


ಸಾದಾ 
15-00 

6-00 

5-00 
10-75% 


4-50 
6-00 


ps 
9.50 


9.50 


EEO 


16-25 
10-75 
20-00 
8 
10-00 
25-00 


9-00 


12-00 


265 


ಕ್ಯಾಲಿಕೊ 
20-00 
16-00 
10-00 


14-00 
13-25 


21-25 


266 


44. 
45. 
46. 


47. 


46, 


49. 


೨0. 


೨೩, 
ಅರ್ಚಿ 
558. 


೦4. 
೨5. 
56. 
ವ] 
586. 
೨೮. 
60. 
61; 
62. 
63, 


64, 


ಯಾಕ್ಷೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


6 

ನಾಟಾ 
ಭಾರತದಲ್ಲಿ ಕೋಳಿಸಾಕಣೆ 22-50 
ಕಲ್ಲುನಾರು (ಭೂತಾಳೆ) ಗಿಡಗಳು 5-00 


ಎಣ್ಣೆ ಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ ಸ್ತಿ 
ಹತ್ತಿ (ನೂಲು), ನಾರು ಬೆಳೆಗಳಿಗೆ ಬೀಳುವ 
ಕೀಟಿಗಳು ಹಾಗೂ ಅವುಗಳ ಹತೋಟಿ 10-00 
ಹೆಸುರೆಲಿ ಗೊಬ್ಬರೆ, ಮೇವು ಹಾಗೂ ಉಪ್ಪುನೇರಳೆ 
ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ 
ಹತೋಟಿ 5-00 
ಮಾದಕ (ಹೊಗೆಸೊಪ್ಪು, ಗಾಂಜ) ಮತ್ತು ಸಾಂಬಾರ 
(ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ ಕೀಟಗಳು 
ಅವುಗಳ ಹತೋಟ 3-75 
ಕೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 4-50 


ಸಲಿ 
ಸಸ್ಕಿಸಾಮ್ರಾಜ್ಯ 25-00 
ಮಾನುಗಾರಿಕೆ 10-00 
ಭಾರತೀಯ ಗ್ರಾಮೀಣ ಯುವಕ ರೈ ತೆಸಂಘಗಳ 

ಸಂಘಟಣೆ 8-25 
ಗಣಿತಶಾಸ್ತ್ರ ಪ್ರವೇಶಿಕೆ ಭಾಗ-2 20-00 
ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 14-00 
ಪಶುರೋಗಗಳು ಮತ್ತು ಸಾರ್ವಜನಿಕ ಆರೋಗ್ಯ 12:50 
ಭಾರತದಲ್ಲಿ ಜೇನುಸಾಕಣೆ 20-00 
ಸಾಕುಪ್ರಾಣಿ ಮೂಲದ ಸೋಂಕು ರೋಗಗಳು 7-50 
ದೊಡ್ಡರೋಗ 5.00 
ಮೂಲ ಅರ್ಥಶಾಸ್ತ್ರ 19-00 
ಜೇನುಸಾಕಣೆ 17-50 


ಕೃಷಿರಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದ ಕೋಶ 305 
ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಬೆಳೆ 
fe 
ಉತ್ಪಾದನೆ 20-00 
ಹಾ 
ಕೃಷಿ ಅನಿಲಯಂತ್ರ ಹಾಗೂ ಟ್ರಾಕ್ಟರುಗಳು 


ಕ್ಯಾಲಿಕೊ 


27-50 


30-00 
15-00 


13-25 
25-00 
19-00 
17-50 
25-00 
12-00 


24-00 


22-50 


25-00 
60-00 


ಕನ್ನಡ ಅಧ್ಯಯನ ವಿಭಾಗದ ಷ್ರೆಕಟಣೆಗಳು 


66. 
67. 
68. 
69, 
TO. 
Al; 
ಸಪ 
ಗ್ಗೆ 
14. 
To 
ZG; 
1 
178, 


ಸ್ಕಿ 


80. 


ಜಟ 
ಡಿಡಿ 
88. 
84. 
85. 
86. 
87. 


ಸಹಕಾರಿ ಬೇಸಾಯ 

ಕೋಶ 

ತರಕಾರಿ ಬೆಳೆಗಳ ಕೀಟ ನಿಯಂತ್ರಣ 
ಣ್ಣು ಊಂ ಇ 

ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 

ಸಂಸ್ಥೆ ತಿಯ ರೂಪಿಕೆಗಳು 

ರೇಖಾತ್ಮಕ ಬೀಜಗಣಿತ 

ಹುಲಿ - ಭಾರತದೆ ರಾಷ್ಟ್ರೀಯ ಮೃಗ 

ನೀರಾವ ತತ್ತ್ವ ಹಾಗೂ ಪದ ತಿಗಳು 


fa) 
pe ಕ ಖಂ 
ಮಣ್ಣು ಶಿಲೀಂಧ ಕೈಪಿಡಿ 


ಇ 


ಸಾಕುಪ್ರಾಣಿಗಳ ಕೀಲು ಮತ್ತು ಸ್ನಾಯುಶಾಸ್ತ್ರ) 
ಕುರಿಸಾಕಣೆ 
ಜೋಳ 

೩ ಜಿ 
ಹಂದಿಯ ಭ್ರೂಣಶಾಸ್ತ್ರ 
ಆಧುನಿಕ ಹೃನಾಗಾರ ದನಗಳ ನಿರ್ವಹಣ 
ದಾಸ್ಮಾನು ಕೀಟಗಳು ಹಾಗೂ ಅವುಗಳ ಹತೋಟ 

ಫೌ 


* ಪ್ರತಿಗಳು ತೀರಿವೆ 


ಸಾವಾ 


18.00 
20-00 
ಧಡಿ 
20-00 
17-00 
30-00 
20-00 
45-00 
45-00 
17-00 


15-00 


20-00 
20-00 

8-00 
10-00 
35-00 
25-00 


8-00 


10-00 


267 


ಡೆ 
ಕಾ.ಲಿಕೊ 


6 
23-00 
25-00 
19.00 
25-00 
22-00 
35-00 
24-00 
50-00 
50-00 
22-00 

125-00*¥ 
60-00 
22-00 


15-00 
40-00 
30-00 


268 


88. 


89. 
90. 


91. 


92. 


೦5, 
94. 


95. 


96. 


97. 


98. 


99. 
100. 


101. 
102. 
103. 
104. 
105. 


ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 


ಸಾದಾ 
ಜಾನುವಾರು ಮತ್ತು ಮನುಷ್ಯರಿಗೆ ಬೀಳುವ 
ಕೀಟಿಗಳು ಹಾಗೂ ಅವುಗಳ ಹತೋಟ 10-00 
ತೆಂಗಿನ ಬೇಸಾಯ 9.00 
ಆಹಾರ ರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳು 
(ಆಹಾರ ಸೂಕ್ಷ ೬ಜೇವಿ ವಿಜ್ಞಾನ, ಭಾಗ 2) 31-09 
ಸೂಕ್ಷ್ಮಜೀವಿಶಾಸ್ತ್ರ್ರದ ಬೆಳವಣಿಗೆ ಹಾಗೂ 


ವಿಧಾನಗಳು (ಸೂಕ್ಷ್ಮ ಜೀವಿ ಜಗತ್ತು, ಭಾಗ 1) 17-00 


ಕೃಷಿ ಸಸ್ಯಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ "2.00 
ಹಸುರು ಸಸ್ಯದ ಜೀವನ 12-00 


ಸೂಕ್ಷ್ಮಜೀವಿಗಳ ಚಯಾಪಜಹಯ (ಜೀವದ್ರವ್ಯ 
ಪರಿಣಾಮ) ಕ್ರಿಯೆಗಳು, ರಚನೆ ಮತ್ತು ಕಾರ್ಯ 
ಸಂಬಂಧೆ (ಸೂಕ್ಷ ೬ಜೀವಿ ಜಗತ್ತು, ಭಾಗ 2) 18-00 
ವಿವಿಧೆ ಆಹಾರಗಳು ಕಲುಷಿತವಾಗುವಿಕೆ, ಕೆಡುವಿಕೆ 
ಮತ್ತು ರಕ್ಷಣೆ (ಆಹಾರ ಸೂಕ್ಷ ಒಜೇವಿ ವಿಜ್ಞಾನ, 
ಭಾಗ 3) 15-00 
wd 2 
ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾದ ಕಿಣ್ವಗಳು 
ಮತ್ತು ಆಹಾರಗಳು (ಆಹಾರ ಸೂಕ್ಷ ಹವ 
ವಿಜ್ಞಾನ, ಭಾಗ 4) 7-00 
ರೋಗಕ್ಕೆ ಸಂಬಂಧಪಟ್ಟಂತೆ ಆಹಾರಗಳು 
(ಆಹಾರ ಸೂಕ್ಷ ೬ೇವಿ ವಿಜ್ಞಾನ, ಭಾಗ 5) 5-00 
ಆಹಾರ ನೈರ್ಮಲ್ಯ ಹತೋಟಿ ಮತ್ತು ಪರೀಕ್ಷೆ 
(ಆಹಾರ ಸೂಕ್ಷ ಒಜೇವಿ ವಿಜ್ಞಾನ, ಭಾಗ 6) 7-00 
ಕೃಷಿ ಕರ್ನಾಟಕ 12-50 
ದಾಸ್ತಾನು, ಮನೆ, ಜಾನುವಾರು ಹಾಗೂ 
ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಮತ್ತ್ಯಶಾಸ್ತೃ 
ಹಣ್ಣು ಮತ್ತು ತರಕಾರಿ ಸಂರಕ್ಷಣೆ 35.00 
ಫಾರ್‌ನಿರ್ವಹಣೆ ಅರ್ಥ ಶಾಸ್ತ 
ಆಹಾರ ಸೂಕ್ಷ್ಮಜೀವಿ ವಿಲ್ಲ್ಲಾನ 


ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 25.00 


ಕಾ ಲಿಕೊಂ 
ಕ್ಷಿ 


] 4-60 


17-00 


17-50 


35-00 
50-00 
40-00 
60-00 
62-00 
30-00 


ಕನ್ನಡ ಅಧ್ಯಯನ ವಿಭಾಗದ ಪ್ರಕಟಣೆಗಳು 


106. 
107. 


108. 


109. 


110, 
111. 
112. 
113. 
114. 
115. 
116. 
117. 
118. 


119. 


120. 
121. 


122. 
123. 
124. 
125. 


126. 
127. 
128. 
129. 


ಬತ್ತದ ಬೇಸಾಯ 

ಧಾನ್ಯದ ಬೆಳೆಗಳಿಗೆ ಬೀಳುವ ರೋಗಗಳು 
ಅವುಗಳ ಹತೋಟಿ 

ಸಚಿತ್ರ ಬತ್ತದ ಬೆಳೆ 

ವ್ಯವಸಾಯ ಮುನ ಡೆ 

ಭೂಸಾರ ಸಂರಕ್ಷಣೆ 

ಕೋಳಿ ಸಾಕಣೆ ಕೈಪಿಡಿ 

ಮಣ್ಣು ಸೂಕ್ಷ್ಮ್ಮಜೇವಿಶಾಸ್ತ್ಯ 

ಭೂಸಾರ ಸಂರಕ್ಷಣೆ 

ಬಿಳಿಕಸ 

ವೈರರ್ಸಗಳು (ಸೂಕ್ಷ್ಮಜೀವಿ ಜಗತ್ತು, ಭಾಗ-3) 

ಸಂತಾನೋತ್ಪತ್ತಿ ಶರೀರಿಕ್ರಿಯಾಶಾಸ್ತ್ರ 

ಲವಂಗ 

ಸೂಕ್ಷ್ಮಜೀವಿಗಳಲ್ಲಿ ಉತ್ಪರಿವರ್ತನೆ ಹಾಗೂ 

ಅನುವಂಶೀಯ ಗುಣಗಳ ಪುನರ್‌ಸಂಯೋಜನೆ 

ಸೂಕ್ಷ್ಮಜೀವಿ ಜಗತ್ತು, ಭಾಗ-4) 

ಬ್ಯಾಕ್ಟೀರಿಯಾಗಳ ವರ್ಗೀಕರಣ ಮತ್ತು ವಿವರಣೆ 

(ಸೂಕ್ಷ್ಮಜೀವಿ ಜಗತ್ತು, ಭಾಗ-5) 

ಎಣ್ಣೆ ಕೊಡುವ ಕೆಲವು ಹೊಸ ಸಸ್ಯಗಳು 

ಸೂಕ್ಷ್ಮಜೀವಿಗಳ ಪರಿಸರಶಾಸ್ತ್ರ ಮತ್ತು ಸೊಂಕು 


ಸಾದಾ 


15-00 


12-00 
12-50 
18-00 
12-50 

9-00 


- 10-00 


7-50 
9.00 
7-50 
20-00 
3-50 


15-00 
25-00 


12-00 


ರಕ್ಷಣಾಶಾಸ್ತ (ಸೂಕ್ಷ್ಮಜೀವಿ ಜಗತ್ತು, ಭಾಗ-6) 20-00 


ಕೃಷಿ ಯಂತ್ರಗಳು ಮತ್ತು ಉಪಕರಣಗಳು 

ಸಸ್ಯ ಪೋಷಕಗಳು ಮತ್ತು ಅವುಗಳ ಪಾತ್ರ 

ಮೆಣಸು ಕಪ್ಪು ಹೊನ್ನು 

ಮಾನವ ಕಲ್ಯಾಣಕ್ಕೆ ಸೂಕ್ಷ್ಮಜೀವಿಗಳ ಬಳಕೆ 
(ಸೂಕ್ಷ್ಮಜೀವಿ ಜಗತ್ತು, ಭಾಗ-7) 

ಕೃಷಿ ಆರ್ಥಿಕ ವಿಶ್ಲೇಷಣೆ ಪ್ರವೇಶಿಕೆ 

ಕೀಷ್ಮೆ ವ್ಯವಸಾಯ 

ಕೃಷಿ ಪ್ರಸರಣೆ 

ಹಣ್ಣಿನ ಬೆಳೆಗಳ ಕೀಟ ನಿಯಂತ್ರಣ 


10-00 
9-00 


5-00 
25-00 
20-00 
25-00 
12-00 


269 


ಕಾ ಲಿಕೊ 
ಶೆ 


25.00 


17-00 
22-50 
28-00 
22-50 
19-00 
20-00 
17-50 
19-00 


30-00 


22-00 


80-00 
20-00 
19-00 


5-00 
30-00 
35-00 
22-00 


